' ಮಾನವಿಕ ಕರ್ಣಾಟಕ 


ಸಂಪುಟ ೧೮; ಸಂಚಿಕೆ ೪ 


ಮೈಸೂರು 
ಮೈಸೂರು : ನಿಶ್ಚವಿದ್ಯಾ ನಿಲಯ 


೧೯೮೮ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು ©“ ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಿಸಲಾಗುವುದು. ಲೇಖನ 
ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ" ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; 
ಅವುಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನನ್ನೂ ಸೂಚಿಸಬೇಕು, 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯಸುವವರು ಈ 
ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ : 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ ವಿಚಾರಪ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಪ್ರಕಟಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ, 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 


ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರತಿ 
ಕಳುಹಿಸಿಕೊಡಬೇಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 


ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸಗಂಗೋತ್ರಿ, 


ಮೈಸೂರು-೫೬೦ ೦೦೬ ಎಂಬ ನಿಳಾಸಕ್ಕೆ ಕಳುಹಿಸಬೇಕು. 


ಮಾನವಿಕ ಕರ್ಣಾಟಕ 


ಸಂಪುಟಿ ೧೮; ಸಂಚಿಕೆ ೪ 


ESO ರ್‌ಂ 


೭೨ 


ಅಕ್ಟೋಬರ್‌ ೧೯೮೮ ಸಂಚಿಕೆ 


ಮೈ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೮೮ 


MANAVIKA KARNATAKA, Kannada Quarterly of the University of 
Mysore, Volume 18, Number 4, October 1988, Edited by Dr. M. V. Srinivas 
and M. N. Nanjundaraje Urs. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಜೀ. ಶಂ. ಪರಮಶಿನಯ್ಯ 


ಸಂಪಾದಕರು 


ಡಾ| ಎಂ. ವಿ. ಶ್ರೀನಿವಾಸ್‌ 
ಎಂ. ಎನ್‌, ನಂಜಂಂಡರಾಜೇ ಅರಸ್‌ 


ಪ್ರಕಾಶಕರು 
ಕೆ. ಬ. ವೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು--೫೭೦ ೦೦೬ 


ಮುದ್ರಕರು 
ಎನ್‌, ಹನುನಂಯ್ಯ 
ನಿರ್ದೇಶಕರು, ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ, ಮೈಸೂರು-೫೭೦ ೦೦೬ 


ನಿಷಯ ಸೂಚಿ 


ಕಂಬುಲ: ಆಟಿವೋ? 

ಆಚರಣೆಯೋ? ಡಾ. ಪುರುಷೋತ್ತಮ ಬಿಳಿಮಲೆ ೧ 
ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳ 

ಹಾಗೂ ತಾಲ್ಲೂಕುಗಳ ಮರು 


ವಿಂಗಡನೆಯ ಸಮಸ್ಯೆಗಳು ಡಾ. ಆರ್‌. ಆರ್‌. ಕುಲಕರ್ಣಿ ೨೫ 
ಪ್ರಪಂಚದ ಸಂಕ್ಸಿಸ್ತ ಇತಿಹಾಸ ಮೂಲ : ಹೆಚ್‌. ಜಿ. ವೇಲ್ಸ್‌ 
ಮುಂದುವರೆದುದು ಅನು: ಯಮುನಾಬಾಯಿ 


ಆರ್‌. ರಾನ್‌ ೩೩ 
ಮಾನವ ಸಂಸನ್ಮೂಲ ಬೆಳವಣಿಗೆ 


ಯನ್ನು ನಿರ್ಧರಿಸುವ ವಿಧಾನಗಳು. ಡಿ. ಆರ್‌, ಸರ್ವಮಂಗಳ ೫೫ 
ವಿಜಯನಗರ ಕಾಲದ ಮಹಿಳೆಯರು 

ಮತ್ತು ದೇವಾಲಯಗಳು ಡಾ॥ ಎನ್‌. ಸರಸ್ವತಿ ೬೩ 
ಸಾಮೂಹಿಕ ಚೌಕಾಶಿ ಎಂ. ಎಸ್‌, ಚಂದ್ರಶೇಖರಪ್ಪ ೬೯ 
ಶಾಸನಗಳಲ್ಲಿ ಬ. ನರಸೀಪುರ 

ತಾಲ್ಲೂಕಿನ ಇತಿಹಾಸ ವೈ. ಸಿ. ಭಾನುಮತಿ ೭೯ 


ಖುಗ್ತೇದದಲ್ಲಿ ವಿಮಾನದ ಕಲ್ಪನೆ (?) ದೇವಕಿ ಹೆಚ್‌. ಪಿ. ೧೦೧ 


ಲೇಖಕರ ಸೂಚಿ 


ಪುರುಷೋತ್ತಮ ಬಿಳಿಮಲೆ ಕನ್ನಡ ಉಪನ್ಯಾಸಕರು, ಮಂಗಳಗಂಗೋತ್ರಿ, 
ಮಂಗಳೂರು ವಿಶ್ವವಿದ್ಯಾನಿಲಯ, 
ಮಂಗಳೂರು-೫೭೪೧೯೯ 

ಡಾ, ಆರ್‌. ಆರ್‌. ಕುಲಕರ್ಣಿ ಪ್ರವಾಚಕರು, ರಾಜ್ಯಶಾಸ್ತ್ರ ವಿಭಾಗ, 
ಸಹ್ಯಾದ್ರಿ ಕಲಾ ಕಾಲೇಜು 
ಶಿವಮೊಗ್ಗ -೫೭೭ ೨೦೩ 

ಯಮುನಾಬಾಯಿ ಆರ್‌. ರಾವ್‌ "ಶ್ರೀ, ೪೦೯, ೧೨ನೆಯ ಮುಖ್ಯರಸ್ತೆ, 
ಸರಸ್ವತಿಪುರಂ, ಮೈ ಸೂರು 

ಡಿ, ಆರ್‌, ಸರ್ವಮಂಗಳ ಉಪನ್ಯಾಸಕರು, ಶಿಕ್ಷಣ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 

ಡಾ. ಎನ", ಸರಸ್ವತಿ ಸಂಶೋಧಕಿ, ಇತಿಹಾಸ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 

ಎಂ, ಎಸ್‌, ಚಂದ್ರಶೇಖರಪ್ಪ ಉಪನ್ಯಾಸಕರು, ಸಮಾಜಕಾರ್ಯ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 


ವೈ, ಸಿ, ಭಾನುಮತಿ ಸಂಶೋಧನ ಸಹಾಯಕಿ, ಕನ್ನಡ ಅಧ್ಯಯನ 
ಸಂಸ್ಥೆ, ಮಾನಸಗಂಗೋತ್ರಿ, ಮೈಸೂರು 
ದೇವಕಿ ಹೆಚ್‌. ಪಿ. ಉಸನ್ಯಾಸಕರು, ಸಂಸ್ಕೃತ ವಿಭಾಗ, 


ಮಾನಸಗಂಗೋತ್ರಿ, ಮೈ ಸೂರು 


ಡಾ. ಪುರುಷೋತ್ತಮ ಬಿಳಿಮಲೆ 


ಕಂಬುಲ : ಆಟಿನೋ? ಆಚರಣೆಯೋ? 


೧ 


ಕರಾವಳಿ ಕರ್ನಾಟಕದ ದಕ್ಷಿಣಭಾಗದಲ್ಲಿ ನಡೆಯುವ ಓಟದ ಕೋಣಗಳ 
ಸ್ಪರ್ಧೆಯನ್ನು "ಕಂಬುಲ? ಎನ್ನುತಾರೆ, "ಕಂಬಳೆ-ಕಂಬುಳ? ಎಂದೂ ಜನರು 
ಇದನ್ನು ಕರೆಯುತ್ತಾರೆ, ಕುಂದಾಪುರದಿಂದ ಕಾಸರಗೋಡಿನವರೆಗೆ ಪಸರಿಸಿರುವ 
ತುಳುನಾಡಿನಲ್ಲಿ ಕಂಬುಲವು ಅಪಾರವಾದ ಜನಪ್ರಿಯತೆಯನ್ನು ಪಡೆದಿದೆ. ಕಾಲದ 
ದೃಷ್ಟಿ ಯಿಂದ ಕಂಬುಲಗಳು, ದೀಪಾವಳಿಯ ಅನಂತರ ಆರಂಭವಾಗಿ ಶಿವರಾತ್ರಿಯ 
ಹೊತ್ತಿಗೆ ಮುಕ್ತಾಯವಾಗುತ್ತವೆ, ತುಳುವಿನ ಕಾಲಮಾನ ಪದ್ಧತಿಯಲ್ಲಾದರೆ 
ಜಾರ್ದೆ ಕಿಂಗಳಿನಿಂದ ಸುಗ್ಗಿ ತಿಂಗಳ ಮಧ್ಯ ಇವು ಜರಗುತ್ತವೆ. ಭತ್ತದ ಕೃಷಿಯನ್ನು 
ಗಮನದಲ್ಲಿರಿಸಿಕೊಂಡರೆ ಮೊದಲ ಎಣಿಲ್‌ ಜೆಳೆ ಮುಗಿದು ಎರಡನೆಯದಾದ ಸುಗ್ಗಿ 
ಬೆಳೆಗೆ ಕೆಲಸ ಆರಂಭಮಾಡುವ ಕಾಲಘಟ್ಟವದು, ಹೀಗೆ ನಡೆಯುವ ಕಂಬುಲಗಳ 
ಒಟ್ಟು ಸಂಖೆಯನ್ನು ನಿರ್ದಿಷ್ಟವಾಗಿ ಹೇಳಲು ಅಸಾಧ್ಯವಾದರೂ, ಅವುಗಳ ಸಂಖ್ಯೆ 
ಸುಮಾರು 2300ನ್ನು ಮೀರಬಹುದೆಂದು ಊಹಿಸಬಹುದು. ತುಳುನಾಡಿನ ಉತ್ತರ 
ಮತ್ತು ದಕ್ಷಿಣ ಭಾಗದಲ್ಲಿ ಇವುಗಳ ಸಂಖ್ಯೆ ಹೆಚ್ಚು. ಪೂರ್ವಭಾಗದಲ್ಲಿ ಕಡಮೆ. 
ಈ ಕೆಳಗಿನ ಕಂಬುಲಗಳು ಚಾರಿತ್ರಿ ಕವಾಗಿ ಮಹತ್ತ್ವದವ್ರು ವರ್ತಮಾನದಲ್ಲಿಯೂ 
ಅವು ತುಂಬ ಜನಪ್ರಿಯವಾಗಿವೆ. 


ಮೂಲ್ಕಿ ಅರಸು ಕಂಬುಲ 
ವಂಡಾರು ಅರಸು ಕಂಬುಲ 
ಎರ್ಮಾಳು ಬೂಡು ಕಂಬುಲ 
ಕದರಿ ದೇವರ ಕಂಬುಲ 
ಬಜಗೋಳಿ ಕಂಬುಲ 
ಮೂಡಬಿದಿರೆ ಕಂಬುಲ 
ಬಳ್ಳೆಮಂಜ ಕಂಬುಲ 


AUN 


9 ಮಾನವಿಕ ಕರ್ಣಾಟಕ 


8. ಸುರತೃಲ್ಲು ಕಂಬುಲ 
9. ಕಾರ್ನಾಡು ಕಂಬುಲ 
10. ವೇಣೂರು ಕಂಬುಲ 
11. ತಲಪಾಡಿ ಕಂಬುಲ 
12. ಮಂಜೇಶ್ವರ ಕಂಬುಲ 
13. ಒಳ್ಳಾಡಿ ಗೋಳಿ ಕಂಬುಲ 
14, ಕಳತ್ತ ಮಜಲು ಕಂಬುಲ 
15. ಅಳದಂಗಡಿ ಕಂಬುಲ 
16. ಮರವೂರು ಕಂಬುಲ 
₹4, ಉಪ್ಪಿನಂಗಡಿ ಕಂಬುಲ 
18. ಬೊಳಂತೂರು ಕಂಬುಲ 
19. ಮಿಜಾರು ಕಂಬುಲ 
20. ಪಡುಬಿದೈ ಕಂಬುಲ 
21. ಕಟಪಾಡಿ ಕಂಬುಲ 
22. ಐಕಳಬಾವಾ ಕಂಬುಲ 
23. ಶಿಮಂಶೂರು ಕಂಬುಲ 
24. ಪುತ್ಕೂರು ಕಂಬುಲ 
25. ಪಾಣೆ ಮಂಗಳೂರು ಕಂಬುಲ 
26. ಅರಿಬೈಲು ಕಂಬುಲ 
27. ಕಾಂತಮಂಗಳ ಕಂಬುಲ | 
ಈ ಹೆಸರಿನ ಪೂರ್ವಪದವೆಲ್ಲವೂ ಒಂದು ಸ್ಥಳವನ್ನು ಸಂಕೇತಿಸುತ್ತದೆ, ಈ 
ಸ್ಥಳಗಳಲ್ಲಿ ನಡೆಯುವ ಓಟದ ಕೋಣಗಳ ಸ್ಪರ್ಧೆಯನ್ನು ಸಾವಿರಾರು ಜನ 
ವೀಕ್ಲಿಸುತ್ತಾರಿ, 
ಪ್ರಕೃತ ಪ್ರಬಂಧದ ವಿಶ್ಲೇಷಣೆಯ ಸಂದರ್ಭದಲ್ಲಿ ಮೇಲೆ ಹೇಳಿದ ಎಲ್ಲ 
ಕಂಬುಲಗಳನ್ನು ಪರಿಗಣಸಿಲ್ಲ, ಬದಲು ಕೇವಲ ಮೂರು ಕಂಬುಲಗಳನ್ನು ಮಾತ್ರ 
ಗಮನದಲ್ಲಿರಿಸಿಕೊಂಡಿದ್ದೀನೆ; ಅವುಗಳೆಂದರೆ 
|, ಕದರಿ ದೇವರ ಕಂಬುಲ 
2. ಮೂಲ್ಕಿ ಅರಸು ಕಂಬುಲ ಮತ್ತು 
3. ವಂಡಾರು ಅರಸು ಕಂಬುಲ 
ಇವರಲ್ಲಿ ಮೊದಲನೆಯದಾದ ಕದರಿ ದೇವರ ಕಂಬುಲವನ್ನು ನಿರಂತರವಾಗಿ 


ನಾಲ್ಕು ವರ್ಷವೂ ನೋಡಿ (1987, 1988, 1989, 1990) ವಿಷಯಗಳನ್ನು 
ಸಂಗ್ರಹಿಸಿದ್ದೇನೆ. ನಾಲ್ಕು ವರ್ಷಗಳಲ್ಲಿ ಆ ಕಂಬುಲದಲ್ಲಾದ ವ್ಯತ್ಯಾಸಗಳನ್ನು 


ಕಂಬುಲ : ಆಟವೋ ? ಆಚರಣೆಯೋ ? ೩ 


ದಾಖಲಿಸಿಕೊಂಡಿದ್ದೇನೆ. ಉಳಿದ ಎರಡು ಕಂಬುಲಗಳನ್ನು ಎರಡು ಸಲ ನೋಡಿ 
(1988, 1989) ಕ್ಷೇತ್ರಕಾರ್ಯದ ಓಪ್ಪಣಿಗಳನ್ನು ಖಚಿತ ಪಡಿಸಿಕೊಂಡಿದ್ದ ನೆ, 
ಕೆಲವುಸಲ ಪರಿಸ್ಕ ರಿಸಿಕೊಂಡಿದೆ ನೆ, 

ನನ್ನ ಈ ಶಯನಕ್ಕೆ ಮೇಲಿನದೇ ಮೂರು ಕಂಬುಲಗಳನ್ನು ಆಯ್ದು 
ಕೊಳ್ಳು ವದಕ್ಕೆ ನಿರ್ದಿಷ್ಟ ಕಾರಣಗಳಿವೆ, ಆ ಕಾರಣಗಳನ್ನು ಸ್ಥಳ ಆಶಯ ಮತ್ತು 
ಭಾಷೆ ಎ ಸಂಕ್ಷೇಪಿಸಿ ಹೇಳಬಹುದು. ನ್ನೇ ಸ್ಥ ಳದ ಹಿನ್ನೆಲೆಯಲ್ಲಿ 
ಈ ಮೂರು ಕಂಬುಲಗಳೂ ತುಳುನಾಡಿನ ವಿಭಿನ್ನ ಪ್ರದೇಶಗಳನ್ನು * ಪ್ರತಿನಿಧಿಸುತ್ತ ವೆ 
ಕದರಿ ತುಳುನಾಡಿನ ದಕ್ಷಿ ಣ ಭಾಗದಲ್ಲಿದ್ದ ಕಿ ವಂಡಾರು ತುಳುನಾಡಿನ ಉತ್ತರ 
ಭಾಗದಲ್ಲಿದೆ. ಮೂಲ್ಕಿ ರಾ ಹೃ ದೆಯಸ್ಥಾ ನದಲ್ಲಿದೆ. ಈ ಸ್ಥ ಳ ವ್ಯತಾ )ಸವು 
ಪ್ರಾದೇಶಿಕ ಭಿನ್ನ ತೆಯನ್ನು, ಭಿನ್ನ ತೆಯನ್ನು ಮೀರಿದ ಸಾಮಾನ್ಯ ತ್ವ ವನ್ನು ಪ್ರತಿನಿಧಿಸ 
ಬಲ್ಲು ದೆಂದು ಪೂರ್ವಥಾನಿಯಾಃ, ತರ್ಕಿಸಲಾಗಿದೆ. ಸಳ ತು ಆಶಯದ 
ದೃ ಷ್ಟಿ ಯಿಂದ ನೋಡಿದರೆ, ಕದರಿಯದ್ದು "ದೇವರ ಕಂಬುಲ' ಎಂಬ ಹೆಸರಿನಲ್ಲಿ 
ಸ ರ್ಮಿಕ ಆಶಯವನ್ನು ಹೊಂದಿದೆ. ಮೂಲ್ಳಿಯದ್ದು. «ಅರಸು ಕಂಬುಲ' ಎಂಬ 
ಹೆಸರಿನಲ್ಲಿ ರಾಜಕೀಯ ಆಶಯವನ್ನು ಹೊಂದಿದೆ. ವಂಡಾರಿನದ್ದು ಅರಸು ಕಂಬ:ಲಪೇ 
. ಆದರೂ ಅಲ್ಲಿ ಇತರೆಡೆಗಳಲ್ಲಿರುವಂತೆ ಓಟದ ಕೋಣಗಳ ಸ ಸ್ಪರ್ಧೆ ಇಲ್ಲ. ಬದಲು ಅಲ್ಲಿ 
ಕೋಣಗಳನ್ನು ಹರಕೆಗಾಗಿ ಗದ್ದೆಗಿಳಿಸಿ ಓಡಿಸುತ್ತಾ ರೆ - ಮೂರನೆಯದಾದ ಭಾ ಸೆಯ 
ದೃಷ್ಟಿಯಿಂದ ನೋಡಿದರೆ. ಮೊದಲಿನೆರಡು ಕಂಬುಲಗಳು ತುಳುಮಾತಾಡುವ 
ಪರಿಸರದಲ್ಲೂ, ಕೊನೆಯದಾದ ವಂಡಾರು ಅರಸು ಕಂಬುಲವು "ಕುಂದಾಪುರ ಕನ್ನಡ'ದ 
(ಕನ್ನ ಡದ ಒಂದು ಉಸಭಾಷೆ) ಪರಿಸರದಲ್ಲೂ ನಡೆಯುತ್ತದೆ. ಭಾಷಿಕ 3 ಶೈ ಶ್ಯಾಸ 
ಸಾಂಸ್ಕೃತಿಕ ವ್ಯತ್ಯಾಸವನ್ನು ಸಂಕೇತಿಸುವುದಾದರಿ, ಈ ವೃಶ್ಯಾಸಗಳು ಅಧ್ಯಯ 
ನದ ದೃಷ್ಟಿಯಿಂದ ಮಹ ಶ್ರ ದ್ಧಾಗುತ್ತವೆ, ಇವೆಲ್ಲವುಗಳ ಜೊತೆಗೆ ಕದರಿ ದೇವರ 
ಕಂಬುಲವು ಮಂಗಳೂರು ಮಹಾನಗರದ ಮಧ್ಯದಲ್ಲಿ ನಡೆದರೆ, ವಂಡಾರು 
ಕಂಬುಲವು ಕುಂದಾಪುರ ಪರಿಸರದ ಒಂದು ಹಳ್ಳಿಯಲ್ಲಿ ನಡೆಯುತ್ತದೆ. ಮೂಲ್ಕಿಯು 
ಅತ್ತ ನಗರವೂ ಅಲ್ಲದ, ಇತ್ತ ಹಳ್ಳಿಯೂ ಅಲ್ಲದ ಮಧ್ಯಮ ತರಗತಿಯ ಊರು. ಈ 
ಎಲ್ಲಾ ಕಾರಣಗಳಿಂದ ಕದರಿ, ಮೂಲ್ಕಿ ಮತ್ತು ವಂಡಾರಿನಲ್ಲಿ ನಡೆಯುವ ಕಂಬುಲ 
ಗಳನ್ನು ನಾನು ಅಧ್ಯಯನದ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಿಕೊಂಡಿದ್ದೇನೆ 
ಮತ್ತು ಈ ಕಂಬುಲಗಳ ಆಧಾರದಿಂದ ನಾನು ಶರ್ಕಿಸುವ ವಿಚಾರಗಳು, ಇತರ 
ಕಂಬುಲಗಳನ್ನು ಸಾಮಾನ್ಯವಾಗಿ ಅನ್ವಯವಾದೀತೆಂದು ಭಾವಿಸಿದ್ದೇನೆ, 

ಇಸ್ಟಿದ್ದರೂ ಪ್ರಬಂಧದ ಉದ್ದೇಶ ಕಂಬುಲಗಳ ಶೌಲನಿಕ ಅಧ್ಯಯನ ಅಲ್ಲ. 
ಬದಲಾಗಿ ಕಂಬುಲದ ಒಟ್ಟು ರೂಪವನ್ನು ವಿವರಿಸುವುದು ಮತ್ತು ಆ ವಿವರಗಳ ಅರ್ಥ 
ವನ್ನು ತುಳುನಾಡಿನ ಹಿನ್ನೆ ಲೆಯಲ್ಲಿ ಗ್ರಹಿಸುವುದು, ಯಾಕೆಂದರೆ ಕಂಬುಲದ ಬಗ್ಗೆ 
ಇದ:ವರೆಗೆ ನಡೆದ ಅಧ್ಯಯನಗಳು, ಆದರ ಒಟ್ಟು ರೂಪವನ್ನೇ ಪ್ರಕಟಪಡಿಸಿಲ್ಲ ಈ 


೪ ಮಾನವಿಕ ಕರ್ಣಾಟಕ 


ಕಾರಣಕ್ಟೇನೇ ವಿದ್ವಾಂಸರು ಮೂಡಿದ ವ್ಯಾಖ್ಯಾನಗಳು ಬಹಳ ಸೀಮಿತವಾದ ಅರ್ಥ 
ವನ್ನು ಪ್ರಕಟಿಸಿವೆ. ಕಂಬುಲದ ಪ್ರದರ್ಶನಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳು ಮತ್ತು 


ಹ 
ಕಂಬುಲದ ಕಾರ್ಯವನ್ನು ಕುರಿತು ಪ್ರತ್ಯೇಕವಾದ ಅಧ್ಯಯನವೇ ನಡೆಯಬೇಕು. 


ಖೆ 


ಕಂಬುಲ ನಡೆಯಬೇಕಾದ ದಿನವನ್ನು ಊರಿನ ಹಿರಿಯರು ಮತ್ತು ಮುಖ್ಯಸ್ಥರು 
ಜೊಕೆಸೇರಿ, ಚರ್ಚಿಸಿ ನಿರ್ಧರಿಸುತ್ತಾರೆ. ಕಂಬುಲವು ಯಾರ ಗದ್ದೆಯಲ್ಲಿ ನಡೆಯು 
ತ್ರಜಿಯೋ, ಆ ಗದ್ದೆಯ ಯಜಮಾನನದ್ದು ಸಾಮಾನ್ಯವಾಗಿ ಈ ನಿಟ್ಟಿನಲ್ಲಿ ಅಂತಿಮ 
ಮಾತು. ಪರಂಪರಾಗತವಾಗಿ ಬಂದಿರುವ ಕೆಲವು ಕಂಬುಲಗಳಲ್ಲಿ ದಿನವೂ ಪರಂಪರಾನು 
ಗತವಾಗಿಯೇ ನಿರ್ಧರಿಸಲ್ಪಟ್ಟಿ ರುತ್ತದೆ. ಉದಾಹರಣೆಗೆ ಕದರಿ ಕಂಬುಲವು ಜಾರ್ಜಿ 
ತಿಂಗಳಿನಲ್ಲಿ ಬರುವ ಹುಣ್ಣಿ ಮೆಯಂದು [ದಶಂಬರ ಮೊದಲವಾರದಲ್ಲಿ] ನಡೆಯುತ್ತದೆ. 
ಇಂಥದ್ದನ್ನು ಜನರು ಸಾಮಾನ್ಯವಾಗಿ ಅನುಭವದಿಂದಲೇ ತಿಳಿದುಕೊಂಡಿರುತ್ತಾರೆ, 
ಆದರೆ, ಕರಪತ್ರಗಳನ್ನು ಮುದ್ರಿಸಿ ಹಂಚಲಾಗುತ್ತದೆ. ಪತ್ರಿಕೆಗಳಲ್ಲಿ ಪ್ರಕಟನೆಗಳನ್ನು 
ನೀಡಲಾಗುತ್ತದೆ. ಊರಿನ ಕೆಲವು ಗಣ್ಯರಿಗೆ ಅಡಿಕೆ ಮತ್ತು 5 ವೀಳ್ಯದೆಲೆಯನ್ನು 
ಕೊಟ್ಟು "ಹೇಳಿಕೆ' ಮಾಡಲಾಗುತ್ತದೆ. ತುಳುನಾಡಿನ ಹೆಚ್ಚೆನ ಜನರಿಗೆ ಕಂಬ:ಲಗಳು 
ಎಲ್ಲೆಲ್ಲಿ ಯಾವಾಗ ನಡೆಯುತ್ತವೆ ಎಂಬುದರ ಬಗ್ಗೆ ಸರಿಯಾದ ಜ್ಞಾನವಿರುತ್ತದೆ. 
ಬಸ್‌ ನಿಲ್ದಾಣಗಳಲ್ಲಿ, ತರಕಾರಿ ಮಾರು ಕಟ್ಟಿಗಳಲ್ಲಿ ಶರಾಬು ಅಂಗಡಿಗಳಲ್ಲಿ, ಕೋಳಿ 
ಕಟ್ಟಗಳಲ್ಲಿ ಊರಿನ ಜಾತ್ರೆಗಳಲ್ಲಿ, ಯಕ್ಷಗಾನ ಪ್ರದರ್ಶನಗಳು ನಡೆಯುವಲ್ಲಿ ಮತ್ತು 
ಸಾಮಾನ್ಯವಾಗಿ ಜನರು ಒಟ್ಟು ಸೇರುವಲ್ಲಿ ಕೆಲವರಾದರೂ ಕಂಬುಲದ ಬಗ್ಗೆ 
ಮಾತಾಡುತ್ತಿರುತ್ತಾರೆ. ಕಂಬುಲ ನಡೆವ ಸ್ಸ ಳ, ಕಂಬುಲ ನಡೆಸುವ ಯಜಮಾನರು, 
ಅಲ್ಲಿಗೆ ಯಾರ್ಯಾರ ಕೋಣಗಳು ಬರುತ್ತವೆ, ಅಲ್ಲಿನ ವ್ಯವಸ್ಥೆ ಹೇಗೆ? ಎಂಬಿತ್ಯಾದಿ 
ವಿಚಾರಗಳ ಬಗೆಗೆ ಜನರು ಬಹಳ ಮುಕ್ತವಾಗಿ ಮಾತಾಡುತ್ತಿರುತ್ತಾರೆ. ಪ್ರಸಕ್ತ 
ವರ್ಷದ ಕಂಬುಲಗಳು ನಡೆಯುವಾಗ ಅದಕ್ಕಿಂತ ಹಿಂದಿನ ವರ್ಷನಡೆದ ಕಂಬುಲಗಳ 
ಬಗ್ಗೆ ಚರ್ಚೆ ನಡೆಯುತ್ತಿರುತ್ತದೆ. ಇಂಥ ಕಡೆ ಜನರು, ಕಂಬುಲದ ಕೋಣಗಳು 
ಅಭೇದ್ಯವಾಗಿ, ಒಂದಾಗಿ ಬಿಡುತ್ತವೆ. ಹೀಗೆ ಕಂಬುಲದ ಸುದ್ದಿ ಜನರಿಂದ ಜನರಿಗೆ 
ಮೌಖಿಕವಾಗಿ ಪ್ರಸಾರವಾಗುತ್ತಿರುತ್ತದೆ, 

ಕಂಬುಲ--ಅಂದರೆ ಕೋಣಗಳ ಓಟಕ್ಕೆ ನಿಗದಿಯಾದ ಹಿಂದಿನ ದಿನ ಕಂಬುಲ 
ನಡೆಯುವ ಸ್ಥಳಕ್ಕೆ ಸೇರಿದ ಕೊರಗರು ಕಂಬುಲದ ಸುದ್ದಿಯನ್ನು ಊರಿನವರಿಗೆ 
ತಿಳಿಸಲೋಸುಗ ಊರಿಡೀ ಸುತ್ತುತ್ತಾರೆ.3 ಅವರನ್ನು ಜನರು "ದೋಲ ನಲಿಕೆತಕುಲು' 
[ಕನ್ನಡ : ಡೋಲಿನ ಕುಣಿತದವರು] ಎಂದು ಕರೆಯುತ್ತಾರೆ. ಈ ಕೊರಗರು 
ಕಂಬುಲದ ಮುನ್ನಾದಿನ ಬೆಳಿಗ್ಗೆ ಬೇಗನೆ ಎದ್ದು, ಸ್ನಾನ ಇತ್ಯಾದಿಗಳನ್ನು ಮಾಡಿ, 
ಶುಚಿರ್ಭೂತರಾಗಿ, ತಮ್ಮ ಕುಲದೈವವಾದ ಕೊರಗತನಿಯಃ ಭೂತಕ್ಕೆ ಕೈ ಮುಗಿದು 


ಕಂಬುಲ : ಆಟವೋ ? ಆಚರಣೆಯೋ ? ೫ 


ಒಳಿತಾಗಲೆಂದು ಪ್ರಾರ್ಥಿಸಿ, ಡೋಲು ಬಾರಿಸುತ್ತಾ ಊರಿಡೀ ಸುತ್ತುತ್ತಾರೆ. ಪ್ರತಿ 
ಮನೆಗೆ ಹೋಗಿ ಕಂಬುಲದ ಸುದ್ದಿ ಮುಟ್ಟಿಸಿ, ಕಂಬುಲಕ್ಕೆ ಬರುವಂತೆ ಆಮಂತ್ರಣ 
ನೀಡುತ್ತಾರೆ. ಇಂಥ ಕಡೆ ಕಂಬುಲ ನಡೆಸುವ ಯಜಮಾನನ ಕುಟುಂಬದವರಿಗೆ 
ಕೊರಗರು ಆದ್ಯತೆ ನೀಡುತ್ತಾರೆ, ಉದಾಹರಣೆಗೆ ವಂಡಾರು ಕಂಬುಲದಲ್ಲಿ ಕೊರಗರು, 
ಕೊರಗತನಿಯ, ಹ್ಳಾಗುಳಿ ಮತ್ತು ನೀರೋಣಿಯ ನಂದಿ ದೇವರನ್ನು ಪ್ರಾರ್ಥಿಸಿ 
ಭೋಜರಾಜ ಶೆಟ್ಟ, ಸಂಕದ ಬಾಗಿಲು ಸೀತಾರಾಮ ಶೆಟ್ಟಿ, ಕೋಟಿ ಮನೆ 
ಶೇಷು ಶೆಟ್ಟ, ಶೀನಪ್ಪ ಶೆಟ್ಟಿ, ಮೂಕಾಂಬಿಕ ಶೆಡ್ತಿ, ಐತು ಶೆಟ್ಟಿ, ತುಂಗಮ್ಮ ಶೆಡ್ತಿ, 
ಮತ್ತು ಅಂತು ಶೆಟ್ಟಿಯವರ ಮನೆಗೆತೆರಳಿ ಕಂಬುಲದ ಸುದ್ದಿ ಮುಟ್ಟಿಸಿ ಸಾಯಂಕಾಲ 
7 ಗಂಟೆಯ ಹೊತ್ತಿಗೆ ಕಂಬುಲದ ಗದ್ದೆಯ ಹತ್ತಿರ ಬರುತ್ತಾ ರೆ. ಮೇಲೆ ಹೇಳಿದ 
ಮುಖ್ಯರೆಲ್ಲರೂ ಸಾಮಾಜಿಕವಾಗಿ ಪ್ರತಿಷ್ಠಿತರು, ಭೂಮಾಲಕರು ಮತ್ತು ಒಂದಲ್ಲ 
ಒಂದು ರೀತಿಯಿಂದ ಕಂಬುಲದ ಯಜಮಾನರ ಬಂಧುವರ್ಗಕ್ಕೆ ಸೇರಿದವರು. 

ಹೀಗೆ ಊರಿಗೆಲ್ಲ ಸುದ್ದಿ ತಿಳಿಸಿ ಕಂಬುಲದ ಗದ್ದೆಯ ಸಮಿಪಕ್ಕೆ ಇರುವ 
ಕೊರಗರು, ಕಂಬುಲದ ಯಜಮಾನನ ಮನೆ ಮತ್ತು ಕಂಬುಲದ ಗದ್ದೆಯ ಮಧ್ಯದಲ್ಲಿ 
ಕುಳಿತುಕೊಳ್ಳುತ್ತಾರೆ. ಊರಿಗೆ ಸುದ್ದಿ ಕೊಡಲು ಹೋದ ಕೊರಗರಲ್ಲದೆ ಇತರ 
ಕೊರಗರೂ ಈ ಹೊತ್ತಿನಲ್ಲಿ ಅಲ್ಲಿಗೆ ಬಂದು ಸೇರುತ್ತಾರೆ. ಅವರಲ್ಲಿ ಗಂಡಸರು, 
ಹೆಂಗಸರು, ಮಕ್ಕಳು, ಯುವಕರು- ಹೀಗೆ ಎಲ್ಲರೂ ಇರುತ್ತಾರೆ, ಹೀಗೆ ಸೇರುವ 
ಕೊರಗರ ಸಂಖ್ಯೆ ಸುಮೂರು 40 ರಷ್ಟು ಇರುತ್ತದೆ. ಡೋಲು ಬಾರಿಸುತ್ತ ಇವರು, 
ಮಧ್ಯೆ ಬೆಂಕಿ ಉರಿಸುತ್ತ, ನಿಧಾನವಾಗಿ ಕುಣಿಯಲು ಆರಂಭಿಸುತ್ತಾರೆ. ಕೊರಗರ 
ಮುಖಂಡನಾದ ಒಬ್ಬನು ಇಡೀ ಕೊರಗರ ಗುಂಪನ್ನು ನಿಯಂತ್ರಿಸುತ್ತಿರುತ್ತಾನೆ. ಆ 
ಮುಖಂಡನನ್ನು “ಮುಕಾರಿ' ಎಂದು ಕರೆಯುತ್ತಾರೆ. ಮುಕಾರಿಯ ಒಪ್ಪಿಗೆ ಪಡೆದ 
ಕೊರಗರ ಗುಂಪು ರಾತ್ರಿಯಾಗುತ್ತಲೇ "ಕಳ್ಳು' [ಶೇಂದಿ] ಕುಡಿಯುತ್ತಾರೆ. ತಿನ್ನಲು 
"ಕಂಜಿಲ” ತಡೈ' ಯನ್ನು ಬಳಸುತ್ತಾರೆ, ರಾತ್ರಿ ಹೆಚ್ಚಾಗುತ್ತಲೇ ಕುಣಿತದ ವೇಗ 
ಹೆಚ್ಚುತ್ತದೆ ಮತ್ತು ನಿಧಾನವಾಗಿ ಲೈಂಗಿಕ ಚಟುವಬಕೆಗಳು ಆರಂಭವಾಗುತ್ತವೆ, 
ಅದರ ಮೊದಲ ಹಂತವಾಗಿ ಪರಸ್ಪರ ಅಪ್ಪಿ ಕೊಳುತ್ತಾರೆ. ಅನಂತರ ಬೇರೆಯವರ 
ಬಟ್ಟೆ ಗಳನ್ನು ಎಳೆದು ಹಾಕಿ ಬತ್ತಲೆಯಾಗಿಸಲು ಪ್ರಯತ್ನಿಸುತ್ತಾರೆ. ಈ ಹಂತದಲ್ಲಿ 
ಅನೇಕರು ಪೂರ್ತಿ ನಗ್ಗ ರಾಗುತ್ತಾರೆ. ಕೆಲವರು ಕನಿಷ್ಠ ತಮ್ಮ ಉಡುಪನ್ನು (ಉದಾ: 
ಕಾಚ ಮಾತ್ರ) ಧರಿಸಿರುತ್ತಾರೆ. ನಾನು ನೋಡಿದ ಕಡೆಗಳಲ್ಲಿ ಕೊರಗ ಹೆಂಗಸರು 
ಗಂಡಸರ ಈ ಚಟುವಟಿಕೆಗೆ ಪ್ರೇಕ್ಷಕರಾಗಿದ್ದರೇ ವಿನಾ ಅವರು ಅವುಗಳಲ್ಲಿ 
ಭಾಗಿಯಾಗಿರಲಿಲ್ಲ. ಇಡೀ ಗುಂಪಿನ ನರ್ತನವೂ, ನರ್ತನದ ಚಲನೆಯೂ ಲೈಂಗಿಕ 
ಸಂಭೋಗವನ್ನೇ ಅನುಕರಿಸುವಂತಿರುತ್ತದೆ. ಕಂಬುಲದ ಯಜಮಾನರ ಮನೆಕಡೆ 
ತಿರುಗಿ, ಕಂಬುಲದ ಗದ್ದೆಯ ಕಡೆ ತಿರುಗಿ ಉರಲ್‌'ಗಳನ್ನೂ ಹೇಳುಶ್ತಾರೆ.4 
ಕತ್ತಲಾಗುವಾಗ ಆರಂಭವಾಗುವ ಈ ಅಂಶಗಳು ಬೆಳಗಿನ ಜಾವದವರೆಗೂ ಮುಂದು 


೬ ಮಾನವಿಕ ಕರ್ಣಾಟಕ 


ವರೆಯುತ್ತದೆ. ಇದಕ್ಕೆ ಪ್ರೇಕ್ಷಕರು ಯಾರೂ ಇರುವುದಿಲ್ಲ. ಮೂಲ್ಕಿಯಲ್ಲಿ ಈ 
ವಿವರಗಳನ್ನು ದಾಖಲು ಮಾಡುವಾಗ, ನಾನೊಬ್ಬನೇ ನನ್ನ ಉಪಕರಣಗಳ ಸಹಿತ 
ಇದ್ದೆ. ವಂಡಾರಿನಲ್ಲಿ ಇನ್ನಿಬ್ಬರು ಇದ್ದರೂ ಮಧ್ಯ ರಾತ್ರಿಯ ಅನಂತರ ಅವರು 
ಫಿದ್ರಿ ಸಿದರು, ನೀರವ ರಾತ್ರಿಯಲ್ಲಿ ಪ್ರೇಕ್ಷಕರೇ ಇಲ್ಲದೆ ಇಷ್ಟು ಕ್ರಿಯೆ ನಡೆಯುತ್ತದೆ.5 

ಕಂಬುಲ ನಡೆಯುವ ದಿನ ಬೆಳಗಾಗುತ್ತಲೇ ಕೊರಗರು ತಮ್ಮ ಕುಣಿತವನ್ನು 
ಕಡಿಮೆ ಮಾಡತ್ತಾರೆ. ಅವರಲ್ಲಿ ಕೆಲವರು ಕಂಬುಲದ ಗದ್ದೆಗೆ ಇಳಿಯುತ್ತಾರೆ. 
ಮೂರು ಮೂರು ಜನರೆ ಗುಂಪಾಗುತ್ತಾರೆ. ಆ ಮೂರು ಜನರಲ್ಲಿ ಇಬ್ಬರು ಕೋಣ 
ಗಳಂತೆ ಮಂಡಿಯೂರಿ ನಿಲ್ಲುತ್ತಾರೆ, ಇನ್ನೊಬ್ಬ ಕೋಣಗಳ ಕೊಳಳಿಗೆ ಹಗ್ಗ 
ಬಿಗಿಯುವಂತೆ ಬಿಗಿದು, ತಾನು ಕೋಣ ಓಡಿಸುವವನಾಗುತ್ತಾನೆ. ಅನಂತರ ಈ 
ಅಣಕು ಕೋಣಗಳನ್ನು ಕಂಬುಲದ ಗದ್ದೆಯಲ್ಲಿ ಓಡಿಸಲಾಗುತ್ತದೆ. ಆ ದಿನ 
ಹಗಲಿನಲ್ಲಿ ನಿಜವಾದ ಕೋಣಗಳನ್ನು ಓಡಿಸುವ ಮಾದರಿಯಲ್ಲೇ ಈ ಅಣಕು 
ಕಂಬುಲವೂ ನಡೆಯುತ್ತದೆ. ಕೋಣ ಓಡಿಸುವವನ ಬೊಬ್ಬೆ, ಈಚೆಬದಿಯಲ್ಲಿ 
ನಿಂತು ಕೋಣಗಳನ್ನು ಕರೆಯುವುದು, ಓಡಿಬಂದ ಕೋಣಗಳು ಮಂಜೊಟ್ಟಿಯನ್ನು 
ಏರಿ ಬುಸುಗುಟ್ಟುವುದು, ಸುತ್ತ ನಿಂತವರಿಗೆ ಕೋಡುಗಳಿಂದ ತಿವಿಯುವುದು, 
ಕೋಣಗಳಿಗೆ ಕೋಲಿನಿಂದ ಬಾರಿಸುವುದು-ಇವೆಲ್ಲವೂ ಯಥಾಪ್ರಕಾರ ನಡೆಯು 
ತ್ತದೆ, ಕೆಲವು "ಕೋಣಗಳು' ಗದ್ದೆಯಲ್ಲಿ ಬಿದ್ದು ಹೊರಳಾಡುತ್ತವೆ. ಆಗ 
ಕೆಲವರು ಅದನ್ನು ಎಬ್ಬಿ ಸುತ್ತಾರೆ. ಇಷ್ಟು ಹೊತ್ತಿಗೆ ಚೆನ್ನಾಗಿ ಬೆಳಗಾಗಿರು 
ವದರಿಂದ ಕೊರಗರ ಈ ಓಟವನ್ನು ನೋಡಲು. ಹತ್ತಾರು ಜನ ಸೇರಿರುತ್ತಾ ಕೆ. 
ಕಂಬುಲದ ಗದ್ದೆಯಲ್ಲಿ ಸುಮಾರು ಒಂದು ಗಂಟಿ ನಡೆಯುವ ಇದನ್ನು ಕಂಬುಲದ 
ಒಂದು ಪ್ರಾಮುಖ್ಯ ಭಾಗವೆಂದು ಇದುವರೆಗೆ ಪರಿಗಣಿಸಲಾಗಿಲ್ಲ. 

ಹೀಗೆ ಶಾವು ಕೋಣಗಳಂತೆ ಅಭಿನಯಿಸಿದ ಅನಂತರ ಕೊರಗರು ಕಂಬುಲದ 
ಗದ್ದೆಯಿಂದ ಮೇಲೆ ಬಂದು, ಶಮ್ಮ ಡೋಲಿನ ಸದ್ದನ್ನು ನಿಲ್ಲಿಸುತ್ತಾರೆ, ರಾತ್ರಿಯಿಡೀ 
ಮಾಡಿದ ಕೆಲಸದಿಂದ ಆಯಾಸಗೊಂಡಿರುವ ಅವರು ಈಗ ಸ್ನಾನಕ್ಕೆ ತೆರಳುತ್ತಾ ಕೆ, 
ರಾತ್ರಿಯಿಂದ ಇದುವರೆಗೆ ಅವರು ನಿರ್ವಹಿಸಿದ ಕೆಲಸವನ್ನು “ಪನಿ ಕುಲ್ಲನೆ' [ಕನ್ನಡ : 
ಹನಿಯಲ್ಲಿ ಕುಳಿತುಕೊಳ್ಳು ವಿಕೆ] ಎಂದು ಕರೆಯುತ್ತಾರೆ. ಸ್ನಾನದ ಅನಂತರ ಮತ್ತೆ 
ಅವರು ಸ್ವಲ್ಪ ವಿಶ್ರಾಂತಿ ಪಡೆದು ಕಂಬುಲದ ಗದ್ದೆಯ ಬಳಿಗೆ ಬಂದು ಡೋಲು 
ಬಾರಿಸುತ್ತಾ ನಿಂತಿರುತ್ತಾಕಿ. ಈ ಕೆಲಸವು ಸಾಯಂಕಾಲದವರೆಗೆ ಮುಂದುವರೆದು, 
ಕಂಬುಲಡೊಂದಿಗೆ ಮುಕ್ತಾಯವಾಗುತ್ತದೆ. ಕಂಬುಲದ ಯಜಮಾನರು ಅವರಿಗೆ 
ಸಲ್ಲುವ "ಮಾಮೂಲು ಮರ್ಯಾದೆ'ಯನ್ನು ಸಲ್ಲಿಸುತ್ತಾರೆ. ಹೀಗೆ ಕೊರಗರು ಸುಮಾರು 
೨೪ ಗಂಟಿಗಳ ಕಾಲ ಕಂಬುಲದ ಗದ್ದೆಯ ಬದಿಯಲ್ಲಿದ್ದು ತಮ್ಮ ಕಾರ್ಯವನ್ನು 


ನಿರ್ವಹಿಸುತ್ತಾರೆ,6. ಕದರಿಯಲ್ಲಿ ಜೋಲನಲಿಕೆಯವರಿಗೆ ನಿಂಬೆ ಹುಳಿಯನ್ನು 
ಗೌರವಸೂಚಕವಾಗಿ ಕೊಡುತಾ ರೈ 


ಕಂಬುಲ : ಆಟವೋ ? ಆಚರಣೆಯೋ ? ೬ 


ಬೆಳಗಿನ ಜಾವ ಕೊರಗರು ಕಂಬುಲದ ಗದ್ದೆಯಿಂದ ಹೊರಟ ತಕ್ಷಣ, 
ಕಂಬುಲದ ಯಜಮಾನನ ಮನೆಗೆ ಸಂಬಂಧಿಸಿದ ಕೆಲವರ್ಕು ಜೇಡಿಮಣ್ಣಿ ನಿಂದ ತ್ರಿ ಶೂಲಾ 
ಕಾರದಲ್ಲಿ ಗೆರೆ ಎಳೆಯುತ್ತಾ, ಕಂಬುಲದ ಗದ್ದೆಯನ್ನು ಇತರ ಗದ್ದೆಯಿಂದ ಪ್ರತ್ಯೇಕಿ 
ಸುತ್ತಾರೆ. ಸಾಮಾನ್ಯವಾಗಿ ಕಂಬುಲದ ಗದ್ದೆಯ ಪುಣಿಯಲ್ಲಿ [ತೆವರಿನಲ್ಲಿ] ಒಳಗಿನ 
ಬದಿಗೆ ಈ ಗೆರೆಯನ್ನು ಎಳೆಯುತ್ತಾರೆ. ಜೊತೆಗೆ ಗದ್ದೆಯಲ್ಲಿ ಮಣ್ಣುಕಾಣದಷ್ಟು 
ನೀರನ್ನು ಫಿಲ್ಲಿಸುತ್ತಾರೆ. ಹೀಗೆ ಸಾರ್ಯನ ಬೆಳಕು ಏರುತ್ತಾ ಬಂದಂತೆ ಕಂಬುಲದ 
ಗದ್ದೆ ಕಂಗೊಳಿಸಲು ಆರಂಭವಾಗುತ್ತದೆ. 

ಇಸ್ಟು ಹೊತ್ತಿಗೆ ಕಂಬುಲದಲ್ಲಿ ಪಾಲ್ಗೊಳ್ಳಲೆಂದು ಬಂದ ಕೋಣಗಳೆಲ್ಲ 
ಕಂಬುಲದ ಗದ್ದೆಯ ಸುತ್ತಮುತ್ತ ನೆರೆಯುತ್ತವೆ. ಕೆಲವರು ತಮ್ಮ ಕೋಣಗಳನ್ನು 
ಲಾರಿಗಳಲ್ಲಿ ತರುತ್ತಾರೆ. ಕೆಲವರು ನಡೆಸಿಕೊಂಡು ಬರುತ್ತಾರೆ. ಹಾಗೆ ಬರುವಾಗ 
ಸಂಭ್ರಮದ ಮೆರವಣಿಗೆ ಇರುತ್ತದೆ, ಸಾಮಾನ್ಯವಾಗಿ ಮದುವೆಯ ದಿಬ್ಬಣ 
ಬರುವಂತೆ ಮೆರವಣಿಗೆ ಇರುತ್ತದೆ. ಕೊಂಬು, ವಾಲಗ, ತಮ್ಮಟಿಗಳ ಸದ್ದಿನ 
ಜೊತೆಗೆ ಸುಡುಮದ್ದಿನ ಸಿಡಿತ ಇರುತ್ತದೆ. ಮದುಮಗನನ್ನು ಸಿಂಗರಿಸಿದ ಹಾಗೆ 
ಕೋಣಗಳನ್ನು ಸಿಂಗರಿಸಿರುತ್ತಾರೆ ಕೋಣಗಳ ಬೆನ್ನಿಗೆ ಬಣ್ಣ ಬಣ್ಣದ ಬಟ್ಟಿ ಗಳನ್ನು 
| ಹಾಸಿರುತ್ತಾರೆ. ಆ ಬಟ್ಟೆಯಲ್ಲಿ ಕೋಣದ ಯಜಮಾನರ ಹೆಸರನ್ನು ಬರೆದಿರಲಾಗು 
ತ್ತದೆ. ಈ ಬಟ್ಟಿಗೆ "ಪಾವಡೆ' ಎಂದು ಹೆಸರು. ಕೋಣದ ಕೋಡುಗಳಿಗೆ 
ಸುಣ್ಣದಲ್ಲಿ ಬಿಳಿಗೆರೆಗಳನ್ನು ಅಡ್ಡವಾಗಿ ಎಳೆದಿರುವುದಲ್ಲದಿ ಕೋಡಿನ ತುದಿಗೆ 
ಒಂದೊಂದು ನಿಂಬೆಹಣ್ಣನ್ನು ಕಟ್ಟಿರುತ್ತಾರೆ. ಕೆಲವು ಬಾರಿ ಹೂವಿನಗೊಂಡಲನ್ನು 
ಸಿಕ್ಕಿಸಿರುತ್ತಾರೆ. ಖಡ್ಗಕ್ಕೆ ಹಾಕುವ ರೀತಿಯ ಒರೆಯನ್ನು ಕೋಡಿಗೆ ಹಾಕುವವರೂ 
ಇದ್ದಾರೆ. ಅದಕ್ಕೆ "ಕೋಡಣಸು' ಎಂದು ಹೆಸರು. ಕೊರಳಿಗೆ ದೊಡ್ಡ ಗೆಜ್ಜೆ ಗಳನ್ನೂ 
ಶಾಸರ್ಕನ ಮರದೆ ಚಿಗುರನ್ನು ಕಟ್ಟುತ್ತಾರೆ. ಕೋಣಗಳ ನೆತ್ತಿಗೆ ಹೆಗ್ಗವನ್ನು 
ಬಿಗಿಯುತ್ತಾರೆ. ಅದಕ್ಕೆ "ನೆತ್ತಿಬಲ್ಲ್‌' ಎಂದು ಹೆಸರು. ಕೊರಳಿಗೆ ಕಟ್ಟಿದ ಹಗ್ಗಕ್ಕೆ 
"ಜೂಲಿ' ಎನ್ನುತ್ತಾರೆ. ಮೂಗಿಗೆ ಹೆಗ್ಗ ಹಾಕಿರುತ್ತಾರೆ, ಅದಕ್ಕೆ “ಮೂಂಕುದಾರ' 
ಇಲ್ಲವೇ “ದುಡಿಪನೆ' ಎಂದು ಹೆಸರು, ಕೊರಳಿಗೆ ಇಲ್ಲವೇ ಬಲದ ಕಾಲಿಗೆ ಹಳೆಯ 
ಚಪ್ಪಲಿಯ ಒಂದು ಚೂರನ್ನು ಕಟ್ಟುತ್ತಾರೆ. ಜೊತೆಗೆ ಎಡಕಾಲಿಗೆ ಕಪ್ಪುಬಟ್ಟೆಯ 
: ತುಂಡನ್ನು ಕಟ್ಟುತ್ತಾರೆ. ಮಂತ್ರಿಸಿದ ನೂಲನ್ನು ಇಲ್ಲವೇ ತಾಯತವನ್ನು 
ಬಲದ ಕಾಲಿಗೆ ಕಟ್ಟುಶ್ತಾರೆ. ದಾರಿಯಲ್ಲಿ ಬರುವಾಗ ಯಾರದಾದರೂ "ದೃಷ್ಟಿ 
ಹಾಕಿರಬಹುದೆಂದು ಭಳಿವಿಸಿದ್ದಲ್ಲಿ, ಕಂಬುಲನ ಗದ್ದೆ ತಲುಪುತ್ತಲೇ ಕಬ್ಬಿ ಇವನ್ನು 
ಅದ್ದಿದ ನೀರನ್ನು ಸ್ವಲ್ಪ ಕುಡಿಸುತ್ತಾರೆ. 

ಕಂಬುಲದ ಕೋಣಗಳ ಆಯ-ಸ್ರಮಾಣ ಊಹನಾಶೀತವಾದುದು. ಚೆನ್ನಾಗಿ 
ತಿಂದು ಕೊಬ್ಬಿದ ಅವನ್ನು ನೊಡುವುದೇ ಒಂದು ಸ.ಖ. ಒಬ್ಬ ನಿರೂಪಕನ ಪ್ರಕಾರ 
ಒಂದು ಜೊತೆ ಕಂಬುಲದ ಕೋಣದ ಸಾಕಣೆಗೆ ವರ್ಷವೊಂದಕ್ಕೆ ಒಂದೂವರೆ ಲಕ್ಷ 


೮ ಮಾನವಿಕ ಕರ್ಣಾಟಕ 


ರೂಪಾಯಿ ವೆಚ್ಚತಗಲುತ್ತದೆ. ಒಳ್ಳೆಯ ತಳಿಯ ಕೋಣದೆ ಮರಿಗಳಿಗೆ ಸುಮಾರು 
ಇಪ್ಪತ್ತು ಸಾವಿರ ರೂಪಾಯಿ ಮಾರುಕಟ್ಟೆಯ ಬೆಲೆ ಇದೆ. ಸರಿ ಜೊತೆ ಹೊಂದು 
ವಂಥದ್ದನ್ನು ಹುಡುಕಿತರಬೇಕು. ಅನಂತರ ದಿನವೊಂದಕ್ಕೆ ಸುಮಾರು ಮೂರು 
ಕಿಲೋ ಹುರಳಿಯನ್ನು ಭತ್ತದ ಶೌಡಿನೊಂದಿಗೆ ಬೆಕೆಸಿ ಕೊಡಬೇಕು. ತೆಂಗಿನಕಾಯಿ 
ಯನ್ನೂ ತೆಂಗಿನುಣ್ಣೆ ಯನ್ನೂ ನಿಯಮಿತವಾಗಿ ಕೊಡುತ್ತಾರೆ. ಮುಸುಂಬಿ, 
ಬೀಟ್‌ರೂಟ್‌, ಶರಾಬುಗಳನ್ನೂ ಕೊಡುತ್ತಾರಿ, ಬೈ ಹುಲ್ಲನ್ನು ಹೆಚ್ಚು ಕೊಡುವು 
ದಿಲ್ಲ. ದಿನಕ್ಕೆ ಎರಡುಸಲ ಸ್ನಾನ ಮಾಡಿಸುತ್ತಾರೆ. ಸುಮಾರು ಒಂದು ಮೈಲಿ 
ಯಷ್ಟು ನಡೆಸುತ್ತಾರೆ. ಅರ್ಥಗಂಟಿಯಷ್ಟು ಈಜಾಡಿಸುತ್ತಾರೆ. ಸಾಮಾನ್ಯವಾಗಿ 
ಗದ್ದಿ ಉಳಲು ಇದನ್ನು ಬಳಸುವುದಿಲ್ಲ. ಈ ಕೋಣಗಳನ್ನು ನೋಡಿಕೊಳ್ಳಲೆಂದೇ 
ಕನಿಷ್ಕ ಇಬ್ಬರನ್ನು ನೇಮಕ ಮಾಡಿರುತ್ತಾರೆ. ಇವರು ಕೋಣಗಳ ಆರೈಕೆ 
ಮಾಡುತ್ತಾರೆ, ಸಾಮಾನ್ಯವಾಗಿ ಇದನ್ನು "ಕೋಣಗಳಿಗೆ ಕಸರತ್‌" ಮಾಡಿಸುವುದು” 
ಎನ್ನುತ್ತಾರೆ. ಕೋಣಗಳು ಮಲಗುವ ಹೆಟ್ಟಿಯನ್ನು ಅತ್ಯಂತ ಶುಚಿಯಾಗಿ 
ಇಟ್ಟಿರುವುದಲ್ಲದೆ, ಅಲ್ಲಿಗೆ ಫ್ಯಾನ್‌ ಕೂಡಾ ಹಾಕಿಸಿರುತ್ತಾರೆ. 

ಮನೆಯಿಂದ ಕೋಣಗಳನ್ನು ಹೊರಡಿಸುವಾಗ ಸಾಮಾನ್ಯವಾಗಿ ಕುಲದೇವರಿಗೆ 
ಮತ್ತು ಊರಿನ ದೈವಗಳಿಗೆ ಕೈಮುಗಿಯುತ್ತಾರೆ. ದಾರಿಯಲ್ಲಿ ಬರುವಾಗ 
ಸಂಭವಿಸುವ ಘಟನೆಗಳಿಗೆ ಶುಭ ಮತ್ತು ಅಶುಭ ಫಲವನ್ನು ನಿರ್ಣಯಿಸಿಕೊಳ್ಳುತ್ತಾರೆ. 
ಉದಾಹರಣೆಗೆ ಕಳ್ಳಿನ [ಶೇಂದಿಯ] ಮಡಕೆಯನ್ನು ಹಿಡಿದುಕೊಂಡು ಎದುರು 
ಬಂದರೆ, ಮುತ್ತೈದೆ ಹೆಂಗಸರು ಕಾಣಸಿಕ್ಸಿದರೆ, ಶುಭಶಕುನವೆಂದು ಹೇಳಲಾಗು 
ತ್ತದೆ. ಒಂಬಬ್ರಾಹ್ಮಣ, ಸೌದೆಕಟ್ಟು, ಹೊಸಮಡಕೆ ಅಡ್ಡ ಬಂದರೆ ಅಶುಭವೆಂದೂ 
ತರ್ಕಿಸಲಾಗುತ್ತದೆ. 

ಹೀಗೆ ಪೂರ್ವಾಕ್ನ್ನ ಸುಮಾರು ೧೧ ಗಂಟಿಯ ಹೊತ್ತಿಗೆ ಕಂಬುಲದ ಕೋಣ 
ಗಳೆಲ್ಲವೂ ಬಂದು ಸೇರುತ್ತವೆ. ವಿವಿಧ ವರ್ಗದ, ವಿವಿಧ ಜಾತಿಯ, ವಿವಿಧ ಪ್ರಾಯದ 
ಜನರೆಲ್ಲರೂ ಸೇರುತ್ತಾರೆ. ಸಾಮಾನ್ಯವಾಗಿ ಹೆಂಗಸರ ಭಾಗವಹಿಕೆ ಕಡಮೆ. 
ಮುಟ್ಟಾದ ಹೆಂಗಸರಿಗೆ ಕಂಬುಲದ ಸ್ಥಳಕ್ಕೆ ಪ್ರವೇಶವೇ ಇಲ್ಲ, ಬಗೆಬಗೆಯ ಅಂಗಡಿಗಳು 
ವ್ಯಾಪಾರವನ್ನು ಆರಂಭಿಸುತ್ತವೆ. ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಿಸಿದ ಕತ್ತಿ, 
ನೊಗ, ನೇಗಿಲುಗಳಂಥ ವಸ್ತುಗಳ ವ್ಯಾಪಾರಕ್ಕೆ ಆದ್ಯತೆ ಇರುತ್ತದೆ 

ಈ ಸಮಯಕ್ಕೆ ಕಂಬುಲದ ಯಜಮಾನನು ಶನ್ನ ಹತ್ತಿರದ ಬಂಧುಗಳೊಡ 
ಗೂಡಿ ಕಂಬುಲದ ಗದ್ದೆಯ ಸಮೀಪದಲ್ಲಿರುವ "ನಾಗನ ಬನ'ಕ್ಕೆ ತೆರಳಿ ನಾಗನಿಗೆ 
ಕೈಮುಗಿದು ಕಂಬುಲದ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾನೆ. ತೆಂಗಿನಕಾಯಿಯನ್ನು 
ಒಡೆದು, ವಿಂಗಾರವನ್ನ್ನು ಅರ್ಪಿಸಿ, ಅಡ್ಡಬೀಳುತ್ತಾನೆ. ಅನಂತರ ಪಿಂಗಾರದ ಕೆಲವು 
ಎಸಳುಗಳನ್ನು ಹಿಡಿದುಕೊಂಡು ಹಿಂದಿರುಗಿ ಮನೆಗೆ ಬರುತ್ತಾನೆ, ವಂಡಾರಿನಲ್ಲಿ 
ಯಜಮಾನರ ಮನೆ ಒಳಗೇ ನಾಗನ ಹುತ್ತ ಮತ್ತು ವಿಗ್ರಹ ಇರುವುದರಿಂದ "ನಾಗ 


ಟ್ಟ 


ನ ಭೋ ESS UE 


ಕಂಬುಲ : ಆಟವೋ? ಆಚರಣೆಯೋ ? ೯ 


ಪೂಜೆ' ಮನೆಯೊಳಗೆ ನಡೆಯುತ್ತದೆ. ಪೂಜೆಯನಂತರ, ಅಡಿಕೆಯ ಪಿಂಗಾರವನ್ನು 
ತಂದ), ಅದರ ಒಂದೆರಡು ಎಸಳುಗಳನ್ನು, ಕಂಬುಲದ ಯಜಮಾನರ ಕೋಣಗಳ 
ಹೆಣೆಗೆ ಕಟ್ಟ ಲಾಗುತ್ತದೆ. ಈ ಯಜಮಾನರ ಕೋಣಗಳನ್ನು "ಮೂರ್ತದ ಎರು' 
ಎಂದು ಕರೆಯುತ್ತಾರೆ. "ಮೂರ್ತದ ಎರು'ವಿಗೆ ಹಿಂಗಾರ ಕಟ್ಟಿದ ಅನಂತರವೇ 
ಇತರ ಕೋಣಗಳ ಹಣೆಗೆ ಪಿಂಗಾರವನ್ನು ಕಟ್ಟ ಲಾಗುತ್ತದೆ. ವಂಡಾರಿನಲ್ಲಿ ಹಿಂಗಾರ 
ಕಟ್ಟದೆ ಕೋಣಗಳಾಗಲೀ, ಎತ್ತುಗಳಾಗಲೀ ಕಂಬುಲದ ಗದ್ದೆಗೆ ಇಳಿಯುವುದಿಲ್ಲ. 
ಇಳಿಯುಬಾರದೆಂಬ ನಿಷೇಧವೂ ಇದೆ. 

“ಮೂರ್ತದ ಎರುವಿಗೆ ಪಿಂಗಾರ ಕಟ್ಟಿದ ಅನಂತರ ಅದನ್ನು ಬ್ಯಾಂಡ್‌, ವಾಲಗ, 
ತಮ್ಮಟಿ, ಕೊಂಬು, ಕಹಳ್ಳೆ ಸಿಡಿಮದ್ದುಗಳ ಸಿಡಿತದೊಂದಿಗೆ ವೈ ಭವಪೂರ್ಣವಾಗಿ 
ಕಂಬುಲದ ಗಡ್ಡೆಗೆ ತರುತ್ತಾರೆ. ಕಂಬುಲದೆ ಯಜಮಾನನ ಮನೆತನಕ್ಕೆ ಸೇರಿದ 
ಭೂತವೂ ತನ್ನ ಸಾಂಪ್ರದಾಯಕ ವೇಷಭೂಷಣಗಳೊಂದಿಗೆ ಮೂರ್ತದ ಎರುವಿ 
ನೊಂದಿಗೆ ಇರುತ್ತದೆ. 7  ಮೂರ್ತದ ಎರುವನ್ನು: ಕಂಬುಲ ಗದ್ದೆಯ ಒಂದು ತುದಿಗೆ 
ಕೊಂಡೊಯ್ಯುತ್ತಾರೆ, ಆ ತುದಿಯಿಂದ ಕೋಣಗಳನ್ನು ಸಾಮಾನ್ಯವಾಗಿ ಓಡಿಸ 
ಲಾಗುತ್ತದೆ. ಆ ತುದಿಯನ್ನು "ಗಂತ್‌' ಎಂದು ಕರೆಯುತ್ತಾರೆ. ಗಂತಿನಲ್ಲಿ ನಿಲ್ಲಿಸಿ 
ಕೋಣಗಳನ್ನು ಓಡಿಸ:ವುದಕ್ಕ *ಕರೆಬುಡ್ಬಾ ವುನಿ' (ಕನ್ನಡ ; ಕರಿ ಬಿಡಿಸುವುದು) 
ಎನ್ನುತ್ತಾರೆ, ಮೂರ್ತದ ಎರುಗಳನ್ನು ಕರಿಬಿಡಿಸುತ್ತಾರೆ. ಕಂಬುಲದ ಯಜಮಾನನೆ 
ಮನೆಗೆ ಸಂಬಂಧಿಸಿದವರಲ್ಲಿ ಯಾರಾದರೂ ಒಬ್ಬರು ಆ ಕೋಣವನ್ನು ಓಡಿಸುತ್ತಾರೆ. 
ಈ ಕೋಣಗಳಿಗೆ ಸ್ಪರ್ಧೆ ಇಲ್ಲ ಅವು ತಮ್ಮದೇ ವೇಗದಲ್ಲಿ ಓಡಿ ಬಂದು, ಗದ್ದೆಯ 
ಇನ್ನೊಂದು ತುದಿಯನ್ನು ತಲುಪುತ್ತವೆ, ಹೀಗೆ ಕೋಣಗಳು ಓಡಿ ಬಂದು, ತಲುಪುವ 
ಸ್ಥಳ ಗದ್ದೆಗಿಂತ ಸ್ವಲ್ಪ ಎತ್ತರದಲ್ಲಿದ್ದು, ಗದ್ದೆಯ ಕಡೆಗೆ ಇಳಿಮುಖವಾಗಿರುತ್ತದೆ. 
ಈ ಸ್ಥಳವನ್ನು «ಮಂಜೊಟ್ಟಿ' ಎಂದು ಕರೆಯುತ್ತಾರೆ. ಮೂರ್ತದ ಎರುಗಳು 
ಮಂಜೊಟ್ಟೆಯನ್ನು ತಲುಪಿದ ಮೇಲೆ ಆವುಗಳನ್ನು ಕಂಬುಲದ ಗದ್ದೆಯ ಒಂದು 
ಮೂಲೆಯಲ್ಲಿ ಕಟ್ಟ ಹಾಕ:ತ್ತಾರೆ. ಹೀಗೆ ಕಟ್ಟಲು ಎರಡು ಕಂಬಗಳನ್ನು ನೆಟ್ಟು, 
ಅದಕ್ಕೆ ಅಡ್ಡಲಾಗಿ ಇನ್ನೊಂದು ಕಟ್ಟಿಗೆ ತುಂಡನ್ನು ಕಟ್ಟಿ ರುತ್ತ್ವಾರೆ, ಇದಕ್ಕೆ «ದರಿ 
ಗುಂಟ' ಎಂದು ಹೆಸರು "ದರಿಗುಂಟ'ಕೈ ಕಟ್ಟಿದ ಮೂರ್ತದ ಎರುಗಳು ಕಂಬುಲ 
" ಮುಗಿಯುವಲ್ಲಿಯವರೆಗೆ ಅಲ್ಲಿಯೇ ಇರುತ್ತವೆ. 

ಇದಾದ ಅನಂತರ ಕೋಣಗಳ ಓಟದ ಸ್ಪರ್ಧೆ ಆರಂಭವಾಗುತ್ತದೆ. ಕೋಣಗಳ 
ಪ್ರಾಯವನ್ನು ಅನುಸರಿಸಿ ಆವುಗಳಲ್ಲಿ ಎರಡು ಪ್ರಭೇದಗಳನ್ನು ಮಾಡುತ್ತಾರೆ. 
ಪ್ರಾಯದಲ್ಲಿ ಹರಿಯವನ್ನು "ಮಲ್ಲ' (ಕನ್ನಡ : ಹಿರಿಯ) ಎಂದು ಚಿಕ್ಕಪ್ರಾಯದವನ್ನು 
ಎಲೈ? (ಕನ್ನಡ ; ಕೆರಿಯ) ಎಂದು ವಿಭಜಿಸಿ ಕೊಳ್ಳುತ್ತಾರೆ. ಈ ಎರಡು ಪ್ರಭೇದಗಳಲ್ಲಿ 
ನಾಲ್ಕು ರೀತಿಯ ಓಟಗಳನ್ನು ಯೋಜಿಸಲಾಗುತ್ತದೆ. ಸ್ಕೂಲವಾಗಿ ಆ ಸ್ಪರ್ಧೆಗಳ 
ವಿವರ ಇಂತಿದೆ. 


೧9 ಮಾನವಿಕ ಕರ್ಣಾಟಕ 


1. ಬಳ” ತವು: "ಬಳ್ಳ್‌ ತವು' ಎಂದರೆ «ಹೆಗ್ಗ ದ್ದು' ಎಂದು ಅರ್ಥ, ಇದರಲ್ಲಿ 
ಕೋಣಗಳ ಹೆಗಲಿಗೆ ಮೊದಲು ನೊಗವನ್ನು ಕಟ್ಟ ಲಾಗುಪ್ಪಡು, ಆ ನೊಗದ ಮಧ್ಯ 3 
ಭಾಗಕ್ಕೆ ಒಂದು ಹಗ್ಗವನ್ನು ಕಟ್ಟಿ, ಅದನ್ನು ಕೋಣಗಳ ಹಿಂದುಗಡೆಗೆ ಹೀ 
ಜಿಡಲಾಸಪುಡಿ: 'ಹಗ್ಗ ದಆ ತುದಿಯನ್ನು 'ಓಡಿದುಕೊಂಡು ಒಬ್ಬಾ ತನು ಕೋಣ 
ಗಳನ್ನು ಓಡಿಸುತ್ತಾನೆ. ಈ "ಓಟದಲ್ಲಿ ಕೋಣಗಳಿಗೆ ಅತ್ಯಂತ ವೇಗವಾಗಿ Radel ಸಾಧ್ಯ 
ವಾಗುತ್ತೆ ಡೆ. ಯಾವ ಜೊತೆ ವೇಗವಾಗಿ ಮಂಜೊಟ್ಟಿ ಯನ್ನು ತಲುಪುವ್ರದೋ ಆದು 
ಗೆಲ್ಲುತ್ತದೆ, ಇವರಲ್ಲಿ ಓಡಿಸುವಾತನ ಓಟದ ಸಾಮರ್ಥ್ಯ Shik: 


2. ಅಡ ಪಲಾಯಿ: ಇದರಲ್ಲಿ ಕೋಣಗಳ ಹೆಗಲ ಮೇಲಿನ ನೊಗಕ್ಕೆ ಉದ್ದ 
ವಾದ ಹರೆಗುವ “ಗೋರುಹಲಗೆಯನ್ನು. ಕಟ್ಟ ಲಾಗುತ್ತದೆ. ಈ ಹಲಗೆಯ ಜ್‌ 
ನಿಲ್ಲುವ ಕೋಣ ಓಡಿಸುವಾತ, ಎಡಗೈಯಲ್ಲಿ" ಕೋಣದ ಬಾಲವನ್ನು ಹಿಡಿದುಕೊಳ್ಳು 
ತ್ತಾನೆ. ಬಲಗೈಯಲ್ಲಿ ಚಾಟಿ ಹಿಡಿದುಕೊಂಡು ಕೋಣಗಳ ತೊಡೆಗೆ ಚೆನ್ನಾಗಿ 
ಬಾರಿಸುತ್ತ, ಅವು ವೇಗವಾಗಿ ಓಡ.ವಂತೆ ನೋಡಿಕೊಳ್ಳುತ್ತಾ ನೆ. ಓಡಿಸುವಾತನಿಗೆ 
ಇಲ್ಲಿ ಓಟದ ಮೇಲೆ ಅಪಾರ ಹಿಡಿತ ಬೇಕಾಗುತ್ತದೆ. ಸ್ವಲ್ಪ ಹೆಚ್ಚು ಕಡಮೆ ಆದರೂ 
ಆಯತಪ್ಪಿ ಗದ್ದೆಗೆ ಬೀಳುತ್ತಾನೆ. ಇದರಲ್ಲಿಯೂ ವೇಗದ ಓಟಕ್ಕೇ ಬಹುಮಾನ 
ಲಭಿಸುತ್ತದೆ. 

3. ನೇಗಿಲ ಓಟ: ಇದರಲ್ಲಿ ಉಳುವ ಸ್ಥಿತಿಯಲ್ಲಿಯೇ ಕೊಣಗಳನ್ನು ನೇಗಿಲಿ 
ನೊಂದಿಗೆ ಓಡಿಸಲಾಗುತ್ತದೆ, ಇದು ಸ್ವಲ್ಪ ಸಾಯಕ ಓಟವಾದ್ದ ರಿಂದ 
ಕಡಮೆ ಜನಪ್ರಿಯವಾಗಿದೆ. ಓಡುವಾಗ ನೇಗಿಲ ಮೊನೆ ಕೋಣಗಳಿಗೆ ತಾಗಿದರೆ, ಅವಕ್ಕೆ 
ಅಪಾರವಾದ ನೋವುಂಟಾಗುತ್ತದೆ, ಕಾಲು ಕುಂಟಾಗಿಬಿಡಬಹುದು. ಇದರಲ್ಲಿಯೂ 
ವೇಗಕ್ಕೆ ಮರ್ಯಾದೆ, 


4. ಕಣೆಸಲಾಯಿ : ಕಂಬುಲದಲ್ಲೆಲ್ಲ ಇದು ಅತ್ಯಂತ ಸುಂದರವಾದ ಓಟಿ. 
ಗೋರು ಹೆಲಗೆಯನ್ನು ಸ ಲ್ಪ ವ್ಯತ್ಯಾಸಮಾಡಿ, "ಕಣೆಪಲಾಯಿ' (ಕನ್ನಡ : ಪಲಾಯಿ 
ಎಂದರೆ ಹಲಗೆ ಎಂದರ್ಥ)ಯನ್ನು ಸಿದ್ದೆಗೊಳಿಸ: ತ್ಲಾರೆ. ಇದನ್ನು ನೊಗಕ್ಕೆ ಬಿಗಿಯು 
ತ್ತಾರೆ, ಕೋಣ ಓಡಿಸುವಾತ ಈ ಕಣೆಪಲಾಯಿಯಮೇಲೆ ಓರೆಯಾಗಿ ನಿಂತುಕೊಂಡು 
ಒಂದು ಕೈಯಲ್ಲಿ ಕೋಣದ ಬಾಲವನ್ನು ಹಿಡಿದುಕೊಂಡ್ಕು ಒಂದು ಕಾಲಿನಲ್ಲಿ ಕಣೆಪ 
ಲಾಯಿಯನ್ನು ನೆಲದತ್ತ ಆದುಮುತ್ತ ಓಡಿಸುತ್ತಾನೆ. ಕಣೆಸಲಾಯೀಿಯಿಂದ ಈಗ 
ನೀರು ಕಾರಂಜಿಯಂತೆ ಮೇಲಕ್ಕೆ ಚಿಮ್ಮುತ ತ್ತದೆ. ಓಡಿಸುವಾತನ ಚಾಕಚಕ್ಯತೆ ಮತ್ತು 
ಕೋಣಗಳ ವೇಗ ಎರಡನ್ನು ಆನ: ಸರಿಸಿಕೊಂಡು, ನೀರಿನ ಚಿಮು ವಿಕೆ ನಿರ್ಧಾತ 
ವಾಗುತ್ತದೆ, ಗದ್ದೆಯ ಮ ಧ್ರ ಭಾಗದಲ್ಲಿ ಗದ್ದೆ ಗೆ ಅಡ್ಡ ಲಾಗಿ, KR 20-25 
ಅಡಿ ಎತ್ತರದಲ್ಲಿ ಬಿಳಿ ಬಟ್ಟೆಯ ನ್ನು ಕಟು ತ್ತಾರೆ. ಇದಕ್ಕೆ “ನಿಸಾನೆ' ಎಂದು (ಕನ್ನಡ: 
ನಿಶಾನಿ) ಎಂದು ಹೆಸರ `` ಶಾಗೆ Sk ರ. ಕೋಣಗಳಿಗೆ ಪ್ರಶಸ್ತಿ 


ಕಂಬುಲ : ಆಟವೋ ? ಆಚರಣೆಯೋ ? ೧೧ 


ಸಲ್ಲುತ್ತದೆ. ಒಂದು ವೇಳೆ ನಿಶಾನಿವರೆಗೆ ನೀರು ಹಾರದಿದ್ದಕ್ಕೆ ಆತಿ ಎತ್ತ ರಕ್ಕೆ ನೀರು 
ಚಿಮ್ಮಿಸಿದ ಕೋಣಗಳಿಗೆ ಪ್ರಶಸ್ತಿ ಸಲ್ಲುತ್ತದೆ,8 

Pes ಓಡಿಬರುವ ಕೋಣಗಳು ಮಂಜೊಟ್ಟಿಯನ್ನು ತಲುಪಿ, ನಿಲ್ಲುತ್ತವೆ. 
ಕೋಣಗಳನ್ನು ಓಡಿಸುವಾತನು ಮಂಜೊಟ್ಟಿ F ತಲುಪಿದ ಮೇಲೆಯೂ 
ನಗೆಗೆ ರಪರಪನೆ ಬಾರಿಸುತ್ತಾನೆ. ಎಷ್ಟೊ €ಬಾರಿ ಕೋಣಗಳ ಬೆನ್ನಿನ 
ಚರ್ಮ ಒಡೆದು ರಕ್ತ ಬರುವುದುಂಟು. ಅಲ್ಲಿಗೆ ನಿಂಬೆಹುಳಿಯನ್ನು ಹಿಂಡಿ ಗಾಯವು 
ಇನ ಷ್ಟು ಕೀಕ್ಷ ಇವಾಗುವಂತೆ ನೋಡಿಕೊಳ್ಳು ಶ್ರಾರೆ. ಹೀಗೆ ಮಾಡಿದರೆ ಮುಂದಿನ 
ಸಲದ ಓಟದಲ್ಲಿ "ಅವು ಇನ್ನೂ ಚೆನ್ನಾಗಿ ಓಡುತ್ತ ವೆ ಎಂದು ಅವರು ಭಾವಿಸುತ್ತಾರೆ. 
ಏನಿದ್ದರೂ ನಿಜವಾದ ಸ್ಪರ್ಧೆ ಆರಂಭವಾಗುವುದಕ್ಕೆ ಮುನ್ನ ಅನೇಕ ಬಾರಿ 
ಗದ್ದೆಯಲ್ಲಿ ಕೋಣಗಳನ್ನು ಅಭ್ಯಾಸಕ್ಕಾಗಿ ಓಡಿಸುತ್ತಾರೆ. 

ಹೀಗೆ ಅಭ್ಯಾಸ ತಡೆ ಸುವಾಗಲೇ ಕೋಣಗಳ ಮೇ ಲೆ ಜೂಜು ಕಟ್ಟ ಲಾಗ 
ಈ ಜೂಜಿನ ಮೊತ್ತ ಸುಮಾರು 10 ರೂಪಾಯಿಯಿಂದ 500 ಹಾಜಿ ಎ? 
ಇರುತ್ತದೆ. ಇವು ಇ. ಸಾಮೂಹಿಕವಾಗಿಯೂ ನಡೆಯುತ್ತದೆ. ವೈಯಕ್ತಿಕ 
ನೆಲೆಯಲ್ಲೂ ನಡೆಯುತ್ತ ಜಿ, ಎರಡೂ ಕಡೆ ಕೂಡಾ ಅದು ಸಾಮಾಜಿಕ ಪ್ರತಿಷ್ಠೆಯ 
ಸಂಕೇತವಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ ಇವು ಗುಟ್ಟಿನಲ್ಲೆ ನಡೆಯ ತ್ತದೆ, 

ಸ್ಪರ್ಧೆಗಳೆಲ್ಲ ಮುಗಿದ ಅನಂತರ ಮೂರ್ತದ ಎರುವನ್ನು ಮೇಲೆ ತರಲಾಗುವುದು, 
ಅನಂತರ ಬಹುಮಾನ ವಿತರಣೆ ಆಗುತ್ತದೆ. ಗೆದ್ದ ಕೋಣಗಳ ಯಜಮಾನರಿಗೆ 
ಎಳನೀರನ್ನು ಕೊಟ್ಟು ಗೌರವಿಸಲಾಗುವುದು. ಈಚೆಗೆ ಬಂಗಾರದ ಪದಕಗಳನ್ನು 
ನೀಡಲಾಗುತ್ತಿ ಡೆ. “ದ್ದ ಕೋಣಗಳನ್ನು ರಾಜವೈ ಭವದಿಂದ ಮೆರವಣಿಗೆಯಲ್ಲಿ 
ಕೊಂಡೊಯ್ಯಲಾಗುತ್ತ ದೆ ಆಗ ಜನರೂ ಆ ಕೋಣಗಳನ್ನು ಹತ್ತಿರದಿಂದ ನೋಡಿ 
ತತೋಃನಡತ್ತಾ ಕಿ ಕೋಣಗಳಲ್ಲಿ ತೆರಳಿದ ಅನಂತರ ಕಂಬುಲದ ಗದ್ದೆಯ 
ನಡುಭಾಗದಲ್ಲಿ ಹೂವಿನಿಂದ ಅಲಂಕೃ ತವಾದ ಒಂದು ಕಂಬವನ್ನು ನೆಡುತ್ತಾರೆ. ಆದನ್ನು 
ನೆಡುವ ಮುನ್ನ, ನೆಡುವ ಜಾಗಕ್ಕೆ ಜತರ ಲ ತ್ರದೆ. ಕಂಬಕ್ಕೆ ಅರಸಿನ ಬಣ್ಣದೆ 
ಹೂವುಗಳನ್ನು, ನಿಂಬೆಹಣ್ಣನ್ನು ಕಟ್ಟುತ್ತಾರೆ. ಕಂಬವನ್ನು ನೆಡುವಾಗ, ಕಂಬುಲದೆ 
ಯಜಮಾನ ಕಂಬವನ್ನು ಮುಟ್ಟಿ ಕೊಂಡಿರಬೇಕು. ದೋಲನಲಿಕೆಯವರು ಡೋಲು 
ಬಾರಿಸುತ್ತಾರೆ. ಈ ಇಡಿ! ಕ್ರಿಯೆಗೆ «ಮೂಕರೆ ಪಾಡುನ' ಎನ್ನುತ್ತಾರೆ. ನೆಡಲಾಗುವ 
ಕಂಬಕ್ಕೆ ಪೂಕರೆ ಕಂಬ ಎಂದೂ ಹೆಸರಿದೆ, «ಪೂಕರೆ ಕಂಬ'ವನ್ನು ಕೆಟ್ಟ ಆನಂತರ 
ಕೋಣಗಳು ಗದ್ದೆಗೆ ಇಳಿಯಬಾರದು. ಮರುದಿನ ಉರಿನ ಜನರೆಲ್ಲ ಸೇರಿ ಗದ್ಜಿಗೆ 
ಭತ್ತದ ಸಸಿಯನ್ನು ನೆಡುತ್ತಾರೆ, ಹೀಗೆ ಸಸಿ ನೆಡುವ ಕಾರ್ಯಕ್ರಮ ಒಂದೇ 
ದಿನದಲ್ಲಿ ಮುಗಿಯಬೇಕೆಂದು ನಂಬಿಕೆಯಿದೆ. ಮುಟ್ಟಾದ ಹೆಂಗಸರು, ಸೂತಕ 
ಇರುವವರು ಭತ್ತದ ಸಸಿನೆಡಲು ಬರುವುದಿಲ್ಲ, ಸಸಿನೆಡುವಲ್ಲಿಗೆ ಕಂಬುಲ ಮುಕ್ತಾಯ 
ವಾಗುತ್ತದೆ. 


೧೨ ಮಾನವಿಕ ಕರ್ಣಾಟಕ 


ಒಟು, ಕಂಬುಲವು ತುಂಬ ರಂಗಾಗಿರುತ್ತಜಿ. ಕೋಣಗಳು ಮತ್ತು ಮನುಷ್ಯರು 
ಒಟ್ಟೊ ಟ್ಟಿ ಗೇ ಇಲ್ಲಿ ಭಾಗವಹಿಸುತ್ತಾ ರೆ. ಗುತ್ತಿ ನ ಯಜಮಾನರು, ಅವರ 
ಕೆಲಸದವರು, ವಿವಿಧ ಬಗೆಯ ಜನರು ಇಲ್ಲಿ ಕೆಯುತ್ತಾ ಕೆ. ತುಳುನಾಡಿನ ಶ:ಂಬ 
ರಂಜನೀಯವಾದ ಪ್ರದರ್ಶನಗಳಲ್ಲಿ ಇದೂ ಒಂದಾಗಿದೆ, 


೩ 


ಮೇಲೆ ನೀಡಿದ ವಿವರಣೆ ಸುಲ್ಲಿಯೇ ಕಂಬುಲದ ಅರ್ಥ ಏನೆಂಬುದು ಬಹು 
ಮಟ್ಟಿಗೆ ಖಚಿತವಾಗುತ್ತದೆ, ಕ್ಯೂಲರ್‌ ಹೇಳಿದಂತೆ ವಿವರಣೆಗೆ ಆಯ್ದು ಕೊಂಡ 
ಘಟನೆಗಳೇ ಓಂದು ಬಗೆಯ ವ್ಯಾಖ್ಯಾನವೂ ಆಗಿಬಿಡುತ್ತದೆ (CULLER 1983: 
167.9 “ಕಂಬುಲ'ದ ವಿವರಣೆಯನ್ನು  ಗಮನಿಸಿದವರಿಗೆ ಅದು ಕೇವಲ ಕ್ರೀಡೆ 
ಯಾಗಿರದೆ, ಒಂದು ಆಚರಣೆಯೂ ಆಗಿರುವುದು ಕಂಡುಬರುತ್ತದೆ. ಆಲ್ಲಿ ಕೋಣ 
ಗಳನ್ನು ಓಡಿಸುವುದಷ್ಟೇ ಮುಖ್ಯವಲ್ಲ. ಬದಲಾಗಿ ಕೊರಗರು ನರ್ತಿಸುವುದು, 
ಪೂಕರೆ ಹಾಕುವುದು, ನಾಗಪೂಜೆ ಮಾಡುವುದು ಮತ್ತು ನೇಜಿ ನೆಡುವುದು ಕೂಡಾ 
ಮುಖ್ಯವಾಗುತ್ತದೆ, ಈ ಅರ್ಥದಲ್ಲಿ ನಾವು ಕಂಬುಲದ ಪಠ್ಯವನ್ನು ತುಂಬ 
ಬೃಹತ್ತಾಗಿ ಪರಿಭಾವಿಸಬೇಕು. 

ಕಂಬುಲದ ಬಗ್ಗೆ ಇದುವರಿಗೆ ನಡೆದಿರುವ ಅಧ್ಯಯನಗಳು ಕಡಮೆ. ಅಮೃತ 
ಸೋಮೇಶ್ವರ (1978), ಚಿತ್ರರಂಜನ ದಾಸಶೆಟ್ಟ (1983), ವಿವೇಕಕ್ಕೆ (1986) 
ರೆಸಿಕ ಪುತ್ತಿಗೆ (1982), ಸಂಜೀವ ಸೋಮೇಶ್ವರ (1988) ಮೊದಲಾದವರು 
ಪ್ರಾಸಂಗಿಕವಾಗಿ ಕಂಬುಲದ ಬಗ್ಗೆ ಬರೆದಿದ್ದಾರಿ, ಇವರೆಲ್ಲರ ಪ್ರಕಾರ "ಕಂಬಲ'ವು 
ಒಂದು ಜನಪದ ಕ್ರೀಡೆ. ಅದು ಜನರಿಗೆ ಮನರಂಜನೆಯನ್ನು ಕೊಡುತ್ತದೆ. ಪ: 
ನಿಟ್ಟಿನಲ್ಲಿ ವಿದ್ರಾಂಸರ ವಾದವನ್ನು ನೋಡಿದಾಗ ಅವರೆಲ್ಲರೂ ಕಂಬುಲದ "ಪಠ್ಯ'ವನ್ನು 
ತುಂಬ ಸೀಮಿತಗೊಳಿಸಿಕೊಂಡಿದ್ದಾರಿ ಎಂದೇ ಅನ್ನಿಸುತ್ತದೆ... ಕೋಣಗಳ ಓಟದ 
ಹಿಂದಿನ ಮತ್ತು ಮುಂದಿನ ದಿನಗಳಲ್ಲಿ ನಡೆಯುವ ಚಟುವಟಓಕೆಗಳನ್ನು ಇವರು 
ಗಮನಿಸಿಯೇ ಇಲ್ಲ. ಜೊತೆಗೆ ಕಂಬುಲದ ಸಾಂಸ್ಥೃತಿಕ ಸಾಮಾಜಿಕ ಮತ್ತು 
ಬಂಧುತ್ವದ ಸಂದರ್ಭವನ್ನು ಇವರು ಪರಿಗಣಿಸಿಲ್ಲ. 

ವೆ ಲೆ ಹೇಳಿದ ವಿದ್ವಾಂಸರೆಲ್ಲರೂ "ಕಂಬಳ? ಎಂಬ ಪದವನ್ನು ಬಳಸಿಕೊಂಡು 
ಅದರ ಅರ್ಥನಿಸ್ಟತ್ತಿಗೆ ಪ್ರಯತ್ನಿ ಸಿದ್ದಾರೆ, ಈ ಅರ್ಥನಿಷ್ಟತ್ತಿ ಯಲ್ಲಿ ಎರಡುವಾದ 
ಗಳಿವೆ. ಒಂದು ವಾದದ ಪ್ರಕಾರ ಇಡವ ಪದವು "ಕಂಪ ಮತ್ತು ಕಳ ಎಂಬೆರಡ 
ಪದಗಳು ಒಟ್ಟು ಸೇರಿ ಸಿದ್ದಿಸಿದೆ. [ಅಮೃತ ಸೋಮೇಶ್ವರ 1978 ಮತ್ತು 
ವಿವೇಕಕ್ಕೆ 1986]. ಇಲ್ಲಿ ಕಂಸ'ವು ಆಳವಾದ ನರು ಗದೆ ಯನ್ನು ಸೂಚಿಸುತ್ತದೆ. 
"ಕಳವು" ವಿಶಾಲವಾದ ಪ್ರದೇಶವನ್ನು ಸಂಕೇತಿಸುತ್ತದೆ, "ಕೋಣಗಳು ಓಡುವ 
ಕೆಸರಿನ ವಿಶಾಲವಾದ ಗದ್ದೆ” ಎಂಬ ಅರ್ಥದ ಗ್ರಹಿಕೆ ಇದರಲ್ಲಿದೆ. 


ತಳ ೪ 


ಕಂಬುಲ : ಆಟವೋ? ಆಚರಣೆಯೋ ? ೧೩ 


ಎರಡನೇ ವಾದದ ಪ್ರಕಾರ "ಕಂಬಳ' ಪದವು "ಕಂಬ' ಮತ್ತು "ಕಳ' ಎಂಬೆರಡು 
ಪದಗಳಿಂದ ಸಿದ್ಧಿ ಸಿದೆ. ಇಲ್ಲಿನ ಪೂರ್ವಪದವು ಕೊನೆಯಲ್ಲಿ ನೆಡಲಾಗುವ “ಕಂಬ'ವನ್ನು 
ಸೂಚಿಸಿದರೆ, ಎರಡನೇ ಪದವು "ವಿಶಾಲವಾದ ಸ್ಥಳ” ವನ್ನೇ ಸೂಚಿಸುತ್ತದೆ. ಈ 
ನಿಟ್ಟಿನಲ್ಲಿ ಕಂಬಳವೆಂದಕೆ "ವಿಶಾಲವಾದ ಪ್ರದೇಶದಲ್ಲಿ ನೆಟ್ಟಿ ಕಂಬ' [ಚಿತ್ತರಂಜನ 
ದಾಸತೆಟ್ಟ 1983] ಕೆಲವು ನಿರೂಪಕರ. ಪ್ರಕಾರ "ಮೂರ್ತದ ಎರು” ವನ್ನು 
ಕಟ್ಟುವ "ದರಿಗುಂಟಿ' ದಿಂದ ಕಂಬಳ ಪದ ಹುಟ್ಟಿ ರಬೇಕು.10 

ಮೇಲಿನ ಎಲ್ಲ ವಿದ್ವಾಂಸರು ಮಾಡಿದ ಅರ್ಥನಿಷ್ಟತ್ತಿಗೆ ಮೂಲಪದ "ಕಂಬಳ? 
ಆಧಾರಪದವಾಗಿದೆ. ಆದರೆ ಕ್ಷೇತ್ರ ಕಾರ್ಯದಲ್ಲಿ ನಾನು ಭೇಟಿಮಾಡಿದ ಹೆಚ್ಚಿನ 
ಎಲ್ಲರೂ "ಕಂಬುಲ' ಎಂಬ ಸದವನ್ನೇ ಬಳಸಿದ್ದಾರೆ.11 “ಕಂಬಳ” ಪದವು ವಿದ್ವಾಂಸರ 

ಸೃಷ್ಟಿಯೇ ಹೊರತು ಜನಪಡರೆ:: ಸೃಷ್ಠಿ ಸ್ಪಿಯಲ್ಲ. ಈ ಕಾರಣಕ್ಕೇನೇ ಜನಪದರಲ್ಲಿ 
ಬಳಕೆಯಲ್ಲಿ ಇಲ್ಲದ ಶಬ್ದವನ್ನು ವಿಶ್ಲೆ ಣೆಗೆ ಎತ್ತಿ ಕೊಳ್ಳ ಲಾಗದು. ಬದಲು ಸಕನಬುಲ್‌ 
ವನ್ನು ಆಧಾರಪದವಾಗಿ ತೆಗೆದುಕೊಳ್ಳ ಬೇಕು. 

"ಕಂಬುಲ' ಪದದಲ್ಲಿ ಎರಡು ಪದಗಳಿರುವುಡು ಸ್ಪಷ್ಟ, ಬಹುಶಃ ಆ ಎರಡು 
ಪದಗಳು "ಕಂಪ' ಮತ್ತು "ಪುಲ'ವೇ ಆಗಿರಬೇಕು  "ಕಂಪ' ಎಂದರೆ "ಕೆಸರು? 
-ಎಂದೇ ಅರ್ಥ. ತುಳುವಿನಲ್ಲಿ "ಕಂಪ ಕಂಡ' ಎಂದರೆ ಕೆಸರು ಗದ್ದೆ' ಎಂಬ 
ಅರ್ಥವಿದೆ, ಎರಡನೇ ಪದವಾದ "ಪುಲ'ವು "ಪೊಲ'ದ ಆದಿರೂಪವಾಗಿದ್ದು ಗದ್ದೆ 
ಎಂಬ ಅರ್ಥವನ್ನು ಹೊಂದಿದೆ [ಕಿಟ್ಟಿಲ್‌ 1975 : 10861... ಇವೆರಡು ಷದ 
ಸೇರಿದರೆ "ಕೆಸರು ಗದ್ದೆ' ಎಂಬ ಅರ್ಥವನ್ನು ನೀಡುತ್ತದೆ. ಕೋಣಗಳು ಓಡುವುದಕ್ಕೆ 
ಕೆಸರುಗದ್ದೆ ಯೇ ಆಗಬೇಕು. ಕೆಲವರು "ಕೆಸರುಗದ್ದೆ ಓಟ" ಎಂದೂ ಕಂಬುಲಕ್ಕೆ 
ಪರ್ಯಾಯ ಸದವನ್ನು ಬಳಸುತ್ತಾರೆ. ಇದು ಹೌದಾದರೆ 'ಕಂಬುಲ' ಪದವು 
ಕಂಪ- ಪುಲಕಂಪುಲ_- ಕಂಬುಲ ಆಗಿದೆ ಎಂದು ಹೇಳಬಹುದು. "ಪುಲ'ವೇ 
ಮುಂದೆ "ಪೊಲ'ವಾಗಿ ಅನಂತರ "ಹೊಲ" ವಾಗಿ ಬಳಕೆಗೆ ಬಂದು, ಈಗಲೂ ಉಳಿದಿದೆ. 
ಜನಪದರು “ಕಂಬುಲ? ಪದವನ್ನೇ ಬಳಸುವುದನ್ನು ನೋಡಿದರೆ, ಈ ನಿಷ್ಟೃತ್ತಿಯೇ 
ಹೆಚ್ಚು ಸರಿಯಾಗಿರುವಂತೆ ತೋರುತ್ತದೆ.12 

ಕಂಬುಲವು ನಡೆಯುವುದು ವಿಶಾಲವಾದ ಗದ್ದೆಗಳಲ್ಲಿ ಈ ಗಡ್ಡೆಗಳು 
ಭೂಮಾಲಕರಿಗೆ ಸೇರಿರುವುದರಿಂದಾಗಿ ಕಂಬುಲದ ಯಜಮಾನರು ಭೂಮಾಲಕರೇ 
ಆಗಿರುತ್ತಾರೆ. ತುಳುನಾಡಿನಲ್ಲಿರುವ ಗುತ್ತಿನ ಮನೆಗಳ ಜನರು ಕಂಬುಲದಲ್ಲಿ ಬಹಳ 
ಪ್ರ ಧಾನವಾದ ಸ್ಥಾನ ಸಡೆಯುಶ್ತಾರೆ. ಕೋಣ ಸಾಕುವವರೂ ಈ ಗುತ್ತಿನ 
ಮನೆಗಳ ಜನರೇ ಆಗಿದ್ದಾರೆ. ಮೂಲ್ಕಿ ಅರಸು ಕಂಬಲದ ಮುಖ್ಯಸ್ಥರು. ಅಲ್ಲಿನ 
ಸಾವಂತ ಅರಸರು. ಜೈನರಾಗಿರುವ ಅವರು ಭೂಮಸೂದೆಯ ಕಾಲಕ್ಕೆ ಸಾಕಷ್ಟು 
ಜಮೀನನ್ನು ಕಳಕೊಂಡರೂ ಇಂದಿಗೂ ಅರಸು ಎಂಬ ಅಭಿದಾನಕ್ಕೆ ಪಾತ್ರ 
ರಾಗಿದ್ದಾರೆ. ಅವರ ಕೋಣಗಳು ಗದ್ದೆಗೆ ಇಳಿದ ಅನಂತರನೇ ಉಳಿದವರ ಕೋಣಗಳು 


೧೪ ಮಾನವಿಕ ಕರ್ಣಾಟಕ 


ಇಳಿಯಬೇಕು. ಮೂಲ್ವಿಮಾಗಣೆಗೆ ಸೇರಿದ 64 ಗುತ್ತಿನ ಜನರು ಅಲ್ಲಿಗೆ ಬರುತ್ತಾರೆ, 
ಕದರಿಯದ್ದು ಈಗ "ದೇವರ ಕಂಬುಲ” ಎಂದು ಕರೆಸಿಕೊಂಡರೂ ಮೂಲದಲ್ಲಿ ಅದು 
ಕುಲಶೇಖರದ ಅಳುಪ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಇಂದಿಗೂ ಕದರಿಯಲ್ಲಿ 


ic dba ey, ida yr 5:2 2 Sa 


ಅತ್ತಾವರ ಇನೋಳಿ, ಕುತ್ತಾರು, ಕೊಡಿಯಾಲಗುತ್ತು, ಗುಡ್ಡೆ ಗುತ್ತು, ಬಡಿಲಗುತ್ತು, 


ಮುನ್ನೂರು ಗುತ್ತು, ಉಳ್ಳಾಲಗುತ್ತು, ಆಮುಣಿಂಜಿ ಗುತ್ತು, ಪುತ್ತಿಗೆ ಗುತ್ತು, 


ತೋಕೂರು ಗುತ್ತು, ಹರೇಕಳ ಗುತ್ತು, ಅಡ್ಯಾರ ಗುತ್ತುಗಳಿಂದ ಪ್ರತಿನಿಧಿಗಳು ' 


ಬಂದರೆ, ವಿಶೇಷವಾದ ಸ್ಥಾನವನ್ನು ಅಲಂಕರಿಸುತ್ತಾರೆ. ವಂಡಾರಿನಲ್ಲಿ ವಂಡಾರಿನ 


ಅರಸರು ಕಂಬುಲವನ್ನು ನಡೆಸುತ್ತಾರೆ. ಈಗ ಕಳೆದ ಕೆಲವು ವರ್ಷಗಳಿಂದೀಚೆಗೆ ' 


ಅರಸರ ಪ್ರತಿನಿಧಿಯಾಗಿ ಒಂದು ವಿಗ್ರಹವನ್ನು ಮೆರವಣಿಗೆಯಲ್ಲಿ ಕಂಬುಲದ ಗದ್ದೆಗೆ 
ಸುತ್ತು ತರುತ್ತಾರೆ, ಈ ನಿಟ್ಟಿನಿಂದ ನೋಡಿದಾಗ ಕಂಬುಲಕ್ಕೂ ಪಾಳೇಗಾರಿ 
ಪದ್ಧತಿಗೂ ಒಂದು ಗಾಢವಾದ ಸಂಬಂಧ ಇರುವುದು ಸ್ಪಷ್ಟವಾಗುತ್ತ ಡೆ. ಒಟ್ಟು 
ಕಂಬುಲದ ಆಚರಣೆಯಲ್ಲಿ ಗುತ್ತಿನವರಿಗೆ ಮೊದಲ ಮರ್ಯಾದೆ ಸಲ್ಲುವುದೇ, ಅವರು 
ಹೊಂದಿರುವ ಜಮೀನಿನ ಕಾರಣಕ್ಕೆ. 


ಕಳೆದ 6 ವರ್ಷಗಳಿಂದ (1984 ರಿಂದೀಜೆ) ಕಂಬುಲದ ಗದ್ದೆಯಲ್ಲಿ ಬೃಹತ 
ಉದ್ಯಮಿಗಳ ಹೆಸರು ಕಾಣಲು ಸಿಗುತ್ತದೆ, ಗೆದ್ದ ಕೋಣಗಳಿಗೆ ಚಿನ್ನದ ಪದಕ 
ವನ್ನೋ, ಬೆಳ್ಳಿಯ ತಟ್ಟಿಯನ್ನೋ ಉದಾರವಾಗಿ ನೀಡುವ ಇವರು ನಿಧಾನವಾಗಿ 
ಭೂಮಾಲಕರ ಜಾಗವನ್ನು ಆಕ್ರ ಮಿಸಿಕೊಳ್ಳುತ್ತಿ,ದ್ವಾರೆ. ಮಂಗಳೂರಿನಂಥ ನಗರ 
ಪ್ರದೇಶದಲ್ಲಿ ಇದು ಎದ್ದುಕಾಣುವ ವಿಚಾರವಾಗಿದೆ. ಬಹುಶಃ ಈ ಪರಿವರ್ತನೆ 
ಒಟ್ಟು ಭಾರತೀಯ ಗ್ರಾಮವ್ಯವಸ್ಥೆ ಯಲ್ಲಾ ಗುತ್ತಿರುವ ಪರಿವರ್ತನೆಯನ್ನೇ 
ಸಂಕೇತಿಸುತ್ತಿ ರಬಹುದು. 


ಕಂಬುಲದ ಗದ್ದೆಯ ಒಡೆತನ ಗುತ್ತಿನವರಿಗೆ ಸೇರಿದ್ದರೂ ಕಂಬುಲದ ದಿನ 
ಗದ್ದೆಯನ್ನು ಜೇಡಿಮಣ್ಣಿನ ಗುರುತನ್ನು ಹಾಕುವುದರ ಮೂಲಕ ಇತರ ಗದ್ದೆ ಗಳಿಗಿಂತ 
ಅವನ್ನು ಪ್ರತ್ಯೇಕಿಸಲಾಗುತ್ತದೆ. ಕಂಬುಲದ ದಿನ ನಿಶ್ಚಯ ಮಾಡುವಲ್ಲಿಂದ ಕಾಲವೂ 
ಪ್ರತ್ರೇಕಗೊಳ್ಳುತ್ತದೆ. ಹೀಗೆ ಪ್ರಶ್ಯೇಕಿಸಲಾದ ಕಾಲ ಮತ್ತು ಸಳದ ಮೇಲೆ 
ಕನಿಷ್ಠ ಕಂಬುಲದ ದಿನವಾದರೂ ಸಾರ್ವಜನಿಕರಿಗೆ ಒಡೆತನ ಇರುತ್ತದೆ.” ಈ ಕಾರಣ 
ದಿಂದ ಕಂಬುಲದ ದಿನದಂದು ಕಂಬುಲದ ಗದ್ದೆಯ ಮೇಲೆ ಯಾರು ಬೇಕಾದರೂ 
ಒಡೆತನವನ್ನು ಸಾಧಿಸಬಹುದು- ವರ್ಷಕ್ಕೊಮ್ಮೆ ಸಾಧ್ಯವಾಗುವ ಈ ಸಾಮೂಹಿಕ 
ಒಡೆತನದ ಸ್ಪರ್ಧೆ ನಿಜವಾಗಲು ಜಮೀನ್ಹಾರೀ ಪದ್ಧತಿಯೇ ಬೇಕಾಗುತ್ತದೆ. 


ಕಂಬುಲದ ಇನ್ನೊಂದು ಕುತೂಹಲ ಅಂಶವೆಂದರೆ ಕೊರಗರ ಪಾಲ್ಗೊಳ್ಳುವಿಕೆ. 
ಅವರ ಪಾಲ್ಗೊಳ್ಳು ವಿಕೆಯಲ್ಲಿ ಮೂರು ಕ್ರಿಯೆಗಳಿರುತ್ತವೆ, 


1. ಡೋಲಿನ ನಿಯತವಾದ ಶಬ್ದವನ್ನು ಉಂಟುಮಾಡುವುದು, 


+ 
ಇ 


ಕಂಬುಲ: ಆಟವೋ ? ಅಚರಣೆಯೋ ? ೧೫ 


2 ಲೈಂಗಿಕ ಚಟುವಟಕೆಗಳಲ್ಲಿ ಮಗ್ನ ರಾಗುವುದು ಇಲ್ಲವೇ ಅವನ್ನು 
ಅಭಿನಯಿಸುವುದು. 

3. ಕಂಬುಲವನ್ನು ಅನುಕರಿಸುವುದು. 

ಮೊದಲನೆಯದಾದ ಮೇಲಿನ ಶಬ್ದ ಯಾಕೆಂದು ಕೊರಗರನೂ ಸ ಕಂಬುಲದ 
ಪ್ರೇಕ್ಷಕರನ್ನು ಪ್ರಶ್ನಿಸಿದಾಗ ಅವರದು 'ಸಾಮಾನ್ಯವಾ ಗಿ ಒಂದೇ ಎನ್ನಬಹುದಾದ 
ಉತ್ತರ ಬಂತು. ಇತ್‌ ಪ್ರ ಕಾರ ದೂರದ ಊರಿನಿಂದ ಬರುವ ಜನರಿಗೆ ಕಂಬುಲ 
ನಡೆವ ಸ್ಥಳವನ್ನು ಡಡ ತಲುಪಲು  ಸಹಾಯಕವಾಗಲು ದೋಲನ್ನು 
ಬಾರಿಸುತ್ತಾರೆ ಇದು ಬಹಳ ಸರಳವಾದ ವಿವರಣೆಯಂತೆ ತೋರುತ್ತದೆ. ಏಕೆಂದರೆ 
ಮೇಲಿನ ವಿವರಣೆ ನಿಜವಾದುದೇ ಆದರೆ ವರ್ತಮಾನ ಕಾಲದಲ್ಲಿ ದೋಲಿನ ಶಬ್ದದ 
ಅಗತ್ಯವಿರಲಿಲ್ಲ. ಈಗ ಧ್ವ ನಿವರ್ಧಕಗಳ ಶಬ್ದ ದೋಲಿಗಿಂತ ಗಟ್ಟ ಯಾಗಿ ಕೇಳಿಸುತ್ತಿ ಜೆ. 
ಮೇಲಾಗಿ ಕರಪತ್ರ ಗಳ ತತ್‌ ಕೋಣದ ಯಜಮಾನರಿಗೆ ಸ ಳದ ಬಗ್ಗೆ ತಾಜ್‌ 
ಮಾಹಿತಿಯನ್ನು ನೀಡಲಾಗುತ್ತದೆ. ಹೀಗಿರುವುದರಿಂದ ಕೊರಗರ ದೋಲಿಗೆ 
ಇನ್ನ ಷ್ಟು ಹೆಚ್ಚಿ ನ ಅರ್ಥವ್ಯಾಪಿ ಸಿಯನ್ನು ಕಂಡುಹಿಡಿಯಬೇಕಾಗುತ್ತದೆ. 

ಶಬ್ದ ಮತ್ತು ಮಾಸಿದ ಬಗ್ಗೆ ಚರ್ಚೆ ನಡೆಸಿದ ಎಡ ಒಂಡ್‌ಲೀಚ್‌ ಅವರು 
"ಸಂಸ್ಕೃತಿಯ ನಿರ್ಮಾತೃಗಳಾದ ಮಾನವರು ಕೃತಕವಾದ ಶಬ್ದವನ್ನು ಉಂಟುಮಾಡು 
ವುದರ ಮೂಲಕ ಪ್ರಕೃತಿಯಲ್ಲಿ ತಾತ್ಕಾಲಿಕವಾದ ಮತ್ತು ನಿರ್ದಿಷ್ಟ ಸ್ಥಳಕ್ಕೆ 
ಬದ್ಧವಾದ ಒಂದು ಆವರಣವನ್ನು ನಿರ್ಮಾಣಮಾಡುತ್ತಾರೆ' ಎಂದು ಕು 
ಕಂಬುಲಕ್ಕೂ ಆನ ಯವಾಗುತ್ತದದೆ [LEACH 1976 : 63]133, ಕೊರಗರು 
ದೋಲನ್ನು ನಿಯತವಾಗಿ ಬಾರಿಸುವುದರಿಂದ ಕಂಬುಲದ ಗದ್ದೆಗೆ ಶಬ್ದದ ಒಂದು 
ಆವರಣವನ್ನು ಸನಿರ್ಮಾಣಮಾಡುತ್ತಾರೆ. ಈ ಆವರಣವು ಶಬ್ದದ ಮೂಲಕ 
ವ್ಯವಸ್ಥಿ ತವಾಗುತ್ತದೆ, ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಅವ್ಯವಸ್ಥೆ ಇರುತ್ತದೆಂಬುದು 
ಮಾನವನ ಗೃಹೀತ, ದೋಲಿನ ನಿಯತವಾದ ಶಬ್ದವು ಪ್ರಕೃತಿಯ ಅವ್ಯವಸ್ಥೆ 
ಯನ್ನು ವ್ಯವಸ್ಥಿತವಾಗಿ ಮಾರ್ಪಡಿಸುತ್ತದೆ. ಈ ವ್ಯವಸ್ಥೆ ತುಂಬ ತಾತ್ಕಾಲಿಕ 
ವಾದುದು ಮತ್ತು ಅಮೂರ್ತವಾದುದು. ಆದರೆ ಕಂಬುಲದ ಗದ್ದೆಯನ್ನು ಹೀಗೆ 
ಸಾಂಕೇತಿಕವಾಗಿ ವ್ಯವಸ್ಥಿ ತಗೊಳಿಸ ಸಡೆ, ಮಾನವನು ತನ್ನ ಸೃಷ್ಟಿಯಾದ “ಕಂಬುಲ? 
ವನ್ನು ಅಲ್ಲಿ ನಡೆಸಲು ಸಾಧ್ಯವಿಲ್ಲ. ಮಾನವನು ಪ್ರಕೃತಿಯನ್ನು ತನ್ನ ನೇರಕ್ಕೆ 
ನಿಯುಕ್ತಿಗೊಳಿಸುವ ವಿಧಾನವಿದು. 

ಎರಡನೆಯದಾದ ಲೈಂಗಿಕ ಚಟುವಟಿಕೆಗಳಿಗೆ ವಿಸ್ತೃತವಾದ ವ್ಯಾಖ್ಯಾನ 
ಬೇಕಿಲ್ಲ. ಅದು ನಡೆಯುವ ರೀತಿಯೇ ಆದರ ಅರ್ಥವನ್ನು ಪ್ರಕಟಿಸುತ್ತದೆ. 
ಲೈಂಗಿಕ ಕ್ರಿಯೆಯ ಮೂಲಕ ಪ್ರ ಕಟವಾಗುವ ಸ ಸೃಷ್ಟಿ ಸ್ಟ್ರಿಯ ಅಸೆ ಮತ್ತು ಗದ್ದೆಯಲ್ಲಿ 
ಬೀಜ ಬಿತ್ತುವ ಅಥವಾ ನೇಜಿನೆಸುವ ಕೆಲಸದ ಮೂಲಕ ಪ್ರ ಕಟವಾಗುವ ಗದ್ದೆಯ 
ಫಲವಂತಿಕೆ ಇವೆರಡೂ ಇಲ್ಲಿ ಸಮನ್ವಯಗೊಳ್ಳುತ್ತವೆ. ನೇಜಿನೆಡುವ ಮುನ್ನ 


೧೬ ಮಾನವಿಕ ಕರ್ಣಾಟಕ 


ಗದ್ದೆಯಲ್ಲಿ ಮಾನವರು ಸಂಭೋಗಿಸುವ ಕ್ರಿಯೆ ತುಳುನಾಡಿಗೇ ಸೀಮಿತವಾದುದೇನೂ 
ಅಲ್ಲ. ಅದು ಜಗತ್ತಿನಾದ್ಯಂತ ಕಂಡುಬರುವ ಒಂದು ಸಾಮಾನ್ಯ ಆಚ[ಣೆಂ ತಾಗಿದೆ, 
ತುಳುನಾಡಿನಲ್ಲಿ ನಮಗೆ ಮುಖ್ಯವಾಗುವುದು ಕೊರಗರೇ ಈ ಕೆಲಸದಲ್ಲಿ ಯಾಕೆ 
ತೊಡಗುತ್ತಾರೆ ಎಂಬುದು, ಇದಕ್ಕೆ ಸಮರ್ಪಕವಾಗಿ ಉತ್ತರಿಸುವುದು ಕಷ್ಟವಾದರೂ, 
ಈ ಆಚರಣೆ ಕೊರಗರಿಗೂ ಭೂಮಿಗೂ ಇರುವ ಸಂಬಂಧವನ್ನು ವಿಷದೀಕರಿಸುತ್ತದೆ 
ಎನ್ನಬಹುದು. ಡಾ. ವಿಲ್ಲಿ ಆರ್‌. ಡಿಸಿಲ್ವ ಅವರು ಈ ನಿಟ್ಟಿನಲ್ಲಿ ತುಂಬ 
ಗಮನಾರ್ಹವಾದ ಪ್ರಮೇಯಗಳನ್ನು ಮುಂದಿಟ್ಟಿದ್ದಾರೆ. [SIVA 1985: 
81-102. ಕಂಬುಲದೊಂದಿಗೆ ಕೊರಗರು ಹೊಂದಿರುವ ಸಂಬಂಧವು ಸಿಲ್ವ ಅವರ 
ಪ್ರಮೇಯಗಳನ್ನು ರುಜುವಾತುಗೊಳಿಸುತ್ತದೆ. ಭೂಮಾಲಕರ ಆಡಿಯಾಳುಗಳಾಗಿ 
ಕೆಲಸ ನಿರ್ವಹಿಸುವ ಕೊರಗರು ಉತ್ಪಾದನಾ ವಿಧಾನಗಳಲ್ಲಿ ತಮ್ಮನ್ನು ನೇವಾಗಿ 
ತೊಡಗಿಸಿಕೊಂಡಿರುವುದರಿಂದ ಈ ವಿಧದ ಆಚರಣೆಗಳಲ್ಲಿ ಪಾಲುದಾರರಾಗ:ತ್ತಾರೆ.14 
ಫಲವಂತಿಕೆಯ ಆಚರಣೆಯಲ್ಲಿ ಭಾಗವಹಿಸುವಷ್ಟು ಶಕ್ತಿ ಅವರಿಗಿರುವುದು 
ವಿಶೇಷವಾದ ಸಂಗತಿಯಾಗಿದೆ. ಕಂಬುಲದ ದಿನ ಬೆಳಿಗ್ಗೆ ಕೊರಗರಿಗೆ ನೀಡಲಾಗುವ 
ಲಿಂಬೆಹುಳಿಯೂ ಫಲವಂತಿಕೆಯ ಆಚರಣೆಗೆ ಪೂರಕವಾಗುವ ವಿಚಾರವಾಗಿದೆ, 

ಕಂಬುಲದ ದಿನ ಬೆಳಿಗ್ಗೆ ಕೊರಗರು ಕೋಣಗಳಂತೆ ನಹಸುವುದನ್ನು 
ಮನರಂಜನೆ ಎಂದೇ ಇದುವರೆಗೆ ಭಾವಿಸಲಾಗಿದೆ. ಆದರೆ ಆದು ಕೇವಲ 
ಮನರಂಜನೆಯಲ್ಲ, ಕೊರಗರು ಕೋಣಗಳಾಗಿ ಗದ್ದೆಯಲ್ಲಿ ಓಡುವುದರ ಮೂಲಕ 
ಗದ್ದೆಯನ್ನು ದುಷ್ಟಶಕ್ತಿಗಳ ಕೆಟ್ಟ ಕಣ್ಣಿನಿಂದ ಮುಕ್ಕಗೊಳಿಸುತ್ತಾರೆ. ಗದ್ದೆಯನ್ನು 
ಹೀಗೆ ಮುಕ್ತಗೊಳಿಸಿ, ಸುರಕ್ಷಿತಗೊಳಿಸಿದ ಅನಂತರವೇ ಭೂಮಾಲಕರ ಕೋಣಗಳು 
ಕಂಬುಲದ ಗದ್ದೆಗೆ ಇಳಿಯುತ್ತವೆ. ಇಲ್ಲಿಯೂ ಕೊರಗರಿಗೆ ಮಾತ್ರ ಕೋಣಗಳಾಗಿ 
ಪರಿವರ್ತನೆ ಹೊಂದುವ ಶಕ್ತಿ ಬರುವುದಕ್ಕೆ ಅವರು ಪ್ರಕೃತಿ ಹೊಂದಿರುವ 
ಸಂಬಂಧವೇ ಕಾರಣವಾಗಿರಬೇಕು. ಜನಪದರು ಪ್ರಾಣಿವರ್ಗ ಮತ್ತು ಸಸ್ಯವರ್ಗದ 
ಜೊತೆ ಹೊಂದಿರುವ ಸಂಬಂಧವನ್ನು ನಾನು ಬೇರೊಂದಿಡೆ ಇನ್ನಷ್ಟು ವಿವೇಸಿದ್ವೇನೆ. 
[ಬಿಳಿಮಲೆ 1986 : 1611 ಕಂಬುಲದಲ್ಲಿಯೂ ಕೊರಗರು ನೇರವಾಗಿ ಪ್ರಾಣಿಗಳಾಗಿ 
ಪರಿವರ್ತನೆ ಹೊಂದುವ ಶಕ್ತಿಯನ್ನು ಪಡೆದಿದ್ದಾರೆ. ಜೊತೆಗೆ ಗದ್ದೆಯಲ್ಲಿ ಇದ್ದಿರ 
ಬಹುದಾದ ಕೆಟ್ಟ ದೃಷ್ಟಿಗಳನ್ನು ತಮ್ಮ ಮೇಲೆ ಆವಾಹಿಸಿಕೊಂಡು, ಗದ್ದೆಯನ್ನು 
ಸುರಕ್ಷಿತಮಾಡಿಕೊಡುವ ಶಕ್ತಿ ಕ್ರಿಯನ್ನೂ ಅವರು ಹೊಂದಿದ್ದಾರೆ. ತುಳುನಾಡಿನ 
ಇತರೆಡೆಗಳಲ್ಲಿ ಬೇಕೆ ಬೇಕೆ ಜಾತಿಯ ಜನರು, ತಮ್ಮ ಮಕ್ಕಳಿಗೆ ಖಾ ಯಿಲೆ ಬಂದರೆ, 
ಅದನ್ನು ಕೊರಗರಿಗೆ ದಾಟಿಸುವ ಕೆಲಸ ಮಾಡುತ್ತಾರೆ. ಯಾವುದೇ ರೋಗವನ್ನು 
ತಮಗೆ" ಆವಾಹಿಸಿಕೊಳ್ಳು ವ ಶಕ್ತಿ ಕೊರಗರಿಗೆ ಇರುವುದರಿಂದಲೇ ಅವರು 6 
ಗದ್ದೆಯನ್ನೂ ಸುರಕ್ಷಿತಗೊಳಿಸುತ್ತಾರೆ. 

ಕಂಬುಲದ . ದಿನದಂದು ಕಂಬುಲದ ಯಜಮಾನರ ಕೋಣಗಳೇ 'ಜ್ಜಿಗೆ 


ಕ 


ಕಂಬುಲ: ಆಟವೋ ? ಆಚರಣೆಯೋ ? ೧೭ 


ಮೊದಲು ಇಳಿಯಬೇಕು. ಹಾಗೆ ಇಳಿಯುವ ಮುನ್ನ ಯಜಮಾನರು ನಾಗಪೂಜೆ 
ಯನ್ನು ಮಾಡುತ್ತಾರೆ. ನಾಗನಿಗೆ ಆಅರ್ಪಿಸಲಾಗುವ ಅಡಿಕೆಯ ಓಿಂಗಾರವನ್ನು 
ಕಂಬುಲದ ಕೋಣಗಳ ಹಣೆಗೆ ಕಟ್ಟಿ ಲಾಗಂತ್ತ ಡೆ. ತುಳುನಾಡಿನಲ್ಲಿ ನಾಗನ ಶೈ 
ಮಾಡುವುದು ಮೂಲತಃ ಮಕ) ಳನ್ನು ಪಡೆಯುವುದಕ್ಕೆ, ಆಂದರೆ ಮನುಷ್ಯರ ಫಲ 
ವಂತಿಕೆಯ ಅಸೆಗೂ, ನಾ ಗನಪೂಜೆಗೂ ಸಂಬಂಧವಿದೆ, ಜೊತೆಗೆ ಅಡಿಕೆಯ ಪಿಂಗಾರವು 
ಮದುವೆಯಲ್ಲಿ ಅಗತ್ಯವಾಗಿ ಬಳಸಲ್ಪಡುವ ವಸ್ತುವಾಗಿದೆ. ವಿಂಗಾರದ ಒಳಗಡೆಗೆ 
ಇರುವ ಸಾವಿರಾರು ಅಡಿಕೆ ಹೂಗಳು ಮತ್ತು ಅಡಿಕೆಯ ಚಿಕ್ಕ ಇಯಿಗಳು ಸಂತಾನದ 
ಸಮೃದ್ಧತೆಯನ್ನು ಸಂಕೇತಿಸುತ್ತದೆ. ಇದಕ್ಕಾಗಿ ಮದುಮಕ್ಕಳಿಗೆ ಪಿಂಗಾರದಿಂದ 
ಮಾಡಿದ ಮಾಲೆಯನ್ನು ಹಾಕುತ್ತಾರೆ, ಹಣೆಗೆ ಪಿಂಗಾರದಿಂದ ಮಾಡಿದ "ಬಾಸಿಂಗ' 
ವನ್ನು ಕಟ್ಟುತ್ತಾರೆ. ಕೇರಳದ ಉತ್ತರ ಭಾಗ ಮತ್ತು ತುಳುನಾಡಿನ ದಕ್ಷಿಣ ಭಾಗದಲ್ಲಿ 
ಮದುವೆಯ ದಿನ ಒಂದು ಕಳಸೆಯತುಂಬ ಅಕ್ಕಿಯನ್ನು ತುಂಬಿಸಿ, ಅದರ ಮಧ 
ಭಾಗದಲ್ಲಿ ಪಿಂಗಾರದ ಒಂದು ಗೊಂಚಲನ್ನು ನೆಟ್ಟು, ಅದನ್ನು ಆಡುಗೆ ಮನೆಯಲ್ಲ 
ಇರಿಸುತ್ತಾರೆ, ವಧೂವರರು ಅದಕ್ಕೆ ಕೈ ಮುಗಿಯುತ್ತಾರೆ. ಇಲ್ಲಿ ಅಕ್ಕಿಯು ಹಸಿವು 
ಮತ್ತು ಭೂಮಿಯ ಒಡತನವನ್ನು, ಪಿಂಗಾರವು ಸಂತಾನವನ್ನು ಸಂಕೇತಿಸುತ್ತ ದೆಂಬು 
ದನ್ನು ನಾನು ಬೇರೊಂಡೆಡೆ ಸ್ಪಷ್ಟವಾಗಿ ವಿವರಿಸಿದ್ದೇನೆ. [ಬಿಳಿಮಲೆ 1988 : 42]. 
ಫಿಂಗಾರದ ಅರಸಿನ ಬಣ್ಣವೂ ಶುಭಸೂಚಕವಾಗಿದ್ದು, ಅದು ನಾಗರ ಹಾವಿನ ಬಣ್ಣವೂ 
ಆಗಿದೆ. ಮದುವೆಯ ಹಿಂದಿನ ದಿನ ವಧೂವರರ ಮೈಗೆ ಅರಶಿನವನ್ನು ತಿಕ್ಕಲಾಗುತ್ತದೆ. 
ಕಂಬುಲದ ದಿನವೂ ಅಕ್ಕಿ ಬೆಳೆಯುವ ಭೂಮಿಯನ್ನು ಉಳುವ ಕೋಣಗಳ ಮೈಗೆ 
ಪಿಂಗಾರವನ್ನು ಕಟ್ಟಿ ಲಾಗುತ್ತದೆ. ಕೋಣಗಳ ಕೊರಳಿಗೆ ಲಿಂಬೆ ಹುಳಿಯನ್ನ 
ಕಟ್ಟಲಾಗುತ್ತದೆ. ರಾತ್ರಿಯಿಡೀ ಕುಣಿಯುವ, ಲೈಂಗಿಕ ಚಟುವಟಿಕೆಗಳಲ್ಲಿ 
ಮಗ್ನರಾಗಿರುವ ಕೊರಗರಿಗೂ ಮರುದಿನ ಬೆಳಿಗ್ಗೆ ಲಿಂಬೆ ಹುಳಿಯನ್ನು ಗೌರವಾರ್ಥ 
ನೀಡುತ್ತಾರೆ. ಇದನ್ನೆಲ್ಲ ಗಮನಿಸಿದರೆ ಕಂಬುಲದೊಂದಿಗೆ ಸಂಬಂಧ ಹೊಂದಿರುವ 
ನಾಗಪೂಜೆಯೂ ಫಲವಂತಿಕೆಯ ಆಚರಣೆಯನ್ನೇ ಸಂಕೇತಿಸುತ್ತದೆ ಎನ್ನಬಹುದು. 
ಯಜಮಾನರ ಕೋಣಗಳೇ ಮೊದಲು ಓಡ ಬೇಕಾದ ವಿಧಿಯೂ ಜಮೀನು ಮತ್ತು 
ಸಂತಾನದ ಮೇಲೆ ಅವರಿಗಿರುವ ಒಡೆತನವನ್ನು ವಿವರಿಸುತ್ತದೆ. 

ಒಟದ ಕೋಣಗಳ ಸ್ವರ್ಥೆ ಮುಗಿದ ಅನಂತರ ಕೊನೆಯಲ್ಲಿ, ಗದ್ದೆಯ ಮಧ್ಯ 
ದಲ್ಲೊಂದು ಕಂಬವನ್ನು ನೆಡುತ್ತಾರೆ. ಈ ಕಂಬಕ್ಕೆ "ನಾಗ ಧ್ವಜ' ಎಂಬ ಹೆಸರಿದೆ, 
ನಾಗ “ಧ್ವ ಜವನ್ನು ಸಾಮಾನ್ಯವಾ ಗಿ ಅರಸಿನ ಬಣ್ಣದ ಹೂಗಳಿಂದ, ಅಲಂಕರಿಸುತ್ತಾರೆ. 
ಪ ಕಂಬವನ್ನು ಗಜ್ಜಿಯಲ್ಲಿ ನೆಡುವ ಮುನ್ನ, ನೆಡುವ ಜನಕ ಸ್ವಲ್ಪ ಹಾಲನ್ನು 
ಎರೆಯಾಗುತ್ತದೆ. ಈ ಕ್ರಿಯೆಗಳು ನಾನು ಮೇಲೆ od ಧಲವತಸಿಷ: 
ಆಚರಣೆಯನ್ನೇ ಸಂಕೇತಿಸುವ ವಿವರಗಳಾಗಿವೆ, 

ಇದರ ಜೊತೆಗೆ ಇನ್ನೂ ಎರಡು ಅಂಶಗಳನ್ನು ಪರಿಶೀಲಿಸಿಕೊಳ್ಳ ಬೇಕು. 


2 


೧೮ ಮಾನವಿಕ ಕರ್ಣಾಟಕ 


ಅವೆರಡೂ ನಿಷೇಧಗಳಾಗಿವೆ. ಮೊದಲನೆಯದು, ಕಂಬುಲದ ಗದ್ದೆಗೆ ಮುಟ್ಟಾದ 
ಹೆಂಗಸರು ಇಳಿಯಬಾರದು ಎನ್ನುವ ನಿಷೇಧಕ್ಕೆ ಸಂಬಂಧಿಸಿದೆ. ಎರಡನೆಯದು 
ವಂಡಾರು ಕಂಬುಲದೆ ಪರಿಸರದಲ್ಲಿ ಇರುವಂಥದ್ದು : ವಂಡಾರು ಕಂಬುಲ ನಡೆಯುವ 
ಮುನ್ನ ಮದುವೆಯಾದವರು ಕಂಬುಲ ನಡೆಯದೆ ಸಂಭೋಗಿಸಬಾರದು ಎನ್ನುವ ' 
ನಿಸೇಧಕ್ಕೆ ಸಂಬಂಧಿಸಿದೆ. ಇವೆರಡೂ ನಿಷೇಧಗಳು ಅಥವಾ ನಂಬುಗೆಗಳು ಮಾತ್‌ if 
ಲೈಂಗಿಕ ಸಂಭೋಗಕ್ಕೂ ಕಂಬುಲದ ಆಚರಣೆಗೂ ಇರುವ ಸಂಬಂಧವನ್ನು ಸೂಚಿಸು ' 
ತ್ತದೆ. ಗದ್ದೆಯ ಫಲವಂತಿಕೆ ಮತ್ತು ಮಾನವನ ಫಲವಂತಿಕೆಯಲ್ಲಿ ಪ್ರಕೃತಿಯ ' 
ಗೆಲುವನ್ನು ಈ ನಿಷೇಧಗಳು ಸ ಸ್ವಷ್ಟ ಪಡಿಸುತ್ತವೆ. ಜೊತೆಗೆ ಪ್ರಕ ಸೈ ತಿಯನ್ನು ಬಿಟ್ಟು | 
AE ಮಾನವನ ಫಲವಂತಿಕೆಯನ್ನು * ಅವು ಹೇಳುತ್ತವೆ. ್ಷ 
ಮೇಲಿನ ವಿವರಣೆಗಳನ್ನು ಗಮನಿಸಿದಾಗ, ನಾವು ಇದುವರೆಗೆ ಭಾವಿಸಿದಂತೆ ' 
ಕಂಬುಲವು ಕೇವಲ ಓಟದ ಕೋಣಗಳ ಸ್ರ ರ್ಥಿಯಲ್ಲವೆಂದೂ, ಆದು ಫಲವಂತಿಕೆಯ p 
ಆಚರಣೆಯನ್ನು ಸಂಕೇತಿಸುತ್ತ ದೆಂಬುದೂ ಖಚಿತವಾಗುತ್ತದೆ. ಬೀಜವನ್ನು ಒಡೆದ" 
ಕೋಣಗಳು ಕಂಬುಲದ ಗದ್ದೆಗೆ ಇಳಿಯದೇ ಇರುವುದು ಮೇಲಿನ ನಿರ್ಣಯಕ್ಕೆ ' 
ಪೂರಕವಾದ ಇನ್ನೊಂದು ಅಂಶ, 
ಕೋಣಗಳ ಸ್ಪರ್ಧೆಯಲ್ಲಿ ಭಾಗವಹಿಸುವವರಲ್ಲಿ ಅನೇಕ ಜಾತಿಗಳ ಜನರಿದ್ದರೂ | 
ಬಂಟರದ್ದೇ ಪ್ರಥಮ ಸ್ಥಾನ. ಬಂಟರು ಕಂಬುಲದ ಜೊತೆ ಹೊಂದಿರುವ ಮಾನಸಿಕ 
ಸಂಬಂಧವು ತುಂಬಾ ಸೂಕ್ಷ್ಮವಾದುದು, ವರ್ಷದ ಬಹುತೇಕ ಸಮಯವನ್ನು ಬಂಟರು 
ಕಂಬುಲದ ಕೋಣಗಳೊಂದಿಗೆ ಕಳೆಯುತ್ತಾರೆ, ಅವುಗಳ ಆಹಾರದಬಗ್ಗೆ, ವಸತಿಬಗ್ಗೆ, 
ಓಟಗೆ ಬಗ್ಗೆ, ಓಡಿಸುವವನ ಬಗ್ಗೆ ಅವರು ಮಾತಾಡುತ್ತಲೇ ಇರುತ್ತಾರೆ. ಕೋಣ 
ಗಳನ್ನು ಜೊತೆ ಮಾಡುವುದು, ಒಳ್ಳೆಯ ಒಂದು ಜೊತೆ ಕೋಣ ಕಂಡಾಗ ಅದನ್ನು ' 
ತೀಕ್ಷ್ಣವಾಗಿ ವೀಕ್ಷಿಸುತ್ತಾ $i ಬಂಟರ ಸಾಮಾನ್ಯ ಜಾಯಮಾನ. ಕಂಬುಲದ i 
ದಿನವಂತೂ ಬಂಟರು ಮತ್ತು ಕೋಣಗಳು ಒಂದೇ ಆಗಿ ಸಡ್ಡು ರೆ. ಓಟದ ಸಂದರ್ಭ | 
ದಲ್ಲಿ ಸಾಮಾನ್ಯವಾಗಿ ಕೋಣದ ಯಜಮಾನರ ಹೆಸರುಗಳನ್ನೇ ಧ್ವನಿವರ್ಧಕದಲ್ಲಿ ಕರೆದು ' 
ಹೇಳುತ್ತಾರೆ. ಕೇವಲ ಧ್ವನಿವರ್ಧಕದ ಸ್ವರವನ್ನು ಮಾತ್ರ ಕೇಳುವವನಿಗೆ ನಿಜವಾಗಿ 
ಇಲ್ಲಿ ಇಬ್ಬರು ಬಂಟರು ಓಡುತ್ತಿ ದ್ದಾ ಡೆ ಎಂದು ಅನ್ನಿಸಿದೆ ಆಶ್ಚರ್ಯವಿಲ್ಲ. ಈ. 
ಮಟ್ಟಿನ ಸಮನ್ವಯವು ಬೇರಾವ ಆಚರಣೆಯಲ್ಲೂ ಕಾಣುವುದಿಲ್ಲ. ಓಟದ ಸಂದರ್ಭದಲ್ಲಿ ' 
ಕೋಟಿಗಳ ಹೆಸರೇ ಮರೆಯಾಗಿ ಯಜಮಾನರ ಹೆಸರುಗಳೇ ವಿಜ ೈಂಭಿಸುತ್ತವೆ, ' 
ಈಚಿನ ದಿನಗಳಲ್ಲಿ ಬಿಲ್ಲವರ ಹೆಸರು ಬಲವಾಗಿ ಕೇಳಿಬರು ತ್ತಿದೆ. ಈ ಬಗೆಯೆ ಜನಾಂಗದ 
ತೊಡಗಿಸಿಕೊಳ್ಳುವಿಕೆ ಕೇವಲ ಆಕಸ್ಮಿಕ ಇರಲಾರದು, ಭೂಮಾಲಿಕರಾಗಿ ಬಂಟಕೇ 
ಇರುವುದು ಇದ್ಕೆ ಮೇಲ್ನೋಟದ ad ತೋರಿದರೂ ಆಳದಲ್ಲಿ ಅಡಕಣ್ಯ | 
ಮಿಗಿಲಾದ, ಗಹನವಾದ ಕಾರಣಗಳಿರಬೇಕೆಂದು ತೋರುತ್ತದೆ, 


ಜಾನಪದದ ಅಧ್ಯಯನ ಸಂದರ್ಭದಲ್ಲಿ ಕೌಟುಂಬಿಕ ಸಂದರ್ಭವೊಂಡರೆ. 


ಕಂಬುಲ : ಆಟವೋ? ಆಚರಣೆಯೋ ? ೧೯ 


ಪರಿಶೀಲನೆಯ ಅಗತ್ಯ ಮತ್ತು ಅದರ ಪರಿಣಾಮವನ್ನು ಕುರಿಶು ನಾನು ಪ್ರ 
ಲೇಖನವೊಂದರಲ್ಲಿ ಚರ್ಚಿಸಿದೆ ನೆ [ಬಿಳಿಮಲೆ 1989 : 81]. ಅದು ವಸ 
ಪ್ರಸ್ತುತವಾಗುತ್ತದೆ. ಬಂಟರು ಮತ್ತು ಬಿಲ್ಲವರು ಮಾತೃಮೂಲೀಯ ಕುಟುಂಬ 
ವೈವಸ್ಥೆಗೆ ಸೆ ಸೇರಿದವರು. ಇಲ್ಲಿ ಆಸ್ತಿ ಅಧಿಕಾರವು ತಾಯಿಯಿಂದ ಹೆಣ್ಣು ಮಕ್ಕಳಿಗೆ 
ಬರುತ್ತದೆ. ಇಲ್ಲಿ ಮದುವೆಯ ನಂತರ ಹೆಣ್ಣು ಗಂಡಿನ ಮನೆಗೆ ಹೋಗದೆ, ಗಂಡೇ 
ಹೆಣ್ಣಿನ ಮನೆಗೆ ಹೋಗುತ್ತಾನೆ. ಇದನ್ನೇ "ಅಳಿಯ ಕಟ್ಟು' ಸಂಪ್ರದಾಯ 
ಎನ್ನೆ ಲಾಗುತ್ತದೆ. ಈ ಸಂಪ್ರ ದಾಯದಲ್ಲಿ ಹೆಣ್ಣಿ ನ ಶಕ್ತಿ aod ಅಧಿಕವಾಗಿರು 
ತ್ರ ಕ್ಕೆ ಈ ಕಾರಣಕ್ಕೇನೆ ಬಂಟ ಜನಾಂಗಕ್ಕೆ ಮನೆಯ ಒಳಗೆ ಅಧಿಕಾರ ಕಡಮೆ. 
ಇದನ್ನು ತುಂಬಿಕೊಳ್ಳ ಲು ಬಂಟಿರು ಮನೆಯ ಹೊರಗಡೆ ತಮ್ಮ ಶಕ್ತಿಗೆ ನೆಲೆಯನ್ನು 
ಕಂಡು ಕೊಳ್ಳ des ತ್ತದೆ. ಕಂಬುಲ ಮತ್ತು ಕೋಳಿಕಟ್ಟ' ಅಂಥ ಬಲಿಷ್ಮ ನೆಲೆ 
ಗಳಾಗಿವೆ, ಈ ಕಾರಣದಿಂದಲೇ ಕಂಬುಲ ಮತ್ತು ಕೋಳಿಕಟ್ಟ ಗಳೆರಡರಲ್ಲೂ 
ಗಂಡಸಿನ ಅಹಂಕಾರವೇ ವಿಜ ೈಂಭಿಸುತ್ತ ದೆ. ನ ಓಡಿ ನ ಮಂಜೊಟಿ 
ಯನ್ನು ತಲುಪಿದ ಅನಂತರವೂ ಕೊಣಗಳಿಗೆ ರಪರಪನೆ ಬಾರಿಸುವಲ್ಲಿ ಇದು ಸರಿಯಾಗಿ 
ಕಾಣುತ್ತದೆ, ಈ ದೃಷ್ಟಿಯಿಂದ ನೋಡಿದಾಗ ಕಂಬುಲ ಮತ್ತು ಕೋಳಿ ಕಟ್ಟಿಗಳು 
ಪುರುಷ ಸರ್ಯಾಯಗಳೆಂಬಂತೆ ತೋರುತ್ತವೆ. ಮನೆಯಲ್ಲಿ ಕಳಕೊಂಡ ಅಧಿಕಾರವನ್ನು 
ಹೊರಗೆ ತುಂಬಿಕೊಳ್ಳುವ ಮಾನವ ಪ್ರಯತ್ನ. 

ಕಂಬುಲದ ಸುತ್ತ ಅನೇಕ ವಿಧದ ನಂಬಿಕೆಗಳು, ಐತಿಹ್ಯಗಳು ಮತ್ತು ಆಚರಣೆ 
ಗಳು ಹುಟ್ಟಿಕೊಂಡಿವೆ ಕಂಬುಲದ ಗದ್ದೆಯ ಸುತ್ತ ಅಕ್ಕಿಯನ್ನು ಹರಡಿದರೆ 
ಮಾನವರಿಗೆ ಮತ್ತು ಜಾನುವಾರುಗಳಿಗೆ ಅಂಟಿದ ರೋಗ ನಿನಾರಣೆಯಾಗುತ್ತ ದೆಂದು 
ಭಾವಿಸಲಾಗಿದೆ. "ಮಂಜೊಟ್ಟಿಗೋಣ'ನ ಕತೆಯು ಕಂಬುಲದ ಕೋಣಗಳನ್ನು 
ಓಡಿಸುವ ವೀರನೊಬ್ಬನ ದುರಂತವನ್ನು ಬಣ್ಣಿ ಸುತ್ತದೆ, ಅಗೋಳಿಮಂಜಣ್ಣ ನೆಂಬ 
ಸ್ಥಳೀಯ ವೀರನೊಬ್ಬನು ಮುಲ್ಕಿ ಅರಸು ಕಂಬುಲದ ಗದ್ದೆಯನ್ನು ಮಾಡಿದನೆಂಬ 
ಪ್ರತೀತಿ ಇದೆ. “ಕಾಂತಾ ಬಾರೆ-ಬೂದಾಬಾರೆ'ಗಳೆಂಬ ತುಳುನಾಡ ವೀರರು 
ಪಡುಬಿದೈ ಕಂಬುಲ ಗದ್ದೆಯ ಮಂಜೊಟ್ಟಿ ಯನ್ನು ಒದ್ದು ಓರೆ ಮಾಡಿದರೆಂದು ಜನರು 
ನಂಬುತ್ತಾರೆ. “ಕಂಬಳಿತ್ತಾಯ' ಎಂಬ ಭೂತವನ್ನು ಕಂಬುಲದ ಅಂಗವಾಗಿ 
ಆರಾಧಿಸುತ್ತಾರೆ. ಈ ಭೂತವು ಗಡಿಯಲ್ಲಿರುವ ಬೆಳೆಯನ್ನು ರಕ್ಷಿಸುತ್ತದೆ ಎನ್ನ ಲಾಗಿದೆ, 
"ಕೋಟಿ ಚನ್ನಯ' ಪಾಡ್ದನದಲ್ಲಿ "ಕಂಬುಲದ ಕಟ್ಟ ಪ್ರಣಿ'ಯ ಉಲ್ಲೇಖವಿದೆ. 

ಕಂಬುಲ ನಡೆಯುವ ದಿವಸದಂದು ಊರಿನ ನ್ಯಾಯತೀರ್ಮಾನವು ನಡೆಯು 
ತ್ರಿರುವುದರಿಂದ, ಕಂಬುಲಕ್ಕೆ ನ್ಯಾಯಾಂಗ ವ್ಯವಸ್ಥೆಯ ಆಯಾಮವೂ ಲಭಿಸಿದೆ. 
ವರ್ತಮಾನ ಕಾಲದಲ್ಲಿ ಕಂಬುಲದ ಕೋಣಗಳನ್ನು ಓಡಿಸುವವನ ಮೂರು ತಿಂಗಳ 
ಉತ್ಪತ್ತಿ 10 ರಿಂದ 15 ಸಾವಿರ ರೂಪಾಯಿಗಳವರೆಗೂ ಇದೆ ತುಳುನಾಡಿನಲ್ಲಿ 
ಇಂಥವರ ಸಂಖ್ಯೆ ಸುಮಾರು 30 ಇದೆ, ಕಂಬುಲದ ದಿನದಂದು ಸಾವಿರಾರು ಜನ 


೨೦ ಮಾನವಿಕ ಕರ್ಣಾಟಕ 


ಕಲೆಯುತ್ತಾರೆ. ಕೃಷಿ ಸಾಮಗ್ರಿ ಗಳ ಮಾರಾಟ ವ್ಯವಸ್ಥೆಯೂ ಇರುತ್ತದೆ. ಈ 
ನಿಟ್ಟಿನಲ್ಲಿ ಕಂಬುಲಕ್ಕೆ "ಒದಗಿದ ಅರ್ಥಿಕ ಆಯಾಮವೂ ಅಧ್ಯಯನ ಯೋಗ್ಯ ವಾದುದು, 

ಇವೆಲ್ಲವನ್ನೂ ಗಮನಿಸಿದರೆ ಕಂಬುಲವು ೫4ಸಿ ಓಟದ ಗಳ | 
ಸ್ಪರ್ಧೆಯೂ ಅಲ್ಲ, ಜನಪದರ ಮನರಂಜನಾ ಸಾಮಗ್ರಿಯೂ ಅಲ್ಲ, ಬದಲಾಗಿ ಕ 
ಸಾಮಾಜಿಕ, ಆರ್ಥಿಕ, ರಾಜಕೀಯ ಆಯಾಮವುಳ್ಳೆ ಫಲವಂತಿಕೆಯ ಆಚರಣೆ ಕ 
ಎಂಬುದು ಖಚಿತವಾಗುತ್ತ ಜಿ. ಈ ಲೇಖನದ ಉಜ್ಜೆ ವೂ ಅಷ್ಟೇ ಆಗಿದೆ.* 


* ತಿರುವನಂತಪುರದಲ್ಲಿ ನಡೆದ ರಾಷ್ಟ್ರೀಯ ವಿ ಸ 
ಚಾರ ಸಂಕಿರಣದಲ್ಲಿ ಮಂಡಿಸಿದ ಪ್ರ 
1-3-1990. ; ನಡೀ 


ಅಡಿಟಿಪ್ಪಣಿಗಳು 


1. ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದ ಕೊರಗರ ಬಗ್ಗೆ ಇತರ ವಿವರಣೆಗಳಿಗಾಗಿ ನೋಡಿರಿ; 
ಅನ್ಳುತ ಸೋಮೇಶ್ವರ 1979. 

ಣಿ ಕೊರಗು ತನಿಯ ಭೂತದ ಪಿವರಣೆಗಾಗಿ ನೋಡಿರಿ: ವಿವೇಕ ರೈ 1985 ಮತ್ತು 
ಚೆನ್ನಪ್ಪಗೌಡ 1988, 

3, ಕಂದೆಲ್‌ ತಡೆ : ಇದು ಒಂದು ಬಗೆಯ ತಿಂಡಿ, ಅಕ್ಕಿ ಯನ್ನು ಚೆನ್ನಾ ಗಿ ಅರೆದು, 
ಅದಕ್ಕೆ ಹುಳಿ ಹೆಂಡ ಸೇರಿಸಿ ಒಂದು ರಾತ್ರಿ ಇಟ್ಟರೆ ಅಕ್ಕಿಯ ಒಟ್ಟು ಚೆನ್ನಾ ಗಿ ಉಬ್ಬು ತ್ತದೆ, 
ಅದನ್ನು ಒಂದು ಮಡಕೆಗೆ ತುಂಬಿಸ್ಕಿ ಇಡೀ ಮಡಕೆಯನ್ನೆ ೯ ಬೆಂಕಿಯಲ್ಲಿ ಬೇಯಿಸುತ್ತಾರೆ. 
ನಂತರ ಮಡಕೆಯನ್ನು ಒಡೆದು ತೆಗೆದು ಒಳಗಿನ ಮಜಕೆಯಾಕಾರದ "ಅಡೈ' (ತಿಂಡಿಯನ್ನು 
ತಿನ್ನು ತ್ತಾರೆ. ಜಾ ಬಿಟ್ಟ ರೆ ಬೇರೆಕಡೆ ಇಂಥ ಅಡೈ ಮಾಡಿ ತಿನ್ನು ವಿಷು. ನನ್ನ ಗಮನಕ್ಕೆ 
ಬಂದಿಲ್ಲ. 

4. ಜನ ಬಗೆಗಣ ಹೆಚ್ಚಿನ ನಿವರಗಳಿಗಾಗಿ ನೋಡಿರಿ-ವಿವೇಕ ರೈ 1985: 290- 

ಕ ಪ್ರೇಕ್ರಕರನ್ನು ತ ಸೀಮಿತವಾದ ಅರ್ಥದಲ್ಲಿ ಗ್ರಹಿಸಿದ ನೆ. ಕೊರಗರ 
ಡೋಲಿನ ಸದ್ದು ಲ ಗದ್ದೆಯ ಸುತ್ತಮುತ್ತಲಿರುವ ಮನೆಗಳಿಗೆ ಕೇಳುತ್ತದೆ, “ಆ 
ಕೊರಗೆರ್ನ ವು ಸುರು ಆಂಡ್‌” (ಹ್ಹಾ _ಕೊರಗರದ್ದು ಸುರು ಆಯತು) ಎಂದು ಮನೆಯನರು 
ಹೇಳುತ್ತಿ `ರುತ್ತಾ ರೆ. ಆದರೆ ನೇರವಾಗಿ ಕೊರಗರು : ಕುಣಿವಸ್ಥ ಳಕ್ಕೆ ಅನರ್ಯಾರೂ ಬರುವುದಿಲ್ಲ, 
"ಮರ್ಯಾದಸ್ಥ ರು” ಅಲ್ಲಿಗೆ ಹೋಗಬಾರದು ಎಂದು ಸಾಮಾನ್ನ ಆಂಡ ಆಡಿಕೊಳ್ಳು ತ್ತಾರೆ 
ಈ ನಿಟ್ಟಿನಲ್ಲಿ ಕೊರಗರ ಕುಣಿತಕ್ಕೆ ಪರೋಕ್ಷ ಪ್ರೇಕ್ಷಕರು ಇದ್ದಾರೆ, ನೇರವಾಗಿ ಇಲ್ಲ. 

6 ಎಲ್ಲ ಕಂಬುಲದಲ್ಲಿಯೂ ಕೊರಗರೇ "ಪನಿಕುಲ್ಲುವ' ಕೆಲಸ ಮಾಡುತ್ತಾರೆ, 
ಕದರಿಯಲ್ಲಿ ಸ ದಿನಗಳಲ್ಲಿ ಮುಂಡಾಲರು ಈ ಕೆಲಸ ಮಾಡುತ್ತಾರೆ, ನಾನು ಭೇಟ ಮಾಡಿದ 
ಅನೇಕ ನಿರೂಪಕರು, ಮೊದಲು ಕೊರಗರೇ ಅಲ್ಲಿ ಕೂಡಾ *ಪನಿಕುಲ್ಲುವ' ಕೆಲಸ ಮಾಡುತ್ತಿದ್ದರು 
ಎಂದು ಹೇಳಿದ್ದಾರೆ, 

ಡು ಮೂಲ್ಕಿಯಲ್ಲಿ ಕಂಬುಲದ ಕೋಣದೊಂದಿಗೈೆ ಮೂಲ್ಕಿ ಸಾನಂತರ ಕುಲದೈ ವವಾದ 
"ಎರು ಬಂಟಿ' ನೆಂಬ ಭೂತ ನರ್ತಿಸಿಕೊಂಡು ಬರುತ್ತದೆ. ಈಚೆಗೆ ಅಸ್ಪ ಮಂಗಲ ಪ್ರಶ್ನೆ ಇರಿಸಿ 
ನೋಡಿದಾಗ ಆ ಭೂತವು "ಎರು ಬಂಟ” ನಲ್ಲವೆಂದೂ ಬದಲು *ಪಂಜುರ್ಲಿ' ಎಂದೂ 

ಕಂಡದ್ದರಿಂದ 1988 ರಿಂದೀಚೆ ಆ ಭೂತವನ್ನು ಪಂಜುರ್ಲಿ ಎನ್ನಲಾಗುತ್ತಿದೆ, ಎಲ್ಲ ಕಡೆಯೂ 
ಮೂರ್ತದ ಎರುವಿನೊಂದಿಗೆ ಭೂತಗಳು ಬರುವ ಸಂಪ್ರ ದಾಯವಪಿಲ್ಲ, 

8. ನಾನು ಕ್ಷೇತ್ರಕಾರ್ಯ ಮಾಡಿದ ಹೊತ್ತಿಗೆ (1985-1990) ಮೇಲಿನ ಓಟಗಳಲ್ಲಿ 
ಅಸಾಮಾನ್ಯ ಸಾಧನೆ ಪ್ರದರ್ಶಿಸಿ, ಒಂದಲ್ಲ ಒಂದು ಬಹುಮಾನ ಪಡೆದ ಕೋಣಗಳ 
ಯಜಮಾನರ ಹೆಸರುಗಳು ಈ ಕೆಳಗಿನಂತಿವೆ, 

1. ಕಂಕನಾಡಿ ಜೆ, ರಾಮಪ್ಪ ಪೂಜಾರಿ (ಈಗ ಕಮಲಾ ಜೆ, ರಾಮಪ್ಪ) 
2. ಇಡಬೆಟ್ಟು ನಾರಾಯಣ ರೈ 

3, ಸೂರಿಂಜೆ ಗುತ್ತು ಸತೀಶ್‌ ಭಂಡಾರಿ 

4, ಕೊಡಂಗೆ ಗರಡಿಮನೆ ಸುಂದರ ಪೂಜಾರಿ 


೨೨ ಮಾನವಿಕ ಕರ್ಣಾಟಕ 


5; ಎರ್ಮಾಳು ಫೂಲ ವಿಠಲ ಶೆಟ್ಟ 

6. ಕುತ್ತೆತ್ತೂರು ಪುರಂದರ ವಿಠಲದಾಸ್‌ 
7. ಸುರತ್ಕಲ್ಲು ಮಾಧವ ಪ್ರಭು 

8, ಮಿಜಾರು ಗುತ್ತು ಆನಂದ ಆಳ್ವ 

9. ಪಾಕಬೆಟ್ಟು ಲಕ್ಕ ಣ್ಕ್ಸ ಶೆಟ್ಟ 
10. ಮುಂಡ್ರೂರು ಒಡ ಶೆಟ್ಟ 

Il. ಮುಂಡ್ಕೂರು ರಾಜು ಶೆಟ್ಟ 
12. ಪೈಯೊಟ್ಟು ರುಕ್ಕರಾಮ ಸಾಲಿಯಾನ್‌ 
13. ಬಾರಾಡಿ ಬೂಡು ಜೀವಂಧರ ಬಲ್ಲಾಳ 
14. ನೆಲ್ಲಿಗುಡ್ಡೆ ಹಸನೆ ಬ್ಯಾರಿ 

15. ಕಾರ್ಪಾಡಿ ಮಂಜಪ್ಪ ಗೌಡ 
16. ಕೊಳಕೆ ಕೃಷ್ಣ ಭಟ್ಟ. 

9. “Selecting facts that require explanation is already an 
act of interpretation’ (either 1983 :16) 

10. ಈ ವಿವರ ನೀಡಿದ ನಿರೂಪಕರೆಂದರೈ, ಸಂಜೀವ ಸೋಮೇಶ್ವರ (1988), 
ಬಾಲಕೃಷ್ಣ ಶೆಟ್ಟ (1988), ನುನೋಕರ ಶೆಟ್ಟ (1989) ನುತ್ತು ಭೋಜು ಶೆಟ್ಟಿ (1989). 

11. ಈ ಕಾರಣಕ್ಕೆ ನಾನು ಆರಂಭದ ಪುಟಗಳಲ್ಲಿ ನೀಡಿರುವ ವಿವರಣೆಯಲ್ಲಿ 
“ಕಂಬುಲ” ಪದನನ್ನೇ ಬಳಸಿದೆ "ನೆ 

19. ಕನ್ನ ಡದ ಪ್ರಾಚೀನ ಕಾವ್ಯಗಳಲ್ಲಿ “ಪುಲ-ಪೊಲ' ಪದವು ಸಾಕಷ್ಟು ಬಾರಿ ಬಳಕೆ 
ಯಾಗಿದೆ, ಹತು ಥಳ. 

I. ಪೊಲಸುಡುಗಿ ಬನ್ನು ಡುಡಿದುದು ಫುಲ್‌ (ಪಂಪಭಾರತ 5-37). 

2. “ಪೊಲನಂ” (ಶಬ್ದಮಣಿದರ್ಪಣ 130) 

3. ಪೊಲದಲ್ಲಿ ಇರ್ದಂ, ಪೊಲದೆ ಎಳ್ತಂದಂ (ಶಬ್ದಮಣಿದರ್ಪಣ 63) 

4. ದಿಟ್ಟಿಗೆ ಪೊಲನಾದುದು ಪೊಂಬೆಟ್ಟಿಂ (ಶಿ ರಾಮಚಂದ್ರ ಚರಿತ ಪುರಾಣ 
1-44)ಇತ್ಕಾದಿ 

13. “It seems significant therefore that culture has 
repeatedly come to use artificial noise for just the same kind of 
boundary marking purpose. Drum beating, horn blowing,cymbol 
clashing, the firing off guns and fire-crackers, the ringing of bells, 
organised cheering and so on are regularly used as markers of 
temporal and spatial boundaries, but the boundaries are meta- 
physical as well as physical (Leach 1976-63) 

14. “Most of them, but especially the Koraga, are bonded 
labourers of what are called landlords (vargadar) and are called 
soil-bound (mannualu), birth-bound (Huttalu) or credit-bound 
(Honnalu) laboures. This seems to be the original association 
with the system of production in Kunara. Since they are 


ಕಂಬುಲ : ಆಟವೋ ಆಚರಣೆಯೋ ? ೨೩ 


associated with the system of production and social organisation 
in which they are scavengers of settlements, lifting dead cattle, 
and are accustomed to eat cow-meat, they are avoided as pollut- 
ing by the Brahmin, lorded over wherever the Brahman are 
powerful, and excluded from temple-centred tradition and life 
everywhere (SILVA 1985 : 86-87) 

15. ಗಂತ್‌ನಿಂದ ಬಿಡಲ್ಪಟ್ಟು ಕೋಣಗಳು ನೇರವಾಗಿ ಓಡಿ ಬಂದು ಮಂಜೊಟ್ಟಿ ಯನ್ನು 
ತಲುಪುತ್ತವೆ, ಇಲ್ಲಿ "ಮಂಜೊಟ್ಟಿ ಪದದ ನಿಷ್ಟತ್ತಿ ಬಹಳ ತೊಡಕಾದುದು, ಈ ಪದ 
ಬಹುಶಃ "ಮಂಚ್‌ ಮತ್ತು "ಅಡಿ' ಎಂಬೆರಡು ಪದಗಳಿಂದ ಸಿದ್ಧಿ ಸಿದಂತೆ ತೋರುತ್ತದೆ, 
ಕೋಣಗಳು ತಲುಪುವ ಸ್ಥಳಕ್ಕಿಂತಲೂ ಸ್ವಲ್ಪ ಮುಂದುಗಡೆ ಇನ್ನಷ್ಟು ಎತ್ತರದಲ್ಲಿ ಮಂಚ 
ಗಳನ್ನು ಇಡುತ್ತಿದ್ದರು ಎಂದು ಹೇಳಲಾಗಿದೆ. ಆ ಮಂಚದಲ್ಲಿ ಕಂಬುಲಕ್ಕೆ ಬಂದ ಗಣ್ಯರೆಲ್ಲ 
ಕುಳ್ಳಿ ರಂತ್ತಿ ದರು, ಈ ನುಂಚದ ಅಡಿಯೇ "ಮಂಜೊಟ್ಟಿ? ಆಗಿರಬಹುದಾದ ಸಾಧ್ಯತೆ ಇದೆ, 


ಆಧಾರ ಗ್ರಂಥಗಳು 


ಅಮೃುತ ಸೋಮೇಶ್ವರ 1978, ಅನಿಲು; ಪುತ್ತೂರು e ಕನ್ನಡ ಸಂಘ. 
ಅಮೃತ ಸೋಮೇಶ್ವರ 1979, ಕೊರಗರು; ಬೆಂಗಳೂರು; ಐಬಿಎಚ್‌ ಪ್ರಕಾಶನ 
ಚಿತ್ತರಂಜನ್‌ ದಾಸ ಶೆಟ್ಟಿ 1983, ಕಂಬಳ; ಮೂಡಬಿದಿರೆ; ನಾಗಶ್ರೀ ಪ್ರಕಾಶನ, 
4. ಪುರುಷೋತ್ತಮ ಬಿಳಿಮಲೆ 1986, ಕರಾವಳಿ ಜನಪದ ಕಾವ್ಯದ ತಾತ್ತ್ವಿಕ ಹಿನ್ನೆಲೆ 
(ಸಾಧನೆ ಸಂಪುಟಿ 15, ಸಂಚಿಕೆ 3-4) ಬೆಂಗಳೂರು; ಬೆಂಗಳೂರು ನಿಶ್ಚವಿದ್ಯಾನಿಲಯ, 
5. ಪುರುಷೋತ್ತಮ ಬಿಳಿಮಲೆ 1988, ಅಕ್ಕಿ ಮತ್ತು ಮದುವೆ (ತರಂಗ 25 
ಸೆಪ್ಟಂಬರ 1988 ಸಂ. ಸಂತೋಷಕುಮಾರ ಗುಲ್ವಾಡಿ) ಮಣಿಪಾಲ, 

6, ಪುರುಷೋತ್ತನು ಬಿಳಿಮಲೆ 1989, ಜನಪದ ಕತೆಯ ಪಾಠಾಂತರಗಳು ಸಂದರ್ಭ 
ಮತ್ತು ಅರ್ಥ (ಜಾನಪದ ಗಂಗೋತ್ರಿ, ದಶಂಬರ 1989 ಸಂ, ಪುರುಷೋತ್ತಮ ಬಿಳಿಮಲೆ) 
ಬೆಂಗಳೂರು; ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ, 

7. ರಸಿಕ ಪುತ್ತಿಗೆ 1978, ಕಂಬಳ ಮತ್ತು ಕೋಳಿ ಅಂಕ; ಬೆಂಗಳೂರು; ಐಬಿಎಚ್‌ 

ಪ್ರಕಾಶನ, 
4 ನಡರ್ಸೆರ ಮಶೆಟ 

8. ವಿವೇಕರ, ಬಿ.ಎ. 1986, ಕಂಬಳ (ಮುಂಗಾರು ಸಂ, ವಡ್ಡರ್ಸೆ ರಘುರಾಮ ಸ 
ಮಂಗಳೂರು 

9. ೮೮11 ೧೫ JONATHAN 1981, The Persuit of Signs; 
London : Routledge and Kegan Paul. A 

10. LEACH EDMUND 1976, Culture and Communication; 
Cambridge: Cambridge University Press. 
11. SILVA WILLIE R. De 1985, From Rta to Dharma; 


Mangalore : Pragathi Prakshana. 


Wy 


ಯಾವ ಸಮಾಜದಲ್ಲಿ ಶ್ರೇಷ್ಠ ತಮ ಸತ್ಯಗಳ ಅನುಷ್ಠಾನ ಸಾಧ್ಯ 
ವಾಗುವುದೋ ಅದೇ ಶ್ರೇಷ್ಠ ಸಮಾಜ. ಇದೇ ನನ್ನ ಅಭಿಪ್ರಾಯ, 
ಸಮಾಜದಲ್ಲಿ ಶ್ರೇಷ್ಠ ಸತ್ಯವನ್ನು ಅನುಷ್ಕಾನಕ್ಕೆ ತರಲು ಸಾಧ್ಯವಿಲ್ಲದೆ 
ಇದ್ದರೆ ಅದು ಸಾಧ್ಯವಾಗುವಂತೆ ಮಾಡಿ ಅದನ್ನು ಎಷ್ಟು ಬೇಗ ಮಾಡಿದರೆ 
ಅಷು ಒಳ್ಳೆ ಯದು. ಈ ರೀತಿ ಸ್ತ್ರೀ ಪುರುಷರು ಒಂದು ಆದರ್ಶಕ್ಕೆ 
ನಿಲ್ಲಬೇಕು. ಸತ್ಯವನ್ನು ಭರ್ಯವಾಗಿ ನಂಬಿ, ನಿರ್ಭಯವಾಗಿ 

ಅನುಷ್ಠಾನಕ್ಕೆ ತನ್ನಿ. 
ಸ್ವಾಮಿ ವಿವೇಕಾನಂದ 


ನೀತಿಯಗುರಿ, ಇದುವರೆಗೆ ಇರುವ ಮತ್ತು ಇನ್ನು ಮುಂದೆ ಬರುವ 
ವೈವಿಧ್ಯತೆಯನ್ನು ನಾಶಮಾಡಿ ಒಂದೇ ಆದರ್ಶವನ್ನು ಪ್ರಸಂಚಕ್ಕೆಲ್ಲಾ 
ಬೋಧಿಸುವುದಲ್ಲ, ಅದು ಎಂದಿಗೂ ಸಾಧ್ಯವೇ ಇಲ್ಲ. ಅದರಿಂದ ಸರ್ವ 
ನಾಶವಾಗುವುದು, ಮೃತ್ಯು ಸಂಭವಿಸುವುದು, ವೈವಿಧ್ಯತೆಯ ಒಂದೆ 

ಐಕ್ಯತೆಯನ್ನು ಕಾಣುವುದೇ ಆದರ್ಶ, 
ಸ್ವಾಮಿ ವಿವೇಕಾನಂದ 


ನಿಜವ ಕಂಡವರಿಲ್ಲ, ನಿಜ ಕಾಣುವಂತಿಲ್ಲ, ನಿಜವೇನು ಮಳಲ 
ಹುಡಿಗಿಂತ ಕೀಳೆ? 
ಅಂಬಿಕಾತನಯದತ್ತ 


ಸತ್ಪುರುಷರ ಶರೀರವು ಪರೋಪಕಾರದಿಂದ ಭೂಷಿತವಾಗಿರು 
ತ್ತ ದೆಯೇ ಹೊರತು ಶ್ರೀಗಂಧದಿಂದಲ್ಲ. 


ಡಾ| ಆರ್‌. ಆರ್‌. ಕುಲಕರ್ಣಿ 


ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳ ಹಾಗೂ 
ತಾಲ್ಲೂಕುಗಳ ಮರುವಿಂಗಡನೆಯ ಸಮಸ್ಕೆಗಳು 


1956ರ ನವೆಂಬರ್‌ 1 ರಂದು ಸಂಯುಕ್ತ ಕರ್ನಾಟಿಕ ರಾಜ್ಯ ಅಥವಾ 
ಪುನರ್ಫಟಿತ ಕರ್ನಾಟಕ ರಾಜ್ಯವು ಉದಯವಾಯಿತು. “ಬಿ” ಭಾಗದಲ್ಲಿದ್ದ ಸಮಗ್ರ 
ಹಳೆಯ ಮೈಸೂರು ಸಂಸ್ಥಾನ ಹಾಗೂ "ಕ' ಭಾಗದಲ್ಲಿದ್ದ ಸಮಗ್ರ ಕೊಡಗು ರಾಜ್ಯ, 
ಮುಂಬಯಿರಾಜ್ಯದೆ, ಹೈದ್ರಾಬಾದ್‌ ರಾಜ್ಯದ ಹಾಗೂ ಮದ್ರಾಸ್‌ ರಾಜ್ಯದ ಕೆಲವು 
ಜಿಲ್ಲೆಗಳು ಸೇರ್ಪಡೆಗೊಂಡು ನೂತನ ಕರ್ನಾಟಕ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು, 
ರಾಜ್ಯಗಳ ಪುನರ್‌ರಚನೆ ಕಾನೂನಿನ ಏಳನೆಯ ಕಲಂನಲ್ಲಿ ಸೇರ್ಪಡೆಗೊಂಡ ಪ್ರದೇಶ 
ಗಳನ್ನು ಈ ರೀತಿಯಾಗಿ ವಿವರಿಸಲಾಗಿದೆ. ' 


(ಅ) ಹಳೆಯ ಮೈ ಸೂರಿನ ಎಲ್ಲ ಪ್ರದೇಶಗಳು. 


(ಬ) ಚಂದಗಡ ಶಾಲ್ಲೂಕನ್ನು ಹೊರತುಪಡಿಸಿದ ಬೆಳಗಾವಿ ಜಿಲ್ಲೆ 
ವಿಜಾಪುರ ಜಿಲ್ಲೆ, ಧಾರವಾಡ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ, 


(ಕ) ಕೊಡಂಗಲೆ ಹಾಗೂ ಶಾಂಡೂರು ಶಾಲ್ಲೂಕುಗಳನ್ನು ಹೊರತುಪಡಿಸಿದ 
ಕಲ್ಬುರ್ಗಿ ಜಿಲ್ಲೆ, ಗದ್ವಾಯಿ ಹಾಗೂ ಆಲಂಪೂರ ಶಾಲ್ಲೂಕುಗಳನ್ನು 
ಹೊರತುಪಡಿಸಿದ ರಾಯಚೂರು ಜೆಲ್ಲೆ, ಆಹಮ್ಮದಪೂರ ನೀಲಂಗಾ, 
ಉದಗೀರ, ಜಹೀರಾಬಾದ ಹಾಗೂ ನಾರಾಯಣಖೇಡ ತಾಲ್ಲೂಕು 
ಗಳನ್ನು ಹೊರತುಪಡಿಸಿದ ಬೀದರ ಜಿಲ್ಲೆ, 


(ಡ) ಕಾಸರಗೋಡನ್ನು ಹೊರತುಪಡಿಸಿದ ದಕ್ಷಿಣ ಕನ್ನಡ ಜಿಲ್ಲೆ, ಆಮೀನ್‌ 
ದೀವ್‌ ನಡುಗಡ್ಮೆಗಳು ಹಾಗೂ ಕೊಯಿಮತ್ತೂರು ಜಿಲ್ಲೆಯ 
ಕೊಳ್ಳೆಗಾಲ ತಾಲ್ಲೂಕು. 


೨೬ ಮಾನವಿಕ ಕರ್ಣಾಟಕ 
(ಇ) ಹಳೆಯ ಕೊಡಗು ರಾಜ್ಯ, 


ಈ ಎಲ್ಲ ಭಾಗಗಳ ಪರವಾಗಿ ನೂತನ ರಾಜ್ಯ ಬಂದಂತಹ ಪ್ರದೇಶ ಹಾಗೂ 
ಜನಸಂಖ್ಯೆಯ ವಿವರಗಳು ಈ ರೀತಿಯಾಗಿದೆ. 


ಹ. ತ ಲಂ ಭಾ ಭಾ ಭಾ ರಾ 


ಡೆ ಪ್ರದೇಶ ಚದರ... ಜನಸಂಖ್ಯೆ 
ಸೂಚ ಮೈಲುಗಳಲ್ಲಿ.. (ಲಕ್ಷಗಳಲ್ಲಿ) 


1. ಹಳೆಯಮೆ ಸೂರಿಸಿಂದ ಬಂದ ಪ್ರದೇಶ 33,310 98,48,684 


2. ಮುಂಬಯಿ ತ್‌್‌ 20,984 51,35,746 
ಬಂದ ಪ್ರದೇಶಗಳು 
$C ಹೈದ್ರಾಬಾದ್‌ ರಾಜ್ಯದಿಂದ 13,789 27,18,296 


ಬಂದ ಪ್ರದೇಶಗಳು 
4. ಮದ್ರಾಸ್‌ ರಾಜ್ಯದಿಂದ ಬಂದ ಪ್ರದೇಶಗಳು 4,313 14,69,825 


5, ಹಳೆಯ ಕೊಡಗಿನಿಂದ ಬಂದ ಪ್ರದೇಶ 1,595 2,29,405 
ಕೇಂದ್ರ ಸರಕಾರದಿಂದ ನೇಮಿಸಲ್ಪಟ್ಟ ರಾಜ್ಯ ಪುನರ್ಫಟನಾ ಆಯೋಗವು 
ಅತ್ತಕಡೆಗೆ ತನ್ನ ಕಾರ್ಯದಲ್ಲಿ ನಿರತವಾಗಿರುವಾಗ, ಇತ್ತಕಡೆಗೆ ಹಳೆಯ ಮೈಸೂರು 
ಸರಕಾರದಿಂದ ನೇಮಿಸಲ್ಪಟ್ಟ ಶೇಷಾದ್ರಿ ಸಮಿತಿಯು, ನೂತನ ಕರ್ನಾಟಕ ರಾಜ್ಯದಲ್ಲಿ 
ವಿಲೀನಗೊಳ್ಳಲಿರುವ ಹಳೆಯ ಕೊಡಗು ರಾಜ್ಯ ಜಿಲ್ಲೆಯು, ಹಳೆಯ ಹೈದರಾಬಾದ 
ಕರ್ನಾಟಕದ ಜಿಲ್ಲೆ ಗಳು, ಹಳೆಯ ಮುಂಬಯಿ ಕರ್ನಾಟಕದ ಜಿಲ್ಲೆಗಳು ಹಳೆಯ 
ಮದ್ರಾಸ್‌ ಕರ್ನಾಟಕದ ಜಿಲ್ಲೆಗಳು, ಶಿಕ್ಷಣ, ಜನಾರೊಗ್ಯ, ಗ್ರಾಮೂಭಿವೃದ್ಧಿ, 
ಉದ್ದಿಮೆಗಳು, ನೀರಾವರಿ ಹಾಗೂ ವಿದ್ಯುಚ್ಛ ಚ್ಛಕ್ತಿ ಕ್ಷೇತ್ರಗಳಲ್ಲಿ ಸಾಧಿಸಿದ ಪ್ರಗತಿ 
ಹಾಗೂ ಹಳೆಯ ಮೈ ಸೂರಿನ ಜಿಲ್ಲೆಗಳು ನಕ ಪ್ರಗತಿಯ ಬಗ್ಗೆ ಆಂಕಿಸ ಸಂಖ್ಯೆ 
ಗಳನ್ನು ಕಲೆಹಾತಕುತ ತ್ತ್ವ ಸಮೀಕ್ಷೆಯೊಂದನ್ನು ಕೈಗೊಂಡಿತು. ಶೇಷಾದ್ರಿ ಸವ 
ಈ ಎಲ್ಲ ಜಿಲ್ಲೆ ಗಳಲ್ಲಿಯ ಅಭಿವ ದ್ಧಿಯ ಮಟ್ಟ ದ ಬಗ್ಗೆ ಆಳವಾದ ಅಧ್ಯ ಯನ 
ನಡೆಸಿ ತನ್ನ ವರದಿಯನ್ನು ಸಲ್ಲಿಸಿತು, ವಿಲೀನವಾಗಲಿರುವ ಜಿಲ್ಲೆ ಗಳಲ್ಲಿಯ 
ಅಭಿವೃದ್ಧಿ ಯ ಮಟ್ಟವು ಹಳೆಯ ಮೈಸೂರಿನಲ್ಲಿಯ ಜಿಲ್ಲೆಗಳ ಅಭಿವದ್ಧಿ ಯ ಮಟ್ಟಿ 
ಕೊಂಡಿಗೆ ಹೋಲಿಸಿ ನೋಡಿದಾಗ ಅತ್ಯಂತ ತೋಚನೀಯವಾನಿದೆ ಗ ಬಣ್ಣಿ ಬ 
ಕೆಲವೊಂದು ಸತ್ಯಸಂಗತಿಗಳನ್ನು ಹೊರಗೆಡಹಿತು. ಆ ವರದಿಯ ಲ್ಲಿಪ್ರ ಕೆಟಿವಾದ 
ಅಂಕಿಸಂಖೃಗಳನ್ನು ಕೆಳಗೆ ಕಾಣಿಸಿದ ಪಟ್ಟಿಗಳಲ್ಲಿ ನಮೂದಿಸಲಾಗಿದೆ. 


| 


Sais ds Re EN ಚ್‌ SC CT ae 


ತಾಲ್ಲೂಕುಗಳ ಮರುವಿಂಗಡನೆಯ ಸಮಸ್ಯೆಗಳು 
ಸಾರಿಗೆ ಸಂಪರ್ಕ 
ಪ್ರದೇಶಗಳು ಚೆನ್ನಿ ನಿಗೆಯ 
ಒಟ್ಟು ಮೈಲುಗಳು 

ಹಳೆಯ ಹೈದರಾಬಾದ್‌ | 
ಕರ್ನಾಟಕದ ಜಿಲ್ಲೆಗಳು (3) 1604.5 ಮೈಲುಗಳು 
ಕ್‌ಳೆಯ ಮುಂಬಯಿ 
ಕರ್ನಾಟಕದ ಜಿಲ್ಲೆಗಳು (4) 4593 ಮೈಲುಗಳು 
ಮದ್ರಾಸ್‌ (ಹಳೆಯ) 
ಕರ್ನಾಟಕದ ಜಿಲ್ಲೆಗಳು (1) 1275 ಮೈಲುಗಳು 
ಹಳೆಯ ಕೊಡಗು 


ಪ್ರಾಂತದ ಜಿಲ್ಲೆಗಳು (1) 413 ಮೈಲುಗಳು 
. ಹಳೆಯ ಮೈಸೂರಿನ 
ಜಿಲ್ಲೆಗಳು (10) 10.848 ಮೈಲುಗಳು 


ವೈದ್ಯಕೀಯ ಚಿಕಿತ್ಸೆ 


ಪ್ರತಿಯೊಂದು ವೈದ್ಯಕೀಯ 
ಕೇಂದ್ರವು ಸಲ್ಲಿಸುತ್ತಿರುವ 


ಪ್ರದೇಶಗಳು ಸೇವೆಯ ಕ್ಷೇತ್ರ (ಚದರ) 


ಪ್ರಮಾಣ--ಮೈಲುಗಳಲ್ಲಿ 
ಹಳೆಯ ಹೈದ್ರಾ ಬಾದ್‌ 
ಕರ್ನಾಟಕದ ಜಿಲ್ಲೆ ಗಳು 431 
ಹಳೆಯ ಮುಂಬಯಿ 
ಕರ್ನಾಟಕದ ಜಿಲ್ಲೆಗಳು 2.೫) 
ಹಳೆಯ ಮದ್ರಾಸ್‌ 
ಕರ್ನಾಟಕದ ಜಿಲ್ಲೆ ಗಳು 88 
ಹಳೆಯ ಕೊಡಗು 
ಪ್ರಾಂತದ ಜಿಲ್ಲೆ 99 


ಹಳೆಯ ಮೈ ಸೂರಿನ 
ಜಿಲ್ಲೆಗಳು 645 


ಪಿಜಿ 


ಪ್ರತಿ 100 ಮೈಲುಗಳಿಗೆ 
ಇರುವ ರಸ್ತೆ ಸೌಲಭ್ಯ 


8.6 ಮೈಲುಗಳು 
21.6 ಮೈಲುಗಳು 
26 ಮೈಲುಗಳು 
26.3 ಮೈಲುಗಳು 


36.7 ಮೈಲುಗಳು 


ಪ್ರತಿಯೊಂದು 


ವೈದ್ಯಕೀಯ ಕೇಂದ್ರದಿಂದ 
ಸೇವೆ ಸಲ್ಲಿಸಲ್ಪಡುತ್ತಿರುವ 


ಜನಸಂಖ್ಯೆಯ ಪ್ರಮಾಣ 


87,759 
62,098 
41,270 
14,312 


19,086 


೨೮ ಮಾನವಿಕ ಕರ್ಣಾಟಕ 


ಪಶುನೈದ್ಯಕೀಯ ಚಿಕಿತ್ಸೆ 


ಭಾ ಪಶುವೈದ್ಯಕೀಯ ಕದ್ದೂ: ನ 
ಟು ದನಗಳ ಸರಾಸರಿ ಸಂಖ್ಯೆ 
1. ಹಳೆಯ ಹೈದರಾಬಾದ್‌ 
ಕರ್ನಾಟಕದ ಜಿಲ್ಲೆಗಳು (3) 37 ಡ್‌ 43,570 
2. ಹಳೆಯ ಮುಂಬಯಿ 
ಕರ್ನಾಟಕದ ಜಿಲ್ಲೆ ಗಳು (4) 64 44,245 
3. ಹಳೆಯ ಮದ್ರಾಸ್‌ 
ಕರ್ನಾಟಕದ ಜಿಲ್ಲೆಗಳು (1) 8 1,11,342 | 
4. ಹಳೆಯ ಕೊಡಗು 
ಪ್ರಾಂತದ ಜಿಲ್ಲೆಗಳು (1) 17 10,000 
5. ಹಳೆಯ ಮೈ ಸೂರಿನ 
ಜಿಲ್ಲೆಗಳು (10) 205 28,207 


ಆದರೆ ನೂತನ ಕರ್ನಾಟಕ ರಾಜ್ಯವು 1956 ನವಂಬರ" 1 ರಂದು ಉದಯ 
ವಾದನಂತರ ಈ ವಿಲೀನ ಪ್ರದೇಶಗಳ ಜಿಲ್ಲೆಗಳನ್ನು ಅಭಿವೃದ್ಧಿ ಗೊಳಿಸುವ ಬಹು 
ದೊಡ್ಡ ಹೊಣಿಗಾರಿಕೆಯನ್ನು ರಾಜ್ಯಸರಕಾರವು ಹೊರ ಬೇಕಾಯಿತು. ವಿಲೀನಗೊಂಡ 
ಜಿಲ್ಲೆಗಳಲ್ಲಿಯೇ ಪ್ರಾದೇಶಿಕ ಅಸಮತೆಯು ಹೆಚ್ಚಾಗಿ ಕಂಡುಬರುತ್ತದೆ. ಕರ್ನಾಟಕದ 
ಸರಕಾರವು ಹಳೆಯ ಮೈಸೂರಿನ ಜಿಲ್ಲೆಗಳ ಅಭಿವೃದ್ಧಿ ಮಟ್ಟಕ್ಕೆ ಈ ವಿಲೀನ ' 
ಪ್ರದೇಶಗಳ ಜಿಲ್ಲೆಗಳನ್ನು ಅಭಿವೃದ್ದಿ ಗೊಳಿಸಬೇಕೆಂಬ ಉದ್ದೇಶದಿಂದ ಸಾಕಷ್ಟು | 
ವೆಚ್ಚ ಮಾಡಿರುತ್ತದೆ. ಈ ವೆಚ್ಚವನ್ನು ರಾಜ್ಯ ಸರಕಾರವು ಲೋಕೊಸಯೋಗಿ 
ಕಾಮಗಾರಿಗಳು, ರಸ್ತೆ ಸಾರಿಗೆ ಗೃಹನಿರ್ಮಾಣ, ಅರಣ್ಯಾಭಿವೃದ್ಧಿ, ಆರ್ಥಿಕ ನಿಗಮದ ' 
ಸಾಲನಿತರಣೆ, ಸಹಕಾರ, ಕೃಷಿ, ಆರ್ಥಿಕ ಸಹಾಯ, ವಿದ್ಯುಚ್ಛಕ್ತಿ ಪೋಲೀಸ" ಗೃಹ | 
ನಿರ್ಮಾಣ, ಪಶುಸಂಗೋಪನ, ಮೀನುಗಾರಿಕೆ, ಜನಾರೋಗ್ಯ, ನಗರ ಹಾಗೂ : 
ಗ್ರಾಮಾಂತರ ಕುಡಿಯುವ ನೀರಿನ ಪೂರೈಕೆ, ಗ್ರಾಮಾಂತರ ವಿದ್ಯುಚ್ಛಕ್ತಿ. 
ಉದ್ದಿ ನುಗಳು, ಭೂಸಾರ ಸಂರಕ್ಷಣೆ ಹಾಗೂ ಪರಿಹಾರ ಕಾಮಗಾರಿಗಳು ಈ ಎಲ್ಲ 
ಬಾಬುಗಳಿಗಾಗಿ ಖರ್ಚು ಮಾಡಿದೆ. ಈ ಮೇಲ್ವಂಡ ಬಾಬುಗಳಿಗಾಗಿ 1957 ರಿಂದ 


1968 ರವರೆಗೆ ಮಾಡಿದ ವೆಚ್ಚದ ವಿವರಗಳನ್ನು ಈ ಕೆಳಗೆ ಕಾಣಿಸಿದ ಪಟ್ಟಿಯಲ್ಲಿ 
೩ ೧೧ 
ನಮೂದಿಸಲಾಗಿದೆ. 


ತಾಲ್ಲೂಕುಗಳ ಮರುವಿಂಗಡನೆಯ ಸಮಸ್ಯೆಗಳು ೨೯ 


ವಿಲೀನ ಪ್ರದೇಶಗಳ ಜಿಲ್ಲೆಗಳ ಅಭಿವೃದ್ಧಿಗಾಗಿ 1957 ರಿಂದ 1968 ರವರೆಗೆ 
ಮಾಡಿದ ವೆಚ್ಚದ ವಿವರಗಳು. 


ವಿಲೀನಗೊಂಡ ಪ್ರದೇಶಗಳ ಜಿಲ್ಲೆಗಳು ಬ 
|. ಹಳೆಯ ಮೈಸೂರಿನ ಜಲ್ಲೆಗಳು (10) ET 
2. ಹೆಳೆಯ ಮುಂಬಯಿ ಕರ್ನಾಟಿಕದ ಜಿಲ್ಲೆಗಳು (4) 20,010.31 
3. ಹಳೆಯ ಹೈದ್ರಾಬಾದ್‌ ಕರ್ನಾಟಕದ ಜಿಲ್ಲೆ ಗಳು (3) 10,1225 
4. ಹೆಳೆಯ ಮದ್ರಾಸ" ಕರ್ನಾಟಕದ ಜಲ್ಲೆಗಳು (1) 05,084.06 
5. ಹಳೆಯ ಕೊಡಗು ಪ್ರಾಂತದ ಜಿಲ್ಲೆಗಳು (1) 02,1257 
6. ಎಲ್ಲ19 ಜಿಲ್ಲೆಗಳಿಗಾಗಿ ಮಾಡಿದ ಒಟ್ಟು ವೆಚ್ಚ 1,00,695.62 


ಈ ರೀತಿಯಾಗಿ ನೂತನ ರಾಜ್ಯವು ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿದ್ದ 
ಹಾಗೂ ಅಭಿವೃದ್ಧಿಯ ವಿಷಯದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹೊಂದಿದ 
ಜಿಲ್ಲೆಗಳನ್ನು ಹಾಗೂ ತಾಲ್ಲೂಕಗಳನ್ನು ತನ್ನ ಉದಯದೊಂದಿಗೆ ಹೊತ್ತು ತಂದಿತು. 
| ನೂತನ ಕರ್ನಾಟಕ ರಾಜ್ಯವು (1,91,791) ಚದರ ಕೀಲೋ ಮೀಟರು 

ಗಳಷ್ಟು ಪ್ರದೇಶವನ್ನು ಹಾಗೂ 3,70,43,451 ಜನಸಂಖ್ಯೆಯನ್ನು 
ಹೊಂದಿದ್ದು, ನಾಲ್ಕು ವಿಭಾಗಗಳನ್ನು, 19 ಜಿಲ್ಲೆಗಳನ್ನು, 48 ಉಪ 
ವಿಭಾಗಗಳನ್ನು ಹಾಗೂ 175 ತಾಲ್ಲೂಕಗಳನ್ನು ಹೊಂದಿರುತ್ತದೆ. ರಾಜ್ಯದ 19 
ಜಿಲ್ಲೆಗಳನ್ನು ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸಿ ರಾಜ್ಯ ಸರಕಾರವು ಅಕ್ಟೋಬರ್‌” 18, 
1956ರಂದು ಆಜ್ಞೆ ಯೊಂದನ್ನು ಹೊರಡಿಸಿತು. ಈ ಆಜ್ಞೆಯ ಮೇಕೆಗೆ ಬೆಂಗಳೂರು, 
ತುಮಕೂರು, ಕೋಲಾರ ಚಿತ್ರದುರ್ಗ ಹಾಗೂ ಬಳ್ಳಾರಿ ಜಿಲ್ಲೆಗಳನ್ನು 
ಬೆಂಗಳೂರು ವಿಭಾಗಕ್ಕೆ ಸೇರಿಸಲಾಯಿತು. ಮೈಸೂರು, ಶಿವಮೊಗ್ಗ, ಚಿಕ್ಕ 
ಮಂಗಳೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ ಹಾಗೂ ಮಂಡ್ಯ ಜಿಲ್ಲೆಗಳನ್ನು 
ನೈ ಸೂರು ವಿಭಾಗಕ್ಕೆ ಸೇರಿಸಲಾಯಿತು, ಗುಲ್ಬರ್ಗಾ, ರಾಯಚೂರು, ಬೀದರ 
ಜಿಲ್ಲೆಗಳನ್ನು ಗುಲ್ಬರ್ಗಾ ವಿಭಾಗಕ್ಕೆ ಸೇರಿಸಲಾಯಿತು, ಬೆಳಗಾವಿ, ವಿಜಾಪೂರ, 
ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳನ್ನು ಬೆಳಗಾವಿ ವಿಭಾಗಕ್ಕೆ ಸೇರಿಸ 
ಲಾಯಿತು. ಆದರೆ 1966 ಜನವರಿ 3 ರಂದು ಸರಕಾರವು ಮತ್ತೊಂದು ಅಜ್ಞೆಯನ್ನು 
ಹೊರಡಿಸಿ ವಿಭಾಗಗಳ "ನಕ್ಸೆಯನ್ನು ಬದಲಾಯಿಸಿತು, ಶಿವಮೊಗ್ಗ ಜಿಲ್ಲೆಯನ್ನು 
ಮೈಸೂರು ವಿಭಾಗದಿಂದ ತೆಗೆದುಹಾಕಿ ಅದನ್ನು ಬೆಂಗಳೂರು ನಿಭಾಗಕ್ಕೆ ಸೇರಿಸ 
ಲಾಯಿತು, ಅದೇ ರೀಶಿಯಾಗಿ ಬಳ್ಳಾರಿ ಜಿಲ್ಲೆಯನ್ನು ಬೆಂಗಳೂರು ವಿಭಾಗದಿಂದ 
ತೆಗೆದುಹಾಕಿ ಗುಲ್ಬರ್ಗಾ ವಿಭಾಗಕ್ಕೆ ಸೇರಿಸಲಾಯಿತು. 1959ರಿಂದ 1969ರ 
ಕಾಲಾವಧಿಯಲ್ಲಿ ಒಟ್ಟು ಆರು ಹೊಸ ಶಾಲ್ಲೂಕುಗಳನ್ನು ರಾಜ್ಯಸರಕಾರವು ರಚಿಸಿತು. 


೩೦ ಮಾನವಿಕ ಕರ್ಣಾಟಕ 


|. 1-10-1959 ರಂದು ದಕ್ಷಿಣ ಜಿಲ್ಲೆಯಲ್ಲಿ ಬಂಟ್ವಾಳ ಹಾಗೂ ' 


ಬೆಳ್ತಂಗಡಿ ಎಂಬ ಎರಡು ತಾಲ್ಲೂಕುಗಳನ್ನು ರಚಿಸಲಾಯಿತು. 


2. 1-4-1960 ರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಮೂವತ್ತೆರಡು ಹಳ್ಳಿ 


ಗಳನ್ನೊ ಳಗೊಂಡ ಮಲ್ಲಾ ಪೂರ ಶಾಲ್ಲೂಕನ್ನು ರಚಿಸಲಾಯಿತು. 


ಡ್ಡ 10-11- 1965 ರಂದು "ಬೀರ ಜಿಲ್ಲೆಯಲ್ಲಿ 114 ಹಳ್ಳಿ ಗಳನ್ನೊಳ ' 


ಗೊಂಡ ಬಸವಕಲ್ಯಾಣ ತಾಲ್ಲೂಕನ್ನು ರಚಿಸಲಾಯಿತು, 

4. 14-12-1965 ರಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 45 ಹಳ್ಳಿಗಳ 
ನ್ನೊಳಗೊಂಡ ಸುಳ್ಯ ಎಂಬ ತಾಲ್ಲೂಕನ್ನು ರಚಿಸಲಾಯಿತು. 

5. 26-1-1969 ರೆಂದು ಧಾರವಾಡ ಜಿಲ್ಲೆಯಲ್ಲಿ 62 ಹಳ್ಳಿಗಳನ್ನೊಳ 
ಗೊಂಡ ಸವಣೂರು ತಾಲ್ಲೂಕನ್ನು ರಚಿಸಲಾಯಿತು, 


ಒಟ್ಟಿನ ಮೇಲೆ ಬೆಂಗಳೂರು ವಿಭಾಗವು 48.231 ಚದರ ಕೀಲೋ ಮೀಟರ 
ಗಳಷ್ಟು ಪ್ರದೇಶವನ್ನು ಹಾಗೂ 1,22,28,424 ಜನಸಂಖ್ಯೆಯನ್ನು ಹೊಂದಿದೆ. 
ಮೈಸೂರು ವಿಭಾಗವು (43,473) ಚದರ ಮೀಟರಗಳಷ್ಟು ಪ್ರ ಸ್ರದೇಶವನ್ನು ಹಾಗೂ 
90,93,333 ಜನಸಂಖ್ಯೆಯನ್ನು ಹೊಂದಿದೆ, ಚೆಳಗವಿ ವಿಭಾಗವು 54,513 
ಚದರ ಕಿಲೋಮೀಟರಗಳಷ್ಟು ಪ್ರದೇಶವನ್ನು ಹಾಗೂ 93,85,216 ಜನಸಂಖ್ಯೆ 
ಯನ್ನು ಹೊಂದಿದೆ. ಗುಲ್ಬಗ ೯೯ ವಿಭಾಗವು 45,574 ಚದುರ ಕೀಲೊಮೀಟರ 
ಗಳಷ್ಟು ಪ್ರದೇಶವನ್ನು ಹೊಂದಿದೆ, ಜಿಲ್ಲೆಗಳು ತಾಲ್ಲೂಕುಗಳು ಹೊಂದಿರುವ 
ಪ್ರದೇಶ ಹಾಗೂ ಜನಸಂಖ್ಯೆ ವಿವರಗಳನ್ನು ಈ ಕೆಳಗೆ ಕಾಣಿಸಿದ ಪಟ್ಟಿಯಲ್ಲ 
'ನಮೂದಿಸಲಾಗಿದೆ, 


ಜಿಲ್ಲೆ ಗಳ ತಾಲ್ಲೂಕುಗಳ ಜನಸಂಖ್ಯಾ ಪ್ರದೇಶ ವಿವರಗಳು 


ಸಾಂದ್ರತೆ ಪ 
ಜಿಲ್ಲೆಗಳು JEN Fi ಜ್‌ ಜನಸಂಖ್ಯೆ ಪಟ 

1. ಬೆಂಗಳೂರು 11... 8006 4 4,921,828 615 
2. ಬೆಳಗಾವಿ 10 13415 29,74,861 222 
3. ಬಳ್ಳಾರಿ 08 9885 14,87,062 150 
4, ಬೀದರ 05 5448 99,41,06 182 
5 ಬಿಜಾಪುರ 11 11069 23,99,124 141 
6, ಚಿಕ್ಕಮಂಗಳೂರು 07 7021 90,86,26 126 
4 ಚಿತ್ರದುರ್ಗ 09 10852 17,74,717 164 


ಧಾರವಾಡ 3 13738 29,39,988 214 


ತಾಲ್ಲೂಕುಗಳ ಮರುವಿಂಗಡನೆಯ ಸಮಸ್ಯೆಗಳು ೩೧ 


1 2 3 4 5 0 
9. ಗುಲ್ಬರ್ಗಾ 10 16224 20,75,368 128 
10. ಹಾಸನ 08 6814 13,51,923 198 
11. ಕೊಡಗು 03 4102 04,60,164 112 
12. ಕೋಲಾರ 11 8223 18,98,984 231 
13. ಮಂಡ್ಯ 07 4961 14,14,383 285 
14. ಮೈಸೂರು 11 11954 25,84,878 216 


15. ಉತ್ತರಕನ್ನಡ 11 102911 10,71,243 104 
16. ರಾಯಚೂರು 11 14017 17,79,942 :: 127 
17. ಶಿವಮೊಗ್ಗ 09 10553 16,57,564 157 
18. ದಕ್ಸಿಣಕನ್ನಡ 08. 8441 2373359 281 
19. ತುಮಕೂರು 08 10598 10,71,243 186 


SSF 175 191791 37,043,451 193 


ಈ ಮೇಲ್ಭಾಣಿಸಿದ ಪಟ್ಟಿಯಲ್ಲಿಯ ರಾಜ್ಯದಲ್ಲಿಯ ಜಿಲ್ಲೆಗಳು ಹಾಗೂ 
ಶಾಲ್ಲೂಕುಗಳ ಬಗ್ಗೆ ವಿವರಗಳನ್ನು ಅಂಶಗಳು ನೀಡಿವೆ. ಹಳೆಯ ಮೈಸೂರು 
ಪ್ರದೇಶದ ಜಿಲ್ಲೆಗಳು ಹಾಗೂ ತಾಲ್ಲೂಕುಗಳು ಚಿಕ್ಕವಾಗಿರುತ್ತವೆ. ಹಳೆಯ ಮೈಸೂರು 
ಪ್ರದೇಶಗಳಲ್ಲಿ ಜಿಲ್ಲೆಯ ಮುಖ್ಯ ಸ್ಥಳಕ್ಕೂ ಹಾಗೂ ಆದರ ಅತಿ ದೂರ ಶಾಲ್ಲೂಕಿನ 
ಮುಖ್ಯಸ್ಥ ಳಕ್ಟೂ ಅರವತ್ತು ಮೈಲುಗಳಷ್ಟು ಅಂತರ ಕಂಡುಬರುತ್ತದೆ. ಆದರೆ ಅದೇ 
ಮುಂಬೈ ಕರ್ನಾಟಕದಲ್ಲಿ ಇವೆರಡರ ನಡುವಿನ ಅಂತರ ನೂರು ಮೈಲುಗಳಷ್ಟು ಇರುವ 
ಉದಾಹರಣೆಗಳಿವೆ. ವಿವಿಧ ಜಿಲ್ಲೆಗಳ ಭೌಗೋಳಿಕ ಸ್ವರೂಪ ಹಾಗೂ ಸಾರಿಗೆ 
ಸಂಪರ್ಕ ಸೌಲಭ್ಯಗಳ ವಿಷಯದಲ್ಲಿಯೂ ವ್ಯತ್ಯಾಸಗಳು ಕಂಡುಬರುತ್ತವೆ. 
ಜಿಲ್ಲೆಗಳ ಗಾತ್ರ ವನ್ನು ಕಡಮೆಮಾಡಿ "ಅವುಗಳನ್ನು ನಿರ್ವಹಿಸಲು ಯೋಗ್ಯವಾಗುವ 
ಮಟ್ಟ ಕ್ರ ರಚಿತಗೊಳಸುವ ಕಾಲವೀಗ ಸನ್ನಿ ಹಿತವಾಗಿದೆ. ಕೆಲವೊಂದು ಜಿಲ್ಲೆಗಳು 
ಅತಿ 'ನೊಡ್ಡ ದಾಗಿದ್ದು ಅಲ್ಲಿ ಆಡಳಿತ ನಿರ್ವಹಣೆ ಕ್ಲಿಷ್ಟ ವಾಗಿದೆ, ಅನೇಕಸಲ ಆಡಳಿತವು 
ಅದಕ್ಸ ಹಾಗೂ "ಬ್ರ ಯೋಜಕವಾಗಿದೆ ಸನಿ ಭಾವನೆಯು ಮೂಡುತ್ತದೆ, 
ಇಡದೆ ಈ ಎಲ್ಲ ಜಿಲ್ಲೆ ಗಂಗ ಶತಮಾನಗಳ ಇತಿಹಾಸವಿದೆ. ಜನತೆಯ ಜೀವನ 
ದೊಂದಿಗೆ ಅಲ್ಲಿಯ ಜಿಲ್ಲಾಡಳಿತವು ಹಾಸುಹೊಕ್ಕಾಗಿ ಬೆಳೆದುಕೊಂಡುಬಂದಿದೆ, 
ಈ ಜಿಲ್ಲೆಗಳನ್ನು ವಿಭಜಿಸುವ ಯಾವುದೇ ಯತ್ನಗಳನ್ನು ಜನತೆ ಸಹಿಸಲಾರದಷ್ಟು 
ಅವುಗಳೊಂದಿಗೆ "ಶಿನ್ಯೋನ್ಯ ಸಂಬಂಧವನ್ನು ಬೆಳೆಸಿಕೊಂಡು ಬಂದಿದ್ದಾರೆ, ಅವುಗಳ 


೩೨ ಮಾನವಿಕ ಕರ್ಣಾಟಕ 


ಮರುವಿಂಗಡನೆಯ ಬಗ್ಗೆ ಮಾತನಾಡಿದರೆ ಅವರು ಉಗೃ ಚಳವಳಿ ಹೂಡಿ ಪ್ರತಿ 
ಭಟಿಸಬಹುದು. ಬಹುಸಂಖ್ಯಾತ ಜನರೊಂದಿಗೆ ಸಮಾಲೋಚಿಸಿ ಜನಾಭಿಪ್ರಾಯಕ್ಕೆ 
ಹೆಚ್ಚಿನ ಪ್ರಾಶಸ್ತ್ಯವಿತ್ತರೆ ಈಗಿದ್ದ ಜಿಲ್ಲೆಗಳಲ್ಲಿ ಬದಲಾವಣೆ ಸುಲಭವಾಗಬಹುದು. 


ರಾಜ್ಯಗಳ ಪುನರ್ಫಟಿನಾ ಆಯೋಗವು ಜಿಲ್ಲೆಗಳ ಮರುವಿಂಗಡನೆಯನ್ನು 
ಕುರಿತು ತನ್ನ ಅಭಿಪ್ರಾಯ ವ್ಯಕ್ತ ಮಾಡಿತು. ರಾಜ್ಯ ಗಳ ಪುನರ್ಫಟನೆಯಾದ 
ನಂತರ ಚತ್ರ ದಿತ ರಾಜ್ಯಗಳು, ಜಿಲ್ಲೆಗಳು ಹಾಗೂ ೨೪ 0% ವಿಶೇಷವಾಗಿ ಆಡಳಿತ 
ಯಂತ್ರದ ಪುನರ್‌ರಚನೆಗಾಗಿ ತನ್ನ ಗಮನವನ್ನು ಹರಿಸಬೇಕಾಗುತ್ತದೆ. ರಾಜ್ಯ 
ಪುನರ್ಥಟನಾ ಅಯೋಗದ ಈ ಅಭಿಪ್ರಾಯಗಳನ್ನು "ಗಮನದಲ್ಲಿರಿಸಿಕೊಂಡು ಜಿಲ್ಲೆಗಳ 
ಹಾಗೂ ಶಾಲ್ಲೂಕುಗಳ ಮರುವಿಂಗಡನೆಗಾಗಿ ಕರ್ನಾಟಿಕ ರಾಜ್ಯ ಸರಕಾರ ಭಗೀರಥ 
ಪ್ರಯತ್ನಗಳನ್ನು ಮಾಡುತ್ತಬಂದಿರುವದು, 


'ಮೂಲ: ಎಚ್‌. ಜಿ. ವೇಲ್ಸ್‌ 
ಅನು: ಯಮುನಾಬಾಯಿ ಆರ್‌. ರಾವ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ 
(ಮುಂದುವರಿದುದು) 


ಆದರೆ ಇಂದಿನ ಈ ದೊಡ್ಡತನ ಮತ್ತು ಸುಭದ್ರತೆಗಳನ್ನು ಸಾಧಿಸುವ 
ಮಾರ್ಗದಲ್ಲಿ ಅಮೆರಿಕೆಯ ಜನ ಒಂದು ದಾರುಣವಾದ ಘರ್ಷಣೆಯನ್ನು ಎದುರಿಸ 
ಬೇಕಾಯಿತು, ಈ ಒಕ್ಕೂಟದ ದಕ್ಷಿಣ ಮತ್ತು ಉತ್ತರದ ಸಂಸ್ಥಾನಗಳ 
'ಹಿತಾಸಕ್ತಿಗಳು ಮತ್ತು ಚಿಂತನೆಗಳ ನಡು ವೆ ತೀವ್ರವಾದ ಘರ್ಷಣೆ ಆಯಿತು: 
ನದಿಯ ಹೆಬೆಜಹಜುಗಳು, ರೈಲುಗಾಡಿ ತಂತಿಸೆ ಸೌಕರ್ಯ ಪ್ರಜ ಇವುಗಳೊಡನೆ ಬಂದ 
ಇತರೆ ಸಲಕರಣೆಗಳು ಇನ್ನೂ ಮುಂಚೆಯೇ ಬಂದಿದ್ದಲ್ಲಿ ಈ ಘರ್ಷಣೆ ತಸ್ಪಬಹುದಿತ್ತು, 
ಅಲ್ಲಿನ ದಕ್ಷಿಣ ಸಂಸ್ಥಾನಗಳು ಗುಲಾಮರನ್ನಿಟ್ಟು ಕೊಂಡಿದ್ದು ವು. ಉತ್ತರ ಸಂಸ್ಥಾನ 
ಗಳಲ್ಲಿ ಎಲ್ಲರೂ ಸ್ವತಂತ್ರರಾಗಿದ್ದರು. 
ಮೊದಲಂತೂ ಈ ಎರಡು ವಿಭಾಗಗಳಲ್ಲಿ ಆಗಲೇ ಏರ್ಪಟ್ಟಿದ್ದ ವ್ಯತ್ಯಾಸ ಸಗಳಿಂದ 
ಉಂಟಾಗಿದ್ದ ಘರ್ಷಣೆ ಈ ರೈಲುಬಂಡಿ ಮತ್ತು ನಔ: ಗಳ ಂದಲೇ ಇನ್ನೂ 
ತೀವ್ರ ವಾಗುವಂತೆ ಆಯಿತು. ಈ ಹೊಸ ಸಾರಿಗೆ ವಿಧಾನಗಳಿಂದ ಕಚ್ಚಾಗುತ್ತಿದ್ದ 
ಏಕತೆಯಿಂದ ಏಕೀಕೃತ ರಾಷ್ಟ್ರದಲ್ಲಿ ಮೇಲುಗೈಯಾಗಬೇಕಾದ:ದು ದಕ್ಷಿಣದ 
ಜೇತನದ್ದೊ € ಉತ್ತ ರದ್ದೊ € ಎಂಬಪ ರ್ರಶ್ತೆ ಇನ್ನೂ ತುರ್ತಿನದಾಯಿತು, ಇಲ್ಲಿ ಪರಸ್ಪರ 
' ರಾಜಿಯಾಗುವ ಸಾಧ್ಯ 3 ಅತ್ಯಲ್ಪ ವಾಗಿತ್ತು. ಉತ್ತರಭಾಗದ ಚೇತನ ಸ್ವತಂತ್ರ 
ವಾದದ್ದು , ವ್ಯಕ್ತಿ ನಿಷ್ಕ ಜಸಿದದ್ದು. "ಡೆಕಿಣದ್ಲಿ ಎಸ್ಟೆ "ಟುಗಳು ಹಾಗೂ ಕಪ್ಪುಬಣ್ಣ ದ 
ಬಳಸಮುಡೊಯ ವನ್ನು ಧ್ದೀನವಾಗಿಟ್ಟು ಯೆ ಆಳುವ ಪ್ರಜ್ಞಾ ವಂತ ಕ ಲೀನ 
ವರ್ಗಗಳ ವ್ಯ ವಸ್ಥೆ “ಯಲ್ಲಿ ವಿಶ್ವಾಸವಿತ್ತು, 
ಚತೆಸ್ರವರಹ ಸಶ್ಚಿ ಮಾಭಿಮುಖವಾಗಿ ಮುನ್ನುಗ್ಗಿದಂತೆ ಹೊಸ ಹೊಸ ಪ್ರದೇಶ 
ಗಳು ಸಂಸ್ಥಾನಗಳಾಗಿ ವೈವಸ್ಥೆಯಾಗುತಿ, ದ್ಹುವು, ಹೀಗೆ ಬೇಗ ಬೇಗ ಬೆಳೆಯುತ್ತ, ದ್ದೆ 
ಅಮೆರಿಕನ್‌ ಸಮಾಜದ ಒಳಬರುತ್ತಿದ್ದ ಪ್ರ ತಿಯೊಂದು ಹೊಸ ಫಘಟಕದಲ್ಲೂ ಇದು 
ಸ್ವತಂತ್ರ ಪ್ರ ಜೆಗಳ ಸಂಸಾ ನವಾಗಬೇಕೇ ಇಲ್ಲವೇ, ಎಸ್ಸೈ ಟು ಮತ್ತು ಗುಲಾಮಗಿರಿಗಳ 


3 


ಕಳ ಮಾನವಿಕ ಕರ್ಣಾಟಕ 


ವೃ ವಸ್ಥೆ ಅಲ್ಲಿ ನಡೆದುಕೊಂಡುಬರಬೇಕೇ ಎಂಬ ಎರಡು ಪ್ರಶ್ನೆ ಗಳ ನಡುವೆ ಘರ್ಷಣೆ 


ರೇಕಿ ತ್ತು. ಕ್ರಿ.ಶ. 1833 ರಿಂದ Wed 186.141 ವಿರೋಧಿ 


ಸಂಘವು sin ವಿಸ್ತರಣೆಯನ್ನು ಎದುರಿಸುತ್ತಿತ್ತಷ್ಟೇ ಅಲ್ಲದೆ ಅದನ್ನು 


ಪೂರ್ತಿಯಾಗಿ ತೊಡಿದುಹಾಕಬೇಕೆಂದು ರಾಷ್ಟ್ರಾದ್ಯಂತ ಚಳುವಳಿ ನಡೆಸುತ್ತಿ ತ್ತು, 


ಟಿಕ್ಸಾಸನ್ನು ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವ ಪ್ರ ಶ್ನೆ ಬಂದಾಗ ಈ ವಿವಾದ ಘರ್ಷಣೆಯ 
ರೂಪದಲ್ಲಿ ಹೊರಬಿದ್ದಿ ತು. ಟಿಕ್ಸಾಸ ನ ಹೊ ಮೆಕ್ಸಿಕೊ ಗಣರಾಜ್ಯ ದ ಭಾಗ 


ವಾಗಿತ್ತು. ಅಲ್ಲಿ ವಲಸೆ ಹೋಗಿ "ಲಸದ ವರಲ್ಲಿ ಗುಲಾಮಗಿರಿಯಿಡ್ದೆ ಸಂಸ್ಥಾನಗಳ 
ಅಮೆರಿಕನ್ನರೇ ಹೆಚ್ಚಾಗಿದ್ದರು. ಇದು ಮೆಕ್ಸಿಕೊವಿನಿಂದ ತೊಟ. 1835ರಲ್ಲಿ 
ಸ್ವಾತಂತ್ರ್ಯ ಘೋಷಿಸಿತು. 1844 ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ 
ಇದನ್ನು ಸೇರಿಸಿಕೊಳ್ಳ ಲಾಯಿತು. ಮೆಕ್ಸಿಕೊವಿನ ಕಾನೂನು ಪ್ರಕಾರ ಅಲ್ಲಿ 


ಗುಲಾಮಗಿರಿಯನ್ನು ನಿಷೇಧಿಸಲಾಗಿತ್ತು. ಆದರೆ ಆಮೆರಿಕೆಯ ದಕ್ಷಿಣಭಾಗ 


ಅಲ್ಲಿ ಗುಲಾಮಗಿರಿ ಇರಬೇಕೆಂದು ಕೇಳಿ ತನ್ನ ಮಾತನ್ನು ನಡೆಸಿಕೊಂಡಿತು. 

ಇಸ್ಟರಲ್ಲಿ ಸಮುದ್ರಯಾನ ಸುಗವ:ವಾಗುಕ್ತಾ ಹೋದಂತೆ ಯೂರೋಪಿನಿಂದ 
ಹಿಂಡುಹಿಂಡಾಗಿ ವಲಸೆಗಾರರು ಬರಲಾರಂಭಿಸಿದರು. ಇದರಿಂದ ಉತ್ತರದ ಸಂಸ್ಥಾನ 
ಗಳ ಜನಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಮತ್ತು ಆಯೋವಾ, ವಿಸ"ಕಾನ್ಸಿನ", 
ವಿನ್ನೆಸೋಟಾ ಮತ್ತು ಓರೆಗಾನ್‌ಗಳಲ್ಲಿದ್ದ ಸಾಗುವಳಿಯಾದ ಜಮೀನ:ಗಳೆಲ್ಲ 
ಸಂಸ್ಕಾ ನವ.ಟ್ಟಿಕ್ಕೆ ಏರಿದುವು. ಸೆನೆಟ್‌ ಮತ್ತು ಪ್ರತಿನಿಧಿಸಭೆಗಳೆರಡರಲ್ಲೂ 
ಗುಲಾಮಗಿರಿ ವಿರೋಧಿ ಉತ್ತರಭಾಗದ್ದೇ ಮೇಲುಗೈ ಯಾಗುವ ಸಾಧ್ಯತೆ 
ಹೆಚ್ಚಾಯಿತು, ಕತ್ತಿ ಬೆಳೆಯುತ್ತಿದ್ದ ದಕ್ಷಿಣಕ್ಕೆ ಗುಲಾಮಗಿರಿ ವಿಕೋಧಿ ಚಳವಳಿ 
ಹೆಚ್ಚಾಗುತ್ತಿದ್ದುದರಿಂದ ಕಿರಿಕಿರಿಯಾಯಿತು ಮತ್ತು ಉತ್ತರಭಾಗ ಕಾಂಗ್ರೆಸ್ಸಿನಲ್ಲಿ 
ಪ್ರಬಲವಾಗಬಹುದೆಂದು ಭಯವಾಯಿತು, ಹೀಗಾಗಿ ಅದು ಒಕ್ಕೂಟದಿಂದ 
ಹೊರಬೀಳುವ ಮಾತಾಡತೊಡಗಿತು. ದಕ್ಷಿಣದ ಜನರು ತಮ್ಮ ದಕ್ಷಿಣದ ಮೆಕ್ಸಿಕೊ 


ಮತ್ತು ವೆಸ್ಟ್‌ ಇಂಡೀಸ' ಗಳಿಂದ ಭೂಭಾಗಗಳನ್ನು ಆಕ್ರಮಿಸಿಕೊಂಡು ಪನಾಮವರೆಗೆ ' 
ಚಾಚಿದ ಭತ ಕೃರಭಾಗದಿಂದ ಪ್ರತ್ಯೇಕವಾದ ಹತಲ ಇರುವ ಒಂದು ಬೃಹತ್‌ 


ರಾಷ್ಟ್ರ ಕಟ್ಟುವ ಕನಸು lA 
ಗ. ಭಾಸ: ಗಿರಿ ವಿಸ್ತರಣಾ ವಿರೋಧಿ ಅಧ್ಯಕ್ಷನಾಗಿ ಅಬ್ರಹಾಂ ಲಿಂಕನ್‌ 


| 


4 


ಕ್ರಿ.ಶ, 18603 ಚುನಾಯಿ ತನಾಗಿದ್ದರಿಂದ ದಕ್ಷಿಣ ಭಾಗ ಅವೆ.ರಿಕನ್‌ ಒಕ್ಕೂಟ | 


a ಒಡೆಯಲ; ನಿರ್ಧರಿಸಿತು. ದಕ್ಷಿಣ ಕಾ ಕೊಲೈನಾವು *ಪ್ರತ್ಯೇಕೀಕರಣದ 
ಸ್ಪ ದ್ರೀವಾಜ್ಞಿ”ಯೊಂದನ್ನು ಹೊರಡಿಸಿ ಯುದ್ಧ ಕ್ಕೇ ಸಿದ್ಧವಾಗತೊಡಗಿತು, ವಿ.ಸಿಸಿಪ್ಪಿ, 
ಫ 


ವರತ 


್ಲರಿಡಾ, ಅಲಬಾಮ, "`ಜಾಶ್ಚಿಯ, ಲ್ಯೂಸಿಯಾನ ವ:ತ್ತು ಟಿಕ್ಸಾಸ್‌ ಇದರೊಡನೆ | 


ಸೇರಿದುವು, ಅಲಬಾಮದ ಮಾಂಟಿಗೋಮರಿಯಲ್ಲಿ ಒಂದು ಸಭೆ ಸೇರಿತು. ಇದು : 


ಜೆಫಂ"ಸನ್‌ ಡೇವಿಸನನ್ನು ಈ “ ಜೊತೆಗೂಡಿದ ಸಂಸ್ಥಾನಗಳ” ಅಧ್ಯಕ್ಷನ್ನನಾಗಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೫ 


ಚುನಾಯಿಸಿ ನೀಗ್ರೋ ಗುಲಾಮಗಿರಿ ವ್ಯವಸ್ಥೆಯನ್ನು ಮುಖ್ಯವಾಗಿ ಎತ್ತಿ ಹಿಡಿಯುವ 
ಸಿಂವಿಧಾನವನ್ನು ಅಂಗೀಕರಿಸಿತು. 

ಅಬ್ರಹಾಂ ಲಿಂಕನ್‌” ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಅಭಿವೃದ್ಧಿ 
ಯಾಗಿದ್ದ ಹೊಸ ಜನಾಂಗವನ್ನು ಚೆನ್ನಾಗಿ ಸ್ರತಿನಿಧಿಸುತ್ತಿದ್ದನು. ಪಶ್ಚಿಮಾಭಿ 
ಮುಖವಾಗಿ ಹರಿಯುತ್ತಿದ್ದ ಜನಪ್ರವಾಹದಲ್ಲಿ ಸಾಗುತ್ತಿದ್ದ ಒಂದು ಕಣದೋಪಾದಿ 
ಯಲ್ಲಿ ಇವನು ತನ್ನ ಕಿರಿಯ ವಯಸ್ಸಿನ ದಿನಗಳನ್ನು ಕಳೆದನು. 1809ರಲ್ಲಿ ಇವನು 
ಕೆಂಟಿಕೆಯಲ್ಲಿ ಹುಟ್ಟಿದನು, ಹುಡುಗನಾಗಿದ್ದಾಗಲೇ ಮೊದಲು ಇಂಡಿಯಾನಕ್ಕೆ 
ಅಲ್ಲಿಂದ ಇಲ್ಲಿನಾಯರ್ಸ್‌ಗೆ ಮನೆಯವರೊಂದಿಗೆ ಹೋದನು. ಇಂಡಿಯಾನದ ಕಾಡು 
ಪ್ರದೇಶಸಲ್ಲಿ ಜೀವನ ಕ್ಕಕರಪಾಗಿತ್ತು. ಅಲ್ಲಿ ಮನೆಯೆಂದರೆ ಕಾಡು ಪ್ರದೇಶದಲ್ಲಿದ್ದ 
ಮರದ ದಿಮ್ಮಿಗಳಿಂದ ಮಾಡಿದ ಗುಡಿಸಿಲ, ಶಾಲಾ ವಿದ್ಯಾಭ್ಯಾಸ ಬಿನೇನೂ ಚೆನ್ನಾಗಿ 
ನಡೆಯುತ್ತಿ ರಲಿಲ್ಲ, ಆದಕೆ ಅವನ ತಾಯಿ ಬಹು ಮುಂಚೆಯೇ ಆವನಿಗೆ ಓದು ಕಲಿಸಿದಳು. 
ಇನನು ಸಿಕ್ಕಿದ್ದೆ ಲ್ಲವನ್ನೂ ಓದ ತೊಡಗಿದನು, ಹದಿನೇಳು ವರ್ಷ ತುಂಬುವ ಹೊತ್ತಿಗೆ 
ಇವನು ಬಲಿಷ್ಠ ನಾದ ದೊಡ್ಡ ಆಳುತನದ ತರುಣನಾಗಿ ಬೆಳೆದಿದ್ದನು. ಅಲ್ಲದೆ ಒಳ್ಳೆ 
ಕುಸ್ತಿಸಟುವೂ ಓಟಗಾರನೂ ಆಗಿದ್ದನು, ಕೆಲವು ಕಾಲ ಒಂದು ಅಂಗಡಿಯಲ್ಲಿ 
. ಗುಮಾಸ್ತನಾಗಿ ಕೆಲಸಮಾಡಿದನು, ಬಳಿಕ ಕುಡುಕನೊಬ್ಬ ನೊಂದಿಗೆ ಪಾಲುದಾರನಾಗಿ 
ತಾನೇ ಅಂಗಡಿ ಇಟ್ಟು ಸಾಲ ಮಾಡಿಕೊಂಡನು. ಈ ಸಾಲಗಳನ್ನು ಪೂರ್ತಿ ತೀರಿಸಲು 
ಇವನಿಗೆ ಹದಿನೈದು ವರ್ಷ ಬೇಕಾಯಿತು. 1834ರಲ್ಲಿ ಇವನಿಗೆ ಕೇವಲ ಇಪ್ಪತ್ತೈದು 
ವರ್ಷಗಳಾಗಿದ್ದಾಗ ಇಲ್ಲಿನಾಯ್ಸ್‌ ಸಂಸ್ಥಾನದ ಪ್ರತಿನಿಧಿ ಸಭೆಯ ಸದಸ್ಯನಾಗಿ ಆಯ್ಕೆ ' 
| ಯಾವನು. ಇಲ್ಲಿನಾಯ್ಸ್‌ನ ಸೆನೇಟರ್‌ ಆಗಿದ್ದ ಡಗ್ಲಾಸ್‌ ರಾಷ್ಟ್ರೀಯ ಕಾಂಗ್ರೆಸಿನಲ್ಲಿ 
ಗುಲಾಮಗಿರಿ ವಿಸ್ತರಣಾ ಪಕ್ಷದ ಪ್ರಧಾನ ಮುಂದಾಳುವಾಗಿದ್ದುದರಿಂಬ ಇನ್ಲಿನಾಯ್ಸ್‌ 
ನಲ್ಲಿ ಗುಲಾಮಗಿರಿಯ ಪ್ರಶ್ನೆಗೆ ವಿಶೇಷವಾದ ಪ್ರಾಮುಖ್ಯ ಬಂದಿತು. ಡಗ್ಲಾಸ್‌ 
ಅತ್ಯಂತ ಶಕ್ತನೂ ಗೌರವಯುತ ವ್ಯಕ್ತಿಯೂ ಆಗಿದ್ದನು, ಕೆಲವು ವರ್ಷಗಳು 
ಭಾಷಣಗಳು ಮತ್ತು ಬರಹಗಳ ಮೂಲಕ ಇವನೊಂದಿಗೆ ಲಿಂಕನ್‌" ಹೋರಾಡಿದನು. 
ಹಾಗೆಯೇ ಲಿಂಕನ್‌ ಡಗ್ಗಾಸನ ದುರ್ದಮ್ಯ ಪ್ರತಿವಾದಿಯಾಗಿ ಕಡೆಗೆ ಅವನನ್ನು 
ಸೋಲಿಸಿದನು. 1860ರ ರಾಷ್ಟ್ರಾಧ್ಯಕ್ಷ ಚುನಾವಣಾ ಪ್ರ ಚಾರದಲ್ಲಿ ಇವರ ಹೋರಾಟ 
| ಪರಾಕಾಷ್ಠೆಯನ್ನು ಮುಚ್ಚಿತು. 1861ರ ಮಾರ್ಚಿ 4ನೇ ತಾರೀಖು ಲಿಂಕನ್‌" 
ರಾಷ್ಟ್ರಾಧ್ಯಕ್ಷನ:ದನು, ವಾಹಿಂಗ್‌ಟಿನ್ನಿನೆ ರಾಷ್ಟ್ರೀಯ ಸರ್ಕಾರದ ಆಡಳಿತದಿಂದ ದಕ್ಷಿಣದ ` 
ಸಂಸಾ ನಗಳು ಆಗಲೆ! ಪ್ರತ್ಯೇಕಗೊಂಡು ಯುದ್ಧ ಪ್ರಾರಂಭಿಸಿದ್ದುವು. 

ಅವೆ.ರಿಕದ ಈ ಅಂತರ್ಯುದ್ಧದಲ್ಲಿ ಕಾದಿದ್ದು ತತ್ಕಾಲಕ್ಕೆ ಹೊಂದಿಸಿಕೊಂಡ 
ಸೈನ್ಯಗಳು ಮೊದಲು ಹೆಲವಾರು ಸಾವಿರ ಸೈನಿಕರಿದ್ದ ಈ ಸೈನ್ಯಗಳು ಒಂದೇ 
ಸಮನೆ ಬೆಳೆಯುತ್ತಾ ಹೋಗಿ ಬಳಿಕ ಇವುಗಳಲ್ಲಿ ಲಕ್ಷಗಟ್ಟಲೆ ಸೈನಿಕರು ಸೇರಿ ಕಟ್ಟ 
ಕಡೆಗೆ ಫೆಡರಲ್‌ ಸೈನ್ಯದಲ್ಲಿ ಮಿಲಿಯನ್ನಿಗಿಂತ ಹೆಚ್ಚು ಜನರಾದರು. ಈ ಯುದ್ಧ 


೩೬ ಮಾನವಿಕ ಕರ್ಣಾಟಕ 


ನಡೆದದ್ದು ನ್ಯೂ ಮೆಕ್ಸಿಕೊವಿನಿಂದ ಪೂರ್ವ ಸಮುದ್ರದ ನಡುವಿನ ವಿಶಾಲ ವಿಸ್ತೀರ್ಣ | 
ದಲ್ಲಿ ವಾಷಿಂಗ್‌ಟನ್‌" ಮತ್ತು ರಿಚ್ಮಂಡ್‌ ಪಟ್ಟಣಗಳೇ ಪ್ರ ಯುದ್ಧ ದ ಮುಖ್ಯ ಗುರಿ: 
ಗಳಾಗಿದ್ದು ವು. ಟಿನಿಸ್ಸೀ ಮತ್ತು ವರ್ಜಿನಿಯಗಳ ಗುಡ್ಡ ಬಿಟ್ಟ ಗಳಲ್ಲಿ ಮತ್ತು ಕಾಡು 
ಗಳಲ್ಲಿ ಮಿಸಿಸಿಪ್ಪಿ ನದಿಯ ಹರಿವಿನಲ್ಲಿ ಹಿಂದಕ್ಕೂ ಮುಂದಕ್ಕೂ "ಎಳೆದಾಡಿದ ಈ ಭಾರೀ 
ಹೋರಾಟದಲ್ಲಿ ಕಡೆಯವರೆಗೂ ಉಕ್ಕೇರುತ್ತ ತ್ತಲೇ ಇದ್ದ ರಣೋಕ್ಸಾಹವನ್ನು ಕುರಿತು ' 
ಹೇಳಲು ಇಲ್ಲಿ ಸಾಧ್ಯವಿಲ್ಲ. ಇದರಲ್ಲಿ ಭೀಕರ ನಷ್ಟ ವಾಯಿಕು. ಅಸಂಖ್ಯ ಜನರು 
ಸತ್ತರು. ದಾಳಿಗೆ ಪ್ರತಿದಾಳಿ ನಡೆಯಿತು. ಆಸೆ ನಿರಾಸೆಗಳು ಒಂದನ್ನೊಂದು 
ಹಿಂಬಾಲಿಸುತ್ತಿದ್ದುವು. ಕೆಲವು ಸಲ ವಾಷಿಂಗ್‌ಟನ್‌ ಫೆಡರೇಟುಗಳ ಕೈಗೆ ಸಿಗುವಂತೆ 
ತೋರುತ್ತಿತ್ತು. ತಿರುಗಿ ಫೆಡರಲ್‌ ಸೈನ್ಯಗಳು ರಿಚ್‌ಮಂಡ್‌ ಕಡೆ ನುಗ್ಗುತ್ತಿದ್ದುವು, 
ಕಾನ್‌ಫೆಡರೇಟ್‌ ಸೈನ್ಯ ಲ್ಲಿ ಜನ ಕಡಮೆ ಇದ್ದ ರು, ಅವರ ಸಾಧನ ಸೌಕರ್ಯಗಳೂ 
ಕಡಮೆ ಇದ್ದುವು. ಆದರೆ ಅವರ ಸೇನಾಪತಿ ಜನರಲ್‌ ಲೀ ಅತ್ಯ ಂತ ದಕ್ಷನಾಗಿದ್ದ ನ್ನು 
ಒಕ್ಕೂಟದ, "ನೀನಾಪತಿಗಳು ಅಷು, ಉತ್ಕಮರಾಗಿರಲಿಲ್ಲ. ಸೆನಾಪತಿಗಳನ್ನು ಕೆಲಸ 
ದಿಂದ ತೆಗೆದು ಹಾಕುವುದು ಕೊಸಬರನ್ನು ನೇಮಿಸುವುದು ನಡೆಯುತ್ತಲೇ “ಇತ್ತು. 
ಕ್ರೈ ಖಾಲಿಯಾಗಿ ಸುಸ್ತಾಗಿ ಹೋಗಿದ್ದ ದಕ್ಷಿಣದ ಮೇಲೆ ಕೊಟ್ಟ ಕೊನೆಗೆ ಷರ್ಮನ್‌ 
ಮತ್ತು ಗ್ರಾಂಟಿರ ಮುಂದಾಳತ್ವದಲ್ಲಿ ಉತ್ತರ ಜಯ ಗಳಿಸಿತು. 1864ರ ಅಕ್ಟೋಬರ್‌ 
ನಲ್ಲಿ ಸರ್ಮನ” ನೇತೃತ್ವದಲ್ಲಿ ಒಂದು ಫೆಡರಲ್‌ ಸೈನ್ಯವು ಕಾನ"ಫೆಡರೇಟ್‌ ಸೈನ್ಯದ 
ಎಡಭಾಗವನ್ನು ಭೇದಿಸಿ ಟಿನೆನ್ಸ್ರೀ ಜಾರ್ಜಿಯಗಳ ಮೂಲಕ ಕಾನ" ಫೆಡರೇಟ್‌ 
ಪ್ರದೇಶವನ್ನು ನೇರವಾಗಿ ಹಾದು ಅಟ್ಲಾಂಟಿಕ್‌" ತೀರವನ್ನು ಮುಟ್ಟಿತು. ಅಲ್ಲಿಂದ 
ಉತ್ತರಾಭಿಮುಖವಾಗಿ ಕಾರೊಲೈನಾ ಸಂಸ ಿನೆಗಳನ್ನು ಹಾದು ಕಾನ್‌ ಫೆಡರೇಟ್‌ 
ಸೈನ್ಯದೆ ಹಿಂಭಾಗವನ್ನು ತಲುಪಿತು: ಆದಷ್ಟು, ಕಾಲವೂ-- ಷರ್ಮನ್‌ ಹಿಂದಿನಿಂದ ' 
ಬಂದು ತನ್ನನ್ನು ಸೇರುವವರೆಗೂ ಜನರಲ್‌ ಗ್ರಾಂಟನು ಲೀ ಯನ್ನು ರಿಚಮಂಡಿನ 
ಮುಂದೆ ತಡೆದಿಟ್ಟಿ ದನು ಕ್ರಿಶ, 1865ರ ಏಪ್ರಿಲ್‌ 9ರಂದು ಲೀ ತನ್ನ ಸೈನ್ಯ 
ದೊಡನೆ ಅಪೊಮಾಟೀ" ಗ ಕೋರ್ಟಿನಲ್ಲಿ ಸೋಲೊಪ್ಪಿ ಕೊಂಡನು. ಅದಾಗಿ 
ತಿಂಗಳಾಗುವಷ್ಟರಲ್ಲಿ ಉಳಿದ ಪ್ರತ್ಯೇಕತಾವಾದಿ ಸೈನ್ಯಗಳೆಲ್ಲವೂ ಆಯುಧಗಳನ್ನು 
ಕೆಳಗಿಟ್ಟ ವು. ಕಾನ್‌ಫೆಡರೇಸಿ ಕೊನೆಗೊಂಡಿತು. 

ಈ ನಾಲ್ಕು ವರ್ಷಗಳ ಹೋರಾಟ ಮಿತಿಮೀರಿದ ದೈಹಿಕ ಮಾನಸಿಕ ಶ್ರಮ 
ಗಳನ್ನು ಅಮೆರಿಕದ ಜನರಿಗೆ ತಂದೊಡ್ಡಿತು. ಅನೇಕರಿಗೆ ಸಂಸ್ಥಾನಗಳ ಸ್ವಾಯತ್ತತೆ 
ಬಹುಪ್ರಿಯವಾದ ತತ್ವ ವಾಗಿದ್ದು ದಕ್ಷಿಣದ ಮೇಲೆ ಗುಲಾಮಗಿರಿ ನಿಷೇಧವನ್ನು 
ಉತ್ತರ ಭಾಗವು ಬಲವಂತವಾಗಿ ಹೇರ: ತ್ರಿಜೆಯೆನಿಸುತ್ತಿತ್ತು ಈ ಭಾಗಗಳ 
ಎಲ್ಲೆ ಗಳಲ್ಲಿದ್ದ ವರಲ್ಲಿ ಅಣ್ಣ ತಮ್ಮಂದಿರು, ದಾಯಾದಿಗಳು ಏಕೆ, ತಂಜಿ ಮಕ್ಕಳು ಸಹ 
ವಿರೋಧ ಪಕ್ಷಗಳನ್ನು ಹಸು ಕದನಗಳಲ್ಲಿ ಒಬ್ಬ ಿರೆನ್ನೊ ಬರು ಎದುರಿಸುವಂತೆ 
ಆಯಿತು. ತನ್ನಬೇ ನೈತಿಕವಾಗಿ ಸರಿಯಾದ ಪಕ್ಷ ಎಂದು ಉತ್ತ! ರ ಎಂದುಕೊಂಡಿತು, 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ಕ್ಲಿ 


ಆದರೆ ಇದು ಪರಿಪೂರ್ಣವಾದ ಆಕ್ಷೇಪ ರಹಿತವಾದ ನೈತಿಕ ಮಾರ್ಗ ಎಂದು ಬಹು 
ಜನರಿಗೆ ಎನಿಸಿರಲಿಲ್ಲ. ಲಿಂಕನನಿಗೆ ಮಾತ್ರ ಈ ವಿಷಯದಲ್ಲಿ ಯಾವ ಸಂದೇಹವೂ 
ಇರಲಿಲ್ಲ. ಭಾರೀ ಗೊಂದಲದ ಮಧ್ಯೆ ಅವನೊಬ್ಬ ನಿಸ್ಸಂದೇಹ ಮನಸ್ಸಿನವನಾಗಿದ್ದನು. 

ಅಮೆರಿಕಾ ಒಂದಾಗಿರಬೇಕು, ಅಲ್ಲೆಲ್ಲಾಕಡೆ ಶಾಂತಿ ಇರಬೇಕು ಎಂಬುದು 
ಅವನ ಆಶಯವಾಗಿತ್ತು, ಗುಲಾಮಗಿರಿ ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಈ ಪ್ರಶ್ನೆಗೆ 
ಅವನು ಎರಡನೆ ಸ್ಥಾನ ಕೊಟ್ಟಿದ್ದನು. ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ವಿರುದ್ಧ 
ಗುಣವುಳ್ಳ ಪರಸ್ಪರ ಘರ್ಷಣೆಯಾಗುತ್ತಿರುವ ಹೋಳುಗಳಾಗಿ ಹೋಗಬಾರದೆಂಬುದು 
ಅವನ ಪ್ರಥಮ ಗುರಿಯಾಗಿತ್ತು. 

ಯುದ್ಧ ಮೊದಲಾಗುವ ಪರಿಸ್ಥಿತಿ ಇದ್ದಾಗ ಫೆಡರಲ್‌ ದಳಪತಿಗಳು ಮತ್ತು 
ಕಾಂಗ್ರೆಸ್‌ ತರಾತುರಿಯಲ್ಲಿ ಗುಲಾಮರ ಬಿಡುಗಡೆ ಮಾಡಲು ತೊಡಗಿದರು. ಆಗ 
ಲಿಂಕನ್‌ ಅದನ್ನು ವಿರೋಧಿಸಿ ಅವರ ಅತ್ಯುತ್ಸುಹವನ್ನು ತಡೆದನು. ಒಂದಾದ 
ಮೇಲೊಂದರಂತೆ ಬೇರಿ ಬೇರೆ ಸಂಸ್ಥಾನಗಳಲ್ಲಿ ಪರಿಹಾರ ದ್ರವ್ಯಕೊಟ್ಟು ಗುಲಾಮರ 
ವಿಮೋಚನೆ ತರಬೇಕೆಂದು ಅವನ ಇಷ್ಟವಾಗಿತ್ತು. ಕ್ರಿ.ಶ, 1865ರ ಜನವರಿಯಲ್ಲಷ್ಟೆ 
ಪರಿಸ್ಥಿತಿ ಪೂರ್ತಿ ಒಂದು ಹದಕ್ಕೆ ಬಂದು ಗುಲಾಮಗಿರಿಯನ್ನು ಖಾಯಮ್ಮಾಗಿ ರದ್ದು 
“ಮಾಡುವುದಕ್ಕಾಗಿ ಒಂದು ಸಂವಿಧಾನದ ತಿದ್ದು ಸಡಿಯನ್ನು ಸೂಚಿಸಲು ಕಾಂಗ್ರೆಸ್ಸಿಗೆ 
ಸಾಧ್ಯವಾಯಿತು. ಈ ತಿದ್ದು ಸಡಿ ಮಸೂದೆ ಸಂಸ್ಕ್ರಾನೆಗಳಿಂದ ಅಂಗೀಕೃತವಾಗುವ 
ಮುಂಚೆಯೇ ಯುದ್ಧವೇ ಮುಗಿದು ಹೋಗಿತ್ತು. 

ಕ್ರಿ.ಶ. 1862 ಮತ್ತು 1863ರಲ್ಲಿ ಯುದ್ಧ ಎಳೆದುಕೊಂಡು ಮುಂದುವರಿದಂತೆ 
ಪ್ರಾರಂಭದ ಉತ್ಸಾಹಶೌರ್ಯಗಳು ಇಳಿಯುತ್ತಾ ಹೋದುವು. ಯುದ್ಧವೊಂದರಿಂದ 
ಬರುವ ಜುಗುಪ್ಸೆ ಮತ್ತು ದಣಿವುಗಳ ಎಲ್ಲ ಅವಸ್ಥೆಗಳನ್ನೂ ಅಮೆರಿಕ ಅನುಭವಿಸಿತು. 
ರಾಷ್ಟ್ರಾಧ್ಯಕ್ಷನ ಒಂದೆ ಸರಾಜಯವಾದಿಗಳು, ದ್ರೋಹಿಗಳು ವಜಾ ಆದ ಸೇನಾಪತಿ 
ಗಳು, ಕೊಂಕುಬುದ್ಧಿಯ ರಾಜಕಾರಣಿಗಳು, ಸಂಶಯ ತುಂಬಿದ ದಣಿದು ಹೋದ 
ಜನರು ಇದ್ದರೆ ಅವನ ಮುಂದಿ ಸ್ಫೂರ್ತಿಯೇ ಇಲ್ಲದ ಸೇನಾಪತಿಗಳೂ ಎದೆಗುಂದಿದ 
ದಳಗಳೂ ಇದ್ದೆವು. ಆತನಿಗಿದ್ದಿರಬಹುದಾದ ಒಂದೇ ಮುಖ್ಯ ಸವತಾಧಾನವೆಂದರೆ 
ಅ ರಿಚ್‌'ಮಂಡಿನಲ್ಲಿದ್ದ ಜಿಫರ್‌ ಸನ" ದೇವಿಸನ ಸ್ಥಿತಿಯೂ ಬಹುಶಃ ಅದಕ್ಕಿಂತ 
ಉತ್ತಮವಾಗಿದ್ದಿರಲಿಕ್ಕಿಲ್ಲ ಎಂಬುದು. ಆಗ ಇಂಗ್ಲಿಷ" ಸರ್ಕಾರ ತಪ್ಪಾಗಿ ನಡೆದು 
ಕೊಂಡಿತು, ವೇಗವಾದ.ಮೂರು ಖಾಸಗಿ ಯುದ್ಧದ ಹಡಗುಗಳನ್ನು ಸಜ್ಜುಗೊಳಿಸಿ 
(ಇವುಗಳಲ್ಲಿ ಅಲಬಾನು ಹೆಚ್ಚು ಪ್ರ ಖ್ಯಾತವಾದುದು) ಸಮುದ್ರದಲ್ಲಿ ಹೊರಡಿಸಲು 
ಇಂಗ್ಲೆಂಡಿನಲ್ಲಿದ್ದೆ ಕಾನ್‌ಫೆಡರೇಓ* ಪ್ರತಿನಿಧಿಗಳಿಗೆ ಅವಕಾಶ ಕೊಟ್ಟಿತು. ಇವು 
ಅಮೆರಿಕ ಸಂಯುಕ್ತ ಸಂಸ್ಥಾನದ ಹಡಗ:ಗಳನ್ನು ಅಟ್ಟಿಸಿಕೊಂಡು ಹೋದುವು. 
ಮೆಕ್ಸಿಕೊವಿನಲ್ಲಿ ಫ್ರೆಂಚ್‌ ಸೈನ್ಯವು ಮನ್ರೊ ತತ್ತ್ವವನ್ನು ತುಳಿದುಹಾಕುತ್ತಿತ್ತು. 
ಯುದ್ಧ ನಿಲ್ಲಿಸಿ, ಯುದ್ಧ ನಿರ್ಧರಿಸಬೇಕಾಗಿದ್ದ ಪ್ರಶ್ನೆಗಳನ್ನು ಮುಂಜಿ ಚರ್ಚಿಸ 


೩೮ ಮಾನವಿಕ ಕರ್ಣಾಟಕ 


ಬೇಕೆಂದೂ ಉತ್ತರದವರು ಹಾಗೂ ದಕ್ಷಿಣದವರೂ ಸೇರಿಕೊಂಡು ಮೆಕ್ಸಿ ಕೊವಿನಲ್ಲಿ 


ಫ್ರೆಂಚರನ್ನೆ ದುರಿಸಬೇಕೆಂದೂ ರಿಚ್‌ ಮಂಡಿನಿಂದ ಜಾಣತನದ ಸಲಹೆಗಳು ಬಂದುವು. 


ಆದರೆ ಲಿಂಕನ್‌ ಅವುಗಳಿಗೆ ಕಿವಿಗೊಡಲಿಲ್ಲ. ಅದಕ್ಕೆ ಮೊದಲು ಅಮೆರಿಕನ್‌ ' 


ಒಕ್ಕೂಟದ ಪರಮಾಧಿಕಾರ ಗಟ್ಟಿಯಾಗಿ ಉಳಿದುಕೊಳ್ಳೆ ಬೇಕೆಂಬುದು ಅವನ ಇಷ್ಟೆ 


ವಾಗಿತ್ತು, ಯಾವುದೇ ಕಾರ್ಯವನ್ನು ಅಮೆರಿಕನ್ನರು ಒಂದೇ ಜನತೆಯಾಗಿ ಹ 


ಬೇಕಾಗಿತ್ತು, ಎರಡು ಜನತೆಯಾಗಿಯಲ್ಲ. 


ತಮ್ಮ ಪ್ರಯತ್ನಗಳಿಗೆ ಫಲವೇ ಇಲ್ಲ ಎನಿಸುತ್ತಿದ್ದಾಗ್ಯ ಸೋಲಿನ ಮೇಲೆ 
ಸೊ:ಲು ಎದುರಾಗುತ್ತಿದ್ದಾಗ, ಒಡಕುಗಳು ಹುಟ್ಟಿದಾಗ ಧೈರ್ಯಗೆಟ್ಟಾಗ, ಎಂತಹ ' 
ಕಾಳದಿನಗಳಲ್ಲೂ ಆ ದೀರ್ಫಕಾಲದುದ್ದಕ್ಟೂ ಅಮೆರಿಕ ಸಂಯುಕ್ತ ಸಂಸ್ಥಾನಗಳನ್ನು | 


ಛಿಪ್ರವಾಗದಂತೆ ಲಿಂಕನ್‌ ಹಿಡಿದಿಟ್ಟಿದ್ದನು, ಈ ಉದ್ದೇಶದಿಂದ ಆತ ಯಾವಾಗಲೂ 


ಹಿಂತೆಗೆದೆಂತೆ ತೋರುವುದಿಲ್ಲ. ಎಷ್ಟೋ ಸಲ ಏನು ಮಾಡುವುದೂ ಸಾಧ್ಯವಿಲ್ಲದೆ ; 
ಶ್ರೀತ ಭವನದಲ್ಲಿ ಅಚಲವಾಗಿ ಮೌನವಾಗಿ ದೃಢತೆಯ ಪ್ರತೀಕವೆಂಬಂತೆ ಆತ ' 


ಕುಳಿತಿರುತ್ತಿದ್ದ ದುಂಟು; ಮಧ್ಯೆ ಮಧ್ಯ ವಿನೋದವಾಗಿ ಕುಚೋದ್ಯದ ಕಥೆ ಹೇಳುತ್ತಾ 
ನಿರಮಿಸುತ್ತಿದ್ದುದೂ ಉಂಟು. 


ಒಕ್ಕೂಟ ಗೆದ್ದುದನ್ನು ಅವನು ಕಂಡನು. ರಿಚ್‌ಮಂಡ್‌ ಸೋಲೊಪ್ಪಿಕೊಂಡ ' 


ಮರುದಿನ ಅಲ್ಲಿಗೆ ಹೋಗಿ ಜನರಲ್‌ ಲೀ ಶರಣಾದುದನ್ನೂ ಕೇಳಿದನು. ಅಲ್ಲಿಂದ 
ವಾಹಿಂಗ"ಟನ್ನಿಗೆ ಹಿಂದಿರುಗಿ ಏಪ್ರಿಲ್‌ 11ನೆ ತಾರೀಖು ತನ್ನ ಕೊನೆಯ ಭಾಷಣ 
ಮಾಡಿದನು ಸೋತು ಹೋಗಿದ್ದ ಸಂಸ್ಥಾನಗಳಲ್ಲಿ ಮನಸ್ತಾಪ ನಿವಾರಣೆ ಹಾಗೂ 
ನಿಷ್ಕಾವಂತ ಸರ್ಕಾರಗಳ ಸ್ಥಾಪನೆ ಇವೇ ಈ ಭಾಷಣದ ವಿಷಯವಾಗಿತ್ತು. ಏಪ್ರಿಲ್‌ 
145 ಸಾಯಂಕಾಲ ವಾಹಿಂಗ್‌ಟನ್ನಿನ ಫೋರ್ಡ್‌ ಥಿಯೇಟರಿಗೆ ಹೋದನ , ಅಲ್ಲಿ 
ರಂಗಸ್ಥಳದ ಕಡೆ ನೋಡುತ್ತಾ ಕುಳಿತಿದ್ದಾಗ ಬೂತ್‌ ಎಂಬ ಒಬ್ಬ ನಟ ಯಾರಿಗೂ 
ಕಾಣದಂತೆ ಹಿಂದಿನಿಂದ ಬಂದು ಇವನ ತಲೆಯ ಹಿಂಭಾಗಕ್ಕೆ ಗುಂಡಿಟ್ಟನು, ಈ 
ನಟನಿಗೆ ಲಿ:ಕನ್ನನ ಮೇಲೆ ಏನೋ ಅಸಮಾಧಾನವಿತ್ತು. ಲಿಂಕನ್‌ ತಕ್ಷಣ ತೀರಿ 
ಕೊಂಡನು ಅದರೆ ಆತನ ಕಾರ್ಯ ಸಫಲವಾಗಿತ್ತು; ಒಕ್ಕೂಟ ಉಳಿದು ಕೊಂಡಿತ್ತು. 


೨ 


ಈ ಯುದ್ಧ ಪ್ರಾರಂಭವಾದಾಗ ಫೆಸಿಫಿಕ್‌ ತೀರಕ್ಕೆ ರೈಲ್ವೆ ಮಾರ್ಗ ಇರಲಿಲ್ಲ, 
ಇದಾದೆ ಮೇಲೆ ಹೀಘ ವಃ ಗಿ ಬೆಳೆದು ಹರಡಿಕೊಳ್ಳು ವ ಗಿಡದಂತೆ ರೈಲ್ವೆ ಗಳು ಬೆಳೆದುವು. 
ಅಮೆರಿಕ ಸಂಯನಿಕ್ತ ಸಂಸ್ಥಾನಗಳ ವಿಶಾಲ ಪ್ರ ರೇಶಗಳನ್ನೆ ಲ್ಲ ಇವು ಆಕ್ರಮಿಸಿಕೊಂಡು 
ಎಂದೂ ಛಿದ ಸ್ರವಾಗದಂತಕ್‌' ಮಾನಸಿಕ ಮತ್ತು ಭೌತಿಕ ಐಕ ವನ್ನಾಗಿ ಆದನ್ನು 
ಹೆಣೆದಿನೆ ಚೀನದ ಸಾಮಾನ್ಯ ಜನರೆಲ್ಲ ಬದ ಬರಹ ಕಲಿಮುವರತೆಗೆ ಇದೇ 

ಸ್ರಸಂಚದಲ್ಲಿ ನಿಜನಾದ ದೊಡ್ಡ ಜನಸಮುದಾಯ ಜೆ. 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೯ 


61. ಯೂರೋಪಿನಲ್ಲಿ ಜರ್ಮನಿಯ ಉನ್ನತಿ 

ಫೆ)ಂಚ್‌ ಕ್ರಾಂತಿ ಮತ್ತು ನೆಪೋಲಿಯನ್ನ ನ ಸಾಹಸಗಳು ಈ ಕ್ಷೋಭೆಗಳಾದೆ 
ಮೇಲೆ ಯೂರೋಪಿನಲ್ಲಿ ಕೆಲಕಾಲ ಒಂದು ವಿಧವಾದ ಅಭದ್ರ ವಾದ ಶಾಂತಿನೆಲಸಿತೆಂದೂ 
ಅದಕ್ಕೆ ಐನತ್ತು ವರ್ಷಗಳ ಹಿಂದಿದ್ದ ರಾಜಕೀಯ ಪರಿಸ್ಥಿತಿಯನ್ನೇ ಒಂದು ವಿಧವಾದ 
ಹೊಸ ರೂಪಕೊಟ್ಟು ತಿರುಗಿ ಅಲ್ಲಿ ತರಲಾಯಿತೆಂದೂ ನೋಡಿಯಾಯಿತು. ಉಕ್ಕಿನ 
ಬಳಕೆಯಲ್ಲಿ ಹೊಸ ಹೊಸ ವಿಧಾನಗಳು, ರೈಲು ಗಾಡಿಗಳು ಹಾಗೂ ಹಬೆಜಹಜುಗಳು 
ಮೊದಲಾದ ಹೊಸ ಅನ್ರೇಷಣೆಗಳಿಂದ ಈ ಶತಮಾನದ ಮಧ್ಯಭಾಗದವರೆಗೂ 
ರಾಜಕೀಯ ಕ್ಷೇತ್ರದಲ್ಲಿ ಅಂತಕ ಪರಿಣಾಮಗಳೇನೂ ಆಗಲಿಲ್ಲ. ಆದರೆ ನಗರಗಳಲ್ಲಿ 
ಕೈಗಾರಿಕೆಗಳ ಅಭಿವೃದ್ಧಿಯ ಫಲವಾದ ಸಾಮಾಜಿಕ ಅಶಾಂತಿ ಹೆಚ್ಚಾಯಿತು. 
ಎಲ್ಲ ರಾಜ್ಯಗಳಿಗಿಂತ ಫ್ರಾನ್ಸಿನಲ್ಲಿ ವಿಶೇಷವಾಗಿ ಅಶಾಂತಿ ಎದ್ದುಕಾಣಿಸುತ್ತಿತ್ತು. 
1830ರಲ್ಲಿ ಆದ ಕ್ರಾಂತಿಯ ಬಳಿಕ 1848ರಲ್ಲಿ ಮತ್ತೊಂದು ಕ್ರಾಂತಿಯಾಯಿತು, 
ಬಳಿಕ ನೆಪೋಲಿಯನ್‌ ಬೋನಪಾರ್ಟಿಯ ವಂಶದವನಾದ ಮೂರನೆಯ ನೆಪೊಲಿಯನ್‌ 
ಮೊದಲು ರಾಷ್ಟ್ರಾಧ್ಯಕ್ಷನಾಗಿ ಆಮೇಲೆ 1852ರಲ್ಲಿ ಚಕ್ರವರ್ತಿಯಾದನು. 

ಇವನು ಪ್ಯಾರಿಸ್‌ ನಗರವನ್ನು ಪುನರ್ರಚಿಸಲು ತೊಡಗಿದನು. 17ನೆ 
ಶತಮಾನದ ಧಾಟಿಯಲ್ಲಿದ್ದ ಸುಂದರವಾಗಿದ್ದರೂ ಅಷ್ಟೇನೂ ನಿರ್ಮ€ವಾಗಿಲ್ಲದ ನಗರ 
ವಾಗಿದ್ದ ಪ್ಯಾರಿಸ್‌ ಇಂದಿನ ವಿಶಾಲವಾದ ಲ್ಯಾಟಿನ್‌ ರೀತಿಯ ಅಮೃತ ಶಿಲೆಯ 
ನಗರವಾಯಿತು. 

ಫ್ರಾನ್ಸ್‌ ರಾಷ್ಟ್ರವನ್ನು ಇವನು ಪುನರ್ನಿವಿ:ಸಲು ಮೊದಲಿಟ್ಟನು. ಈ ರಾಷ್ಟ್ರ 
ಮೇಲೆದ್ದು ಕಾಣುವ ನಿರಂಕುಶ ಚಕ್ರಾಧಿಸತ್ಯವಾಯಿತು. 17 ಮತ್ತು 18ನೆ 
ಶತಮಾನಗಳಲ್ಲಿ ಪ್ರಬಲ ಪ್ರಭುತ್ವಗಳು ಒಂದಕೊಡನೆ ಒಂದು ಸ್ಫರ್ಧಿಸುತ್ತಾ 
ನಿಸ್ತ್ರಯೋಜಕ ಯುದ್ಧಗಳಲ್ಲಿ ತೊಡಗಿ ಯೂರೋಪನ್ನು ತಳಮಳಗೊಳಿಸುತ್ತಿದ್ದುವಪ್ಪೆ- 
ಅಂಥ ಸ್ಪ ಮನೋಭಾವವನ್ನು ತಿರುಗಿ ಮೇಲೆಬ್ಬಿ ಸುವ ಪ್ರವೃತ್ತಿ ಇವನಲ್ಲಿ ಕಾಣಿಸಿ 
ಕೊಂಡಿತು. ರಷ್ಯದ ತಾರ್‌ ನಿಕಲಾಸ್‌ (1825-1856) ನದ್ದೂ ಪರರ ಮೇಲೆ 
ದಾಳಿಮಾಡುವ ಸ್ತಭಾವವಾಗಿದ್ದು ಅವನು ಕಾನ್‌ಸ್ಪಂಟನೋಸಲ್‌ ಮೇಲೆ ಕಣ್ಣಿಟ್ಟು 
: ದಕ್ಷಿಣ ದಿಕ್ಕಿಗೆ ಶುರ್ಕಿ ಸಾಮ್ರಾಜ್ಯದ ಮೇಲೆ ನುಗ್ಗಿ ಹೋದನು. 

18ನೆ ಶತಮಾನ ಕಳೆದಮೇಲೆ ಯೂರೋಪಿನಲ್ಲಿ ಯುದ್ಧಗಳ ಒಂದು ಹೊಸ 
ಸರಣಿಯೇ ನೊದಲಾಯಿತು. ಇನೆಲ್ಲ ಮುಖ್ಯವಾಗಿ ಬಲಗಳ ಸಮತೋಲನಕ್ಕುಗಿಯೇ 
(Balance of Power) ಔನ್ನತ್ಯಕ್ಕಾಗಿಯೇ ಹೂಡಿದ ಯುದ್ಧಗಳು, ಕ್ರಿಮಿಯನ್‌ 
ಯುದ್ಧ ದಲ್ಲಿ ತುರ್ಕಿಯನ್ನು ಸಂರಕ್ಷಿಸುತ್ತೇವೆಂದು ಇಂಗ್ಲೆಂಡ್‌, ಫ್ರಾನ್ಸ್‌ ಹಾಗೂ 
ಸಾರ್ಡೀನಿಯಗಳು ರಷ್ಯವನ್ನು ಎದುರಿಸಿದುವು. ಜರ್ಮನಿಯಲ್ಲಿ ಮುಖ್ಯ ಸ್ಯಾ 
ಸಡೆಯಲು ಪ್ರಷ್ಯಾ, ಆಸ್ಪ್ರಿಯಗಳು ಹೋರಾಡಿದುವು. ಪ್ರಷ್ಯಾಕ್ಕೆ ಇಟಲಿಯ 
ಸಹಾಯವಿಶ್ತು. ಆಯದ ಹಿಡಿತದಿಂದ ಉತ್ತರ ಇಟಲಿಯನ್ನು ಫ್ರಾನ್ಸ್‌ ಬಿಡುಗಡೆ 


೪೦ ಮಾನವಿಕ ಕರ್ಣಾಟಕ 


ಮಾಡಿತು. ಇದಕ್ಕಾಗಿ ಸಾವಾಯನ್ನು ಅದು ತೆರಬೇಕಾಯಿತು, ನಿಧಾನವಾಗಿ 
ಇಟರಿಯೆ ಲ್ಲ ಒಂದುಗೂಡಿ ಒಂದೇ ರಾಜ್ಯವಾಯಿತು, ಅಮೆರಿಕದ ಒಳ ಯುದ್ದದ 
ಸಮಯದಲ್ಲಿ ಮೂರನೇ ನೆಪೋಲಿಯನ್‌" ಒಂದು ಕಿಳಿಗೇಡಿತನದ ಕೆಲಸ ಮಾಡಿದನು, 
ಅತಿಯಾಸೆಯಿಂದ ಮೆಕ್ಸಿಕೊವಿನಲ್ಲಿ ಹಸ್ತಕ್ಷೇಪ ಮಾಡಿ ಒಬ್ಬನನ್ನು ಮ್ಯಾಕ್ಸಿ 
ಮಿಲಿಯನ್‌ ಚಕ್ರವರ್ತಿಯೆಂದು ಅಲ್ಲಿ ಸ್ಥಾಪಿಸಿದನು, ಅಂತರ್ಯುದ್ಭದಲ್ಲಿ ಗೆದ್ದ 
ಅಮೆರಿಕದ ರಾಷ್ಟ್ರೀಯ ಸರ್ಕಾರ ಶನ್ನ ಬಲ ಪ್ರದರ್ಶನ ಮಾಡುತ್ತಲೂ ಮ್ಯಾಕ್ಸಿ 
ಮಿಲಿಯನ್ನನ ಹಣೆಯಲ್ಲಿದ್ದ ಹಾಗೆ ಆಗಲಿ ಎಂದು ಇದ್ದಕ್ಕಿದ್ದಂತೆ ಅವನ ಕೈಬಿಟ್ಟನು, 
ಮೆಕ್ಸಿಕನ್ನರು ಮ್ಯಾಕ್ಸಿ ಮಿಲಿಯನ್ನನನ್ನು ಗುಂಡಿಟ್ಟು ಕೊಂದರು. | 

1870ರಲ್ಲಿ ಫ್ರಾನ್ಸ್‌ ಮತ್ತು ಪ್ರಷ್ಯಾಗಳ ನಡುವೆ ಸುದೀರ್ಫೆವಾದ ಕಾದಾಟ 
ಮೊದಲಾಯಿತು. ಸ್ರಷ್ಯ ಬಹುದಿನಗಳಿಂದ ಈ ಕಾದಾಟವನ್ನು ಎದುರುನೋಡುತ್ತಿದ್ದು 
ಅದಕ್ಕೆ ತಯಾರಿ ನಡೆಸಿತ್ತು. ಫ್ರಾನ್ಸ್‌ ನಲ್ಲಿಯಾದರೋ ಹಣಕಾಸಿನ ಭ್ರಷ್ಟಾ ಚಾರ 
ವಿಸರೀತನಾಗಿ ಅಲ್ಲಿಯ ವ್ಯವಸ್ಥೆ ಟೊಳ್ಳಾಗಿ ಹೋಗಿತ್ತು. ಅತಿ ಶೀಘ್ರವಾಗಿ 
ನಾಟಕೀಯವಾಗಿ ಫ್ರಾನ್ಸ್‌ ಸೋತುಹೋಯಿತು, ಆಗಸ್ಟಿನಲ್ಲಿ ಜರ್ಮನ್ನರು ಫ್ರಾನ್ಸಿನ 
ಮೇಲೇರಿ ಬಂದಗು, ಸೆಪ್ಟೆಂಬರಿನಲ್ಲಿ ಸೆಡಾನಿನಲ್ಲಿ ಫ್ರಾನ್ಸ ಚಕ್ರವರ್ತಿಯ ನೇತೃತ್ವ 
ದಲ್ಲಿದ್ದ ಒಂದು ದೊಡ್ಡ ಸೈನ್ಯ ಸೋಲೊಪ್ಪಿ ಕೊಂಡಿತು, ಮತ್ತೊಂದ. ಸೈನ್ಯ ಅಕ್ಟೋಬರಿ 
ನನ್ಲಿ ಮೆಟ್ಸ್‌ ನಲ್ಲಿ ಶಂಣಾಗತವಾಯಿ:ತು, 1871 ಜನವರಿಯಲ್ಲಿ ಜರ್ಮನ್ನರ ಮುತ್ತಿಗೆ ' 
ವತ್ತ ಫಿರಂಗಿಯ ಹೊಡೆತಗಳನ್ನು ಎದುರಿಸಲಾರದೆ ಪ್ನಾರಿಸ್‌ ಜರ್ಮನ್ನರ ಕೈ 
ಸೇರಿತು, ಫ್ರಾಂಕ್‌ಫರ್ಟ್‌ನಲ್ಲಿ ಶಾಂತಿಯ ಕೌಲಿಗೆ ಸಹಿಬಿದ್ದಿ ತು, ಅದರ ಪ್ರಕಾರ 
ಅಲ್ಲಾಸ್‌ ಮತ್ತು ಲೊರೇನ್‌ ಪ್ರಾಂತಗಳನ್ನು ಜರ್ಮನಿಗೆ ಒಪ್ಪಿಸಲಾಯಿತು, 
ಆಸ್ಟ್ರಿಯ ಬಿಟ್ಟು ಉಳಿದ ಜರ್ಮನಿಯೆಲ್ಲ ಒಂದುಗೂಡಿ ಬಂದು ಚಕ್ರಾಧಿಪತ್ಯವಾಯಿ ತು, 
ಯೂರೋಪಿನ ಸೀಸರ್‌ಗಳ ತಂಡಕ್ಕೆ ಸ್ರಷ್ಯದ ರಾಜನು ಜರ್ಮನ" ಚಕ್ರವರ್ತಿ ಎಂಬ 
ಹೆಸರಿನಿಂದ ಸೇರ್ಸ ಡೆಯಾವನು. 

ಮುಂದೆ ನಲವತ್ತುಮೂರು ವರ್ಷಗಳ ಕಾಲ ಯೂರೋಪ್‌ ಖಂಡದಲ್ಲಿ 
ಜರ್ಮನಿಯೇ ಮುಖ್ಯವಾದ ಸ್ರಭುತ್ವವಾಗಿತ್ತು, 1877-78ರಲ್ಲಿ ರಷ್ಯಾ ತುರ್ಕಿಗಳ 
ನಡುವೆ ಒಂದು ಯುದ್ಧವಾಯಿತು, ಇದಾದ ಮೇಲೆ ಕಾನ್‌ ಸ್ಟಾಂಟಿನೋಸಲ್‌ 
ಮೇಲೆ ರಷ್ಯ ಆಸೆನಟ್ಟು ಹಂಚಿಕೆ ಮಾಡಿದಾಗ ಲಾರ್ಡ್‌ ಬೀಕನ್ಸ ಹೀಲ ನ ಸಹಾಯ 
ದಿಂದ ರಷ್ಯ ಅದು ವಿಫಲವಾಗುವಂತೆ ಮಾಡಿತು. ಅನಂತರ ಬಾಲ್ಬನ್‌ ಪ್ರದೇಶಗಳಲ್ಲಿ 
ಎಲ್ಲೋ ಕೆಲವು ಸಣ್ಣ ಪುಟ್ಟ ಹೊಂದಾಣಿಕೆಗಳನ್ನು ಬಿಟ್ಟರೆ ಮೂವತ್ತು ವರ್ಷಗಳ ಕಾಲ 
ಯೂರೋಪಿನಲ್ಲಿ ರಾಜ್ಯಗಳ ಗಡಿಗಳು ಒಂದು ವಿಧ ಅಭದ್ರತೆಯಿದ್ದರೂ ಸ್ಥಿರವಾಗಿದ್ದುವು. 


62. ಹಬೆ ಜಹಜು ಮುತ್ತು ರೈಲುಗಾಡಿಗಳಿಂದಾದ ಸಮುದ್ರದಾಚೆಯ 
ಹೊಸ ಸಾಮ್ರಾಜ್ಯಗಳು 


ಹದಿನೆಂಟನೆ ಶತಮಾನದ ಕೊನೆ ವರ್ಷಗಳಲ್ಲಿ ಸಾಮ್ರಾಜ್ಯಗಳು ಛಿದ್ರವಾಗಿ 
ಹೋದುವು ಹಾಗೂ ವಿಸ್ತ ರಣಾಕಾಂಕ್ಷಿಗಳ ಕನಸುಗಳು ಮುರಿದುಹೋದುವು, 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೪೧ 


ಒಂದು ಕಡೆ ಬ್ರಿಟನ್‌ ಮತ್ತು ಸ್ಪೇನ್‌, ಮತ್ತೊಂದು ಕಡೆ ಅವುಗಳ ವಸಾಹತು 
ಗಳು, ಇವುಗಳ ಮಧ್ಯದ ಪ್ರಯಾಣ ನ ಶ್ರಿಮಕರವೂ ಆಗಿದ್ದುದೆರಿಂದ ಮೂಲ 
| ಜೇಶಗಳು ಮತ್ತು ಅವುಗಳ ಶಾಖೆಗಳ ನಡುವೆ ಸರಾಗವಾಗಿ ಸರಿಯಾದ ಸಂಪರ್ಕ 
ಬೆಳೆಯಲು ಆಗುತ್ತಿರಲಿಲ್ಲ. ಹೀಗಾಗಿ ಈ ವಸಾಹತುಗಳು ಹೊಸ ಹೊಸ ವಿಶಿಷ್ಟ 
ಸಮುದಾಯಗಳಾಗಿ ಬೇರ್ಪಟ ವು. ಇವುಗಳು ಒಂದೊಂದಕ್ಳೂ ತಮ್ಮದೇ ಜು 
ಭಾವನೆಗಳು ವಿಕೆ ವಿಶಿಷ್ಟ ಹು ಮಾತಿನ ಧಾಟಗಳೂ ಇದ್ದುವು. ಇವುಗಳನ್ನು 
ಒಂದುಗೂಡಿಸುವ ಸೂತ್ರ ರ ಶೈ ನೌಕಾವ್ಯವಸ್ಥೆ ದುರ್ಬಲವಾಗಿತ್ತು. ಇವುಗಳು ನೊಡ್ಡ 
ಮಗುತ್ತೂ Faded. ಈ ಸೂತ್ರದ ಮೇಲಿನ ಎಳೆತ ಹೆಚ್ಚು ಗುಶ್ತಾ ಹೋಯಿತು 
ಕೆನಡಾದ ಅರಣ್ಯ ಸ್ರದೇಶಗಳಲ್ಲಿ ಫ್ರಾನ್ಸ್‌ ಸ್ಥಾಪಿಸಿದ್ದ ವ್ಯಾಪಾರ ಕೋರಠಿಗಳಿದ್ದುವು, 
ಇವುಗಳು ಅಷ್ಟೇನೂ ಪ್ರಬಲವಾಗಿರಲಿಲ್ಲ, ಇಂಡಿಯದಂತಹ ದೊಡ್ಡ ವಿದೇಶಿ ಸಮಾಜ 
ದಲ್ಲಿ ಬ್ರಿಟನ ವಾಣಿಜ್ಯ ಸಂಸ್ಥೆಗಳನ್ನು ಸ್ಥಾಪಿಸಿತ್ತು. ಈ ವ್ಯಾಪಾರ ಕೋರಿಗಳು 
ಹಾಗೂ ವಾಣಿಜ್ಯ So a ಅವುಗಳನ್ನು ಪಾ ್ರಿರಂಛಿಸಿ ಸಥ ಹೋಗು 
ತ್ರಿದ ರಾಷ್ಟ್ರ ನ ಎಷ್ಟೊ ಶಿ ಅಷ್ಟು ಮಾತ್ರ ಸಂಬಂಧವಿರುತ್ತಿ ತ್ತು. ಹತ್ತೊ ೦ಬತ್ತ ನೆಯ 
ಜಯಾರ ನ, ನೊ ಸಮ: ುದ್ರದ ಆಚೆಯಿಂದ ಇದಕ್ಕಿಂತ ಹೆಚ್ಚು ಕೋಟಿ 
ಇಟ್ಟುಕೊಳ್ಳಿ ಲು ಸಾಧ್ಯವಿಲ್ಲ ಚೂರ, ಯೂರೋಪಿಯ ನರಿಗೆ. ಸೇರಿದುವು 
ಎಂದು ಭೂಸಟಿಗಳಲ್ಲಿ ಸ್ಟೂಲವಾಗಿ ಗುರ್ತಿ:ದ್ದ ಯೂರೋಪಿನ ಹೊರಗಿದ್ದ 
ಸಾಮ್ರಾಜ್ಯಗಳು ಕ್ರಿ.ಶ. 18.06ರ ಹೊತ್ತಿಗೆ ಕುಗ್ಗಿಹೋಗಿ ತುಂಬಾ ಚಿಕ್ಕದಾಗಿ 
ಬಿಟ್ಟಿ ದ್ದುವು ರಷ್ಯನ್‌ ಸಾಮ್ರಾಜ್ಯ ಮಾತ್ರ ಮೊದಲಿನಿಂದ ಇದ್ದಂತೆ ದೊಡ್ಡದಾಗಿ 
ಏಷ್ಯದಲ್ಲಿ ಸರರಿಸಿತ್ತು, 
1815ರಲ್ಲಿ ಬ್ರಿಟಷ್‌ ಸಾಮ್ರಾ ಜ್ಯದಲ್ಲಿ ಈ ಕೆಳಕಂಡ ಭಾಗಗಳಿದ್ದುವು. 
ಕೆನಡಾದ ಸಮುದ್ರತೀರ. ಮತ್ತು ನದೀ ಸರೋವರಗಳ ದಡದ ಪ್ರದೇಶಗಳು (ಇಲ್ಲಿ 
ಅತಿಸ್ವಲ್ಪ ಜನೆರಿರುತ್ತಿದ್ದರ:), ಅದೇ ದೇಶದಲ್ಲಿ ಹಡ್ಸನ”ಬೇ ಷ್ಟ ತುಪ್ಪಳ 
ಚರ್ನು ವ್ಯಾಪಾರದ ಠಾಣ ಗಳು ಮಾತ್ರ ಇದ್ದ Sod ಹಿನ್ನೆಲೆಯ ಕಾ ತ 
ಪ್ರದೇಶ, ಇಂಡಿಯಾ ನ್ಯಾಯ ಭೂಮಿಯ ನೂರಕೆ ಒಂದು ಭಾಗ (ಇದು ಈಸ 
ಇಂಡಿಯಾ ಕಂಸನಿಯ ಅಳ್ವಿಕೆಯಲ್ಲಿತು ತ್ಮ), ಕಪ್ಪು ಜನರು ಮತ್ತು ಪೂರಿ ೨ಂಕೆಯ 
ಲಿಲದ ಡಚ್‌” ವಲಸೆಗಾರರು ವಾಸಿಸುತ್ತಿದ್ದ ಗುಡ್‌ ಹೋಪ್‌ ಭೂಶಿರದ ಸಮೀಸದ 
ತ:ರಪ್ರಡೀಶಗಳು, ಪಶ್ಚಿವಃ ಆಫ್ರಿಕದ ತೀರದಲ್ಲಿ ಕೆಲವು ವ್ಯಾಪಾರ ಕೋರಿಗಳು, 
ಜಿಬ್ರಾಲ್ಬರ್‌, ಮಾಲ್ಸಾದ್ದಿ ದ್ರೀಸ, ಜನ್ಮೆಕಾ, ವೆಸ್ಟ್‌ ಇಂಡೀಸ್‌ನಲ್ಲಿ ದ್ದ ಗುಲಾಮರಿಂದ 
ಕೆಲಸ ನಡೆಯುತ್ತಿ ದ್ದ ಕಲನ ಅಷ್ಟು ಮುಖ್ಯವಲ್ಲದ 'ಸ್ವಾಮ್ಯಗಳು, ದಕ್ಷಿಣ ಅಮೆರಿಕದ 
ಗಯಾನ ಮತ್ತು "ಭೂಮಿಯ ಮತ್ತೊ ಂದು ಪಕ್ಕದಲ್ಲಿ ಟಾಸ್ಮೇನಿಯದಲ್ಲಿ ಸುತ್ತು 
ಆಸ್ನೇಲಿಯದ ಬಾಟನಿ ಕೊಲ್ಲಿ ಪ್ರದೇಶದೆಲ್ಲಿ ಖೈದಿಗಳನ್ನು ಹಾಂಕೆ. ಜ್ಜ ಪ್ರ ದೀತಗಳು 
ಕಸ್ಸಿಬವನ್ನೂ ಮತ್ತು ಭಲಿಸೈನ” ದ್ವೀಪಗಳಲ್ಲಿ ಕೆಲವು ಸ್ವಾ ಸ ಗಳನ್ನೂ ಸ್ಪೇನ್‌ 


೪೨ ಮಾನವಿಕ ಕರ್ಣಾಟಕ 


ಉಳಿಸಿಕೊಂಡಿತ್ತು. ಪುರಾತನ ಹಕ್ಕುಗಳ ನೆನಪಿಗೆಂಬಂತೆ ಪೋರ್ಚುಗಲ್ಲಿನ ಪಾಲಿಗೆ 
ಕೆಲನೇ ಕೆಲವು ಪ್ರದೇಶಗಳು ಮಾತ್ರ ಉಳಿದಿದ್ದು ವು. ಈಸ್ಟ್‌ ಇಂಡೀಸ್‌ನಲ್ಲಿ 
ಹಲವಾರು ದ್ವೀಪಗಳು ಮತ್ತು ಸ್ವಾಮ್ಯಗಳು ಮತ್ತು ಡಚ್‌ ಗಯಾನ ಹಾಲೆಂಡಿನ 
ಅಧೀನದಲ್ಲಿದ್ದು ವು. ವೆಸ್ಟ್‌ ಇಂಡೀಸ್‌ನಲ್ಲಿ ಒಂದೋ ಎರಡೋ ದ್ವೀಪಗಳು ಡೆನ್ಮಾರ್ಕೆನ 
ವಶದಲ್ಲಿದ್ದುವು. ಒಂದೆರಡು ವೆಸ್ಟ್‌ ಇಂಡೀಸ್‌ನ ದ್ವೀಪಗಳು ಮತ್ತು ಫ್ರೆಂಚ್‌ 
ಗಯಾನ ಫ್ರಾನ್ಸಿನ ವಶದಲ್ಲಿದ್ದುವು. ಯೂರೋಪಿಗೆ ಅಥವಾ ಯೂರೋಪ" ವಶಪಡಿಸಿ 
ಕೊಳ್ಳುವ ಸಾಧೃತೆಯಿದ್ದದ್ದು ಇದಿಸ್ಟನ್ನು ಮಾತ್ರ ಎಂದು ಆಗ ಎನ್ನಿಸುತ್ತಿತ್ತು. 
ಇವುಗಳಲ್ಲಿ ನಿಸ್ತರಣಾಕಾಂಕ್ಷಿಯಾಗಿದ್ದುದು ಈಸ್‌ ಇಂಡಿಯಾ ಕಂಪೆನಿ ಮಾತ್ರ. 
ನೆಪೋಲಿಯನ್ನನ ಯುದ್ಧಗಳಲ್ಲಿ ಯೂರೋಪು ಮಗ್ನವಾಗಿದ್ದಾಗ ಇಂಡಿಯದಲ್ಲಿ 
ಈಸ್ಟ್‌ ಇಂಡಿಯ ಕಂಪೆನಿಯು ಹಿಂದೆ ಉತ್ತರದಿಂದ ದಂಡೆತ್ತಿ ಬಂದ ಟರ್ಕೊಮನ್ನರು 
ಮತ್ತಿತರ ಆಕ್ರಮಣಕಾರರ ಮೇಲ್ಪಂಕ್ತಿಯನ್ನು ಆನುಸರಿಸುತ್ತಿತ್ತು. ಒಬ್ಬನಾದ 
ಮೇಲೆ ಒಬ್ಬನಂತೆ ಗವರ್ನರ” ಜನರಲ್‌ಗಳು ಅಲ್ಲಿ ಆಳುತ್ತಿದ್ದರು. ವಿಯೆ.ನ್ನಾದ 
ಶಾಂತಿಕೌಲನ ಅನಂತರವೂ ತೆರಿಗೆ ವಸೂಲಿ ಮಾಡುವುದು ಯುದ್ಧ ಕೂಡುವುದು, 
ಏಷ್ಯದ ಪ್ರಭುತ್ವಗಳಿಗೆ ರಾಯಭಾರಿಗಳನ್ನು ಕಳುಹಿಸುವುದು ಇದೆಲ್ಲವನ್ನೂ ಈಸ್ಟ್‌ 
ಇಂಡಿಯಾ ಕಂಪೆನಿ ನಡೆಸುತ್ತಲೇ ಇತ್ತು. ಇದೊಂದು ಬಗೆಯ ಸ್ವತಂತ್ರ ಪ್ರಭುತ್ವವೇ 
ಷಾ ae ಭೂ ದ ಸ್ಯ ಳ್ಳ ಶಾ ಪಶ್ಚಿಮಾಭಿಮುಖವಾಗಿ ಕಳುಹಿಸುವುದೇ 
ಜ್‌ ವರ್ಷ್‌ ಶೂ. | 
ಈ ಬ್ರಿಟಿಷ್‌ ಕಂಪನಿಯು ಪರಮಾಧಿಪತ್ಯವನ್ನು ಹೇಗೆ ಗಳಿಸಿತು ಎಂಬುದನ್ನು 
ವಿವರವಾಗಿ ಇಲ್ಲಿ ಹೇಳಲು ಸಾಧ್ಯವಿಲ್ಲ. ಒಮ್ಮೆ ಒಂದು ಪ್ರಭ:ತ್ವದೊಡನೆ ಮೈತ್ರಿ 
ಬೆಳೆಸುವುದು, ಮತ್ತೊಮ್ಮೆ ಇನ್ನೊಂದು ಪ್ರಭುತ್ವದ ಮಿತ್ರನಾಗುವುದು ಹೀಗೆ 
ಮಾಡುತ್ತೂ ಕಡೆಗೆ ಎಲ್ಲ ಪ್ರಭುತ್ವಗಳನ್ನೂ ಜಯಿಸಿತು. ಆದರ ಆಧಿಕಾರ ಆಸ್ಸಾಂ 
ಸಿಂಧ" ಮತ್ತು ಅವಧಿಗಳಿಗೆ ಕರಡಿತು. ಇಂಡಿಯದ ಭೂಸಟ ಈಗ ಎಲ್ಲ ಇಂಗ್ಲಿಷ್‌ 
ಶಾಲಾ ವಿದ್ಯಾರ್ಥಿಗಳಿಗೂ ಪ೭ಚಿತವಾದ ರೂಪಪದೆಯಿತು ; ಆಂದರೆ ನೇರವಾಗಿ 
ಬ್ರಿಟಿಸರ ಆಡಳಿತಕ್ಕೊಳಸಟ್ಟ ದೊಡ್ಡ ದೊಡ್ಡ ಅಧಿಸತ್ಯಗಳು ಮತ್ತು ಅವುಗಳಿಂದ 
ಅವೃತವಾದ ದೇಶೀ ಸಂಸ್ಥಾನಗಳು. 
ದೇಶೀಯ ಸೈನಿಕರು ಒಂದು ಗಂಭೀರ ಸ್ವರೂಪದ ದಂಗೆ ನಡೆಸಿದರು. 
ಅದರ ನಂತರ 1859ರಲ್ಲಿ ಈ ಸಾಮ್ರಾಜ್ಯ ಬ್ರಿಟಿರ್ನ ರಾಜನ ನೆತನಕ್ಕೆ ಸೇರಿತು. 
"“ ಇಂಡಿಯದಲ್ಲಿ ಆಡಳಿತ ಉತ್ತಮ ಪಡಿಸುವುದಕ್ಕಾಗಿ ಕಾಯಿದೆ ? ಎಂಬ ಕಾನೂನಿನ ' 
en ಗವರ್ನರ್‌ ಜನರಲ್ಲನು ಇಂಗ್ಲೆಂಡಿನ ರಾಜನನ್ನು ಪ್ರತಿನಿಧಿಸುವ ' 
ವೈಸ್‌ರಾಯ್‌” ” ಆದನು, ಈಸ್‌ ಇಂಡಿಯಾ ಕಂಪೆನಿಯ ಸ್ಥಾನಕ್ಕೆ ಸೆಕ್ರೆಟರಿ 
ಆಫ" ಸ್ಪೇಟ್‌ ಫೋರ್‌ ಇಂಡಿಯ ಬಂದನು. ಇವನು ಬ್ರಿಟಿಷ" ಪೂಗ್ಲಿಮೆಂಟಿನೆದುರು 
ಇಂಡಿಯದ ಬಗ್ಗೆ ಜವಾಬ್ದಾರಿ ವಹಿಃಬೇಕಾಗಿತ್ತು. 1877ರಲ್ಲಿ ಲಾರ್ಡ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೪೩ 


ಬೀಕನಳ್ಸಿ ಫೀಲ್ಲ ವಿಕ್ಟೊ "ರಿಯ ರಾಣಿಯನ್ನು ಇಂಡಿಯದ ಚಕ ವರ್ಕಿನಿ ಎಂದು 
ಘೊಃ ಆ ತ ಕ್ರ ಚ್‌ ಪೂರ್ಣವಾಯಿತು. ಸ 
| ರೀತಿಯ ವಿಶೇಷ ಸಂಬಂಧ ಸಧ್ಯ ದಲ್ಲಿ ಇಂಡಿಯಾ ಮತ್ತು ಬ್ರಿಟಿನ್‌ಗಳನು 
ಜಸ್ಟ. ಇಂದಿಗೂ ಇಂಡಿಯ ಅಂದಿನ ಭಾರೀ ಮೊಗಲ್‌ ಸಾಮ್ರಾಜ್ಯವೇ. 
ಆದರೆ ಆ ಮೊಗಲನ ಸ್ಥಾನಕ್ಕೆ ಗ್ರೇಟ್‌ ಬ್ರಿಟನ್ನಿನ ಆಭಿಹಿಕ್ಕರಾಜನಿರುವ ಪ್ರಜಾ 
ಪ್ರಭುತ್ವ ಬಂದಿದೆ,  ನಿರಂಕುಶರಾಜನಿಲ್ಲದಿರುವ ನಿರಂಕುಶ ಪ್ರಭುತ್ವ ಇಂದಿನ 
ಇಂಡಿಯ. ನಿರಂಕುಶ ರಾಜಸ್ರಭುತ್ವದ ಅನಾನುಕೂಲಗಳೊಡನೆ ಪ್ರಜಾಪ್ರಭುತ್ವ 
ಗಳಲ್ಲಿರುವ ವೈಯಕ್ತಿಕ ಕಾಳಜಿ ಇಲ್ಲದ ಬೇಜವಾಬ್ದಾರಿಯ ಆಧಿಕಾರಿವರ್ಗವೂ 
ಇಲ್ಲಿದೆ ಭಾಸತೀಯನೊಬ್ಬನು ನಿನಾದರೂ ದೂರು ತೆಗೆದುಕೊಂಡು ಹೋಗ 
ಬೇಕೆಂದರೆ ಅವನಿಗೆ ಕಣ್ಣಿಗೆ ಕಾಣುವಂಥ ರಾಜ ಯಾರು ಇಲ್ಲ. ಅವನ ಚಕ್ರವರ್ತಿ 
ಒಂದು ಸುವರ್ಣ ಸಂಕೇತವಷ್ಟೆ, ಈ ಪ್ರಜೆ ಮಾಡಬಹುದಾದುದು ಎಂದರೆ ಇಂಗ್ಲೆಂಡಿನಲ್ಲಿ 
ಸ್ರಚಾರ ಪತ್ರಿಕೆಗಳನ್ನು ಹಂಚ:ವುದು ಇಲ್ಲವೇ ಅಲ್ಲಿಯ ಹೌಸ್‌ ಅಫ್‌ ಕಾಮನ್ಸಿನಲ್ಲಿ 
ವ್ರತ್ತಿ ಕೇಳು ವಂತೆಮಾಡುವುದು ಪಾರಿ ) ಮೆಂಟಿನಲ್ಲಿ ಬ್ರಿಟನ್ನಿನ ವ್ಯವಹಾರಗಳು ಹೆಚ್ಚಾ 
ದನ್ನ ಇಂಡಿಯಾ ದೇಶದ ಕಡೆ ಗಮ ನ ಕಡಮೆಯಾಗಿ ಅಲ್ಲಿನ ಬ ಉನ್ನತ ಚಂ 
ಗಳ ಸ ಸಣ್ಣ ಗುಂಪಿನ ಕೃ ಪಾಕಬಾಕ್ಷ ವನ್ನೆ € ಎದುರು "ನೋಡಬೇಕಾದ ತ್ತದೆ. 
ಕೈಲ್ವೆಗಳು ಮತ್ತು ಹಡಿಕೆಕಂುಗಳ Eider ಸರಿಣಾಮಕಾರಿಯಾಗ:ವ 
ವರಿಗೆ ಇಂಡಿಯ ಪೆ ಮತ್ತೆಲ್ಲೂ ಯಾವ ಯೂರೋಪಿಯನ್‌ ಚಕ್ರಾಧಿಸತೃವೂ 
ವಿಸ್ತಾರಗೊಳ್ಳಲಿಲ್ಲ. ಬ್ರಿಟನ್ನಿನಲ್ಲಿ ಎಷ್ಟೋ ಜನ ರಾಜಕೀಯ ಚಿಂತಕರು ಸಮುದ್ರ 
ದಾಜೆಯು ಸ್ವಾಮ್ಯಗಳಿಂದ ರಾಜ್ಯ ದುರ್ಬಲವಾಗುವುದೆಂದು. ಅಭಿಪ್ರಾಯ 
ಪಡುತ್ತಿದ್ದರು. 1842ರಲ್ಲಿ ಬೆಲೆ ಬಾಳುವ ತಾಮ್ರಗಣಿಗಳೂ 1851೪ ಚಿನ್ನದ 
ಗಣಿಗಳೂ ಸಿಕ್ಸಮೇಲೆ ಆಸ್ಟ್ರೀಲಿಯದ ವಸಾಹತ: ಗಳಿಗೆ ಕೊಸ ಪ್ರಾಮುಖ್ಯ ಬಂದಿತು 
ಅಲ್ಲಿಯವರೆಗೆ ಅವು ಬಲು ನಿಧಾನವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ವು ಸ 
ವ್ಯವಸ್ಥೆ ಉತ್ತ ಮಗೊಂಡಂತೆ ಯೂರೋಪಿನಲ್ಲಿ ತೆಯ ಉಣ್ಣೆಯ ವರಾರಾಟ 
ಹೆಚು ಯಿ:ತು, 18495ವರೆಗೂ ಕೆನಡಾದಲ್ಲೂ ಅಂಥಗವ: ನಾರ್ಹ ಪ್ರಗತಿಯಾಗಲಿಲ್ಲ. 
ಅಲ್ಲಿ ಪ್ರೆಂಚ್‌ ಮತ್ತು ಬ್ರಿಟಷ್‌ ನಿವಾಸಗಳ ಮ ಧ್ಯ ವೈ ಮನಸ್ಯನಿದ್ದು ಹಲವು ದೊಡ 
ದೊಗೆಗಳೂ ಆದುವು. 1867ರಲ್ಲಷ್ಟೆ ಒಂದು ಹೊಸ ಬಾ ರೂಪಿತವಾಗಿ ಕೆನೆಡಾ 
ಒಂದು ಸಂಯುಕ್ತ, ಅಧಿಪತ್ಯ (ಫೆಡೆರಲ್‌ ಡೊಮಿನಿಯನ್‌) ಎಂಬ ಸ್ಥಾನ ಪಡೆದು ಈ 
ಒಳಶತೊಡಕುಗಳ: ಸಾ ನಡಾದ ಸ್ವರೂಪವನ್ನು ದಲ ಯಿಸಿದ್ದು 
ಕ್ರಿಲಗಾಡಿಯೆೇ, ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ ಅದರಂತೆ ಇಲ್ಲಿಯೂ 
ಕೆನಡಾ ಸಕ ಕೃಮಾಭಿಮುಖನಾಗಿವ್ಯಾನಿಸಲು ಹಾಗೂ ಅಲ್ಲಿ ಬೆಳೆದ ಕಾಳುಮತ್ತಿತರ 
ಉತ್ಪನ್ನಗಳು ಯೂರೋಪಿನಲ್ಲಿ ಮಾರಾಟವಾಗಲು ರ್ಳ ಲ್ರೈಯಿಂದ ಅನುಕೂಲ 
ತಾರು. ಅಸ್ಟೇ ಅಲ್ಲ, ಅಕಿ ವೇಗವಾಗಿ ಆತಿವಿಸ್ತಾ ರವಾಗಿ "ಳೆದಾಗ್ಯೂ ಆ ದೇಶ 


೪೪ ಮಾನವಿಕ ಕರ್ಣಾಟಕ 


ಭಾಷೆ, ಅಂತಃಕರಣ ಮತ್ತು ಚಿಂತನೆಗಳಲ್ಲಿ ಒಂಜೇ ಸಮುದಾಯವಾಗಿ ಉಳಿದು 
ಕೊಳ್ಳಲು ಸಾಧ್ಯವಾಯಿತು, ರೈಲುಗಾಡಿಗಳು, ಹಬೆಜಹೆಜುಗಳು ಮತ್ತು ತಂತಿ 
ವರ್ತಮಾನ (ಟಿಲಿಗ್ರಾಫ್‌)ಗಳ ಮೂಲಕ ವಸಾಹತುಗಳು ಬೆಳೆಯುತ್ತಿದ್ದ ರೀತಿಯೇ. 
ಬದಲಾಯಿಸಿಹೋಯಿತು, 

a ಮೊದಲೇ ನ್ಯೂ ಜಿಲೆಂಡಿನಲ್ಲಿ ಇಂಗ್ಲೆಂಡಿನ ಜನನೆಲಸಲು ಮೊದಲು 
ಮಾಡಿದ್ದರು. ಪಗಳಿಂದ ನಷ್ಟು ಸಾಧ್ಯವೋ ಅಷ್ಟೂ ಪ್ರ ಯೋಜನ ಪಡೆದು 
ಕೊಳ್ಳು 5 Be i. ಮೂಗನ ಕಂಪೆನಿ ಸ್ಯಾ 
Ss 1840ರಲ್ಲಿ ಬ್ರಿಟಔಷ್‌ರಾಜರ ವಸಾಹತು ಸ್ವಾ ಮ್ಯ ಗಳಲ್ಲಿ ನ್ಯೂಜಿ 
ಲ್ಯಾಂಡನ್ನೂ ತೇರಿಸಲಾಯಿತಾ. 

ಈ ಹೊಸ ಸಾರಿಗೆ ವಿಧಾನಗಳ ಪೂರ್ಣ ಪ್ರಯೋಜನ ಪಡೆದು ಅವುಗಳ ಆರ್ಥಿಕ 
ಸಾಧ್ಯತೆಗಳನ್ನು ನನಸನ್ನಾಗಿ ಮಾಡಲು ಪ್ರಯತ್ನಿಸಿದ ಬ್ರಿಟಿಷ್‌ ಸ್ವಾಮ್ಯಗಳಲ್ಲಿ 
ಕೆನಡಾ ದೇಶವೇ ಮೊದಲನೆಯದೆಂದು ನೋಡಿದೆವು ಬಳಿಕ ಪಶುಪಾಲನೆಯಲ್ಲಿ. 
ಮತ್ತು ಕಾಫಿ ಬೆಳೆಯುವುದರಲ್ಲಿ ಮ:ಂದಿದ್ದ ದಕ್ಷಿಣ ಅಮೆರಿಕದ ಪ್ರಜಾರಾಜ್ಯಗಳಿಗೆ | 
ಅದರಲ್ಲೂ ಅರ್ಜಿಂಟೈನಾಕ್ಕೆ ಬಹುಬೇಗನೇ ಯೂರೋಪಿನ ಮಾರುಕಟ್ಟೆ ಹತ್ತಿರ" 
ವಾಗುಶ್ತಾಬಂತು ಎನಿಸಿತು. ಅದುವರೆಗೆ ಚಿನ್ನ ಮತ್ತಿತರ ಲೋಹಗಳು, ಸಂಬಾರ 
ವಸುಗಳು, ದಂತ ಮತ್ತು ಗುಲಾಮರುಗಳ ಆಸೆಯಿಂದ ಯೂರೋಪಿನ ಜನರು 
ಸುನ್ತಿತನಲ್ಲರ ಅನಾಗರಿಕ ಪ್ರದೇಶಗಳಿಗೆ ಹೋಗ:ತ್ತಿದ್ದರು. ಆದರೆ 19ನೆ ಶತಮಾನದ ' 
ಕಡೆಯ ಇನ ೃತ್ತೈದು ವರ್ಷ ಯೂರೋಪಿನ ಜನಸಂಖ್ಯೆ ಹೆಚ್ಚಾಗಿ ಹೋದ. ದರಿಂದ 
ಅಲ್ಲಿಯ ಸರ್ಕಾರಗಳು ಪ್ರಮುಖ ಆಹಾರ ಪದಾರ್ಥಗಳಿಗಾಗಿ ಸಮುದ್ರದಾಚೆಯ: 
ನಾಡುಗಳತ್ತ ನೋಡುವ ಪರಿಸ್ಥಿತಿ ಬಂದಿತ್ತು. ವೈಜ್ಞಾನಿಕವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ 
ಪ್ರಗತಿಯಾದುದರಿಂದ ಹೊಸ ಹೊಸ ಕಚ್ಚಾ ಪದಾರ್ಥಗಳಿಗಾಗಿ ಅದರಲ್ಲೂ ಎಲ್ಲ ಬಗೆ 
ಕೊಬ್ಬು ಮತು, ಜಿಡ್ನುಗಳು ರಬ್ಬರ್‌ ಮತ್ತು ಅದುವರೆಗೆ ಮುಖ್ಯವೆಂದು ಪರಿಗಣಿಸದಿದ್ದ 
ಕೆಲವು ಪದಾರ್ಥಗಳಿಗೆ ಗಿರಾಕಿ ಬಂದಿತು. ಉಷ್ಣೆ ವಲಯ ಮತ್ತು ಅದರ ಸಮೀಪದ 
ಪ್ರದೇಶದ ಉಕ್ಸನ್ನಗಳ ಮೇಲೆ ಬೇಕಾದಷ್ಟು ಹತೋಟಿ ಇದ್ದ ಗ್ರೇಟ್‌ ಬ್ರಿಟನ್‌ 
ಹಾಲೆಂಡ್‌ ಮತ್ತು ಪೋರ್ಚುಗಲ್‌ ದೇಶಗಳಿಗೆ ತುಬಾ ಲಾಭವಾಗುತ್ತಿ ತ್ತು 
ಎಂಬ ದು ಸ್ಪಷ್ಟವಾಗಿತ್ತು. 1871ರ ಬಳಿಕ ಜರ್ಮನಿ, ಆನಂತರ ಫ್ರಾನ್ಸ್‌ ಬಳಿಕ 
ಇಟಿಲಿಗಳು” ಅದುವರೆಗೂ ಯಾರ ಕೈಗೂ ಸಿಕ್ಕಿರದಿದ್ದ ಕಚ್ಚಾ ವಸ್ತು ಗಳು ‘kd 
ಪ್ರಡೇಶಗಳಿಗಾಗಿ ಮತ್ತು ಲಾಭವಾಯಕವಾಗುವಂತೆ ಸೆ ರೀಕರಿಸಬಹುದಾದ 
ಪೌರ್ನಾತ ತ್ಯ ದೇಶಗಳ ಶೋಧದಲ್ಲಿ ತೊಡಗಿದರು, 

ಮನ್ರೋತಕ್ತ ನ ಜಾರಿಯಲ್ಲಿದ್ದ ಅಮೆರಿಕಗಳಲ್ಲಿ ಇಂತಹೆ ಹೆಂಚಿಕೆಗಳನ್ನು 
ನಿಷೇಧಿಸಲಾಗಿತ್ತು. ಪ್ರಪಂಚದ ಉಳಿದ ಎಲ್ಲ ಕಡೆಗಳಲ್ಲೂ ರಾಜಕೀಯವಾಗಿ ರಕ್ಷಣೆ. 
ಇಲ್ಲದಿದ್ದ ತಾಗ ಹೋರಾಟ ಫೆಡೆಯಿತು. 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ oi 


ಯೂರೋಪಿಗೆ ತುಂಬ ಹತ್ತಿರವಾದ ಭೂಖಂಡ ಆಫ್ರಿಕ, ಅಲ್ಲಿ ಬೇಕಾದಷ್ಟು 
ಇಂಥ ಅವಕಾಕಗಳಿದ್ದುವು ಎಂದು ಕಲ್ಪಿಸಿಕೊಳ್ಳ ಬಹುದಾಗಿತ್ತು, 1850ರಲ್ಲಿ ಅದು 
ನಿಗೂಢವಾದ ಕತ್ತಲೆಯ ಭೂಖಂಡವಾಗಿತ್ತು. ಈಜಿಪ ಮತ್ತು ಈ ಖಂಡದ ತೀರ 
ಪ್ರದೇಶಗಳು ಮಾತ್ರ ಪರಿಚಿತವಾಗಿದ್ದುವು. ಆಫ್ರಿಕದ ಅಂಧಕಾರವನ್ನು ಮೊದಲು 
ಛೇದಿಸಿ ಮುನ್ನುಗ್ಗಿದ ಸಂಶೋಧಕರು ಮತ್ತು ಸಾಹಸಿಗಳು, ಅವರನ್ನು ಹಿಂಬಾಲಿಸಿ 
ಹೋದ ರಾಜಕೀಯ ಪ್ರತಿನಿಧಿಗಳು ಆಡಳಿತಗಾರರು, ವ್ಯಾಪಾರಿಗಳು, ಅಲ್ಲಿ 
ನೆಲಸಿದವರು ಮತ್ತು ವಿಜ್ಞಾನಿಗಳ ಅದ್ಭುತ ಕತೆಗಳನ್ನು ಹೇಳಲು ಇಲ್ಲಿ ಅವಕಾಶವಿಲ್ಲ, 
ಪಿಗ್ಮಿಗಳಂಥ ಆಶ್ಚರ್ಯಕರ ಜನಾಂಗದವರು, ಒಕಾಪಿಯಂಥ ವಿಚಿತ್ರ ಪ್ರಾಣಿಗಳು, 
ಸೋಜಿಗಗೊಳಿಸುವ ಹಣ್ಣು ಹೂಗಳು ಮತ್ತು ಕೀಟಿಗಳು ಭಯಂಕರ ರೋಗಗಳ್ಳು 
ದಿಗ್ಬಮೆಗೊಳಿಸುವ ಅರಣ್ಯ ಹಾಗೂ ಪರ್ವತ ದೃಶ್ಯಗಳು, ಅಗಾಧವಾದ ಒಳನಾಡಿನ 
ಸಮುದ್ರಗಳು, ಬೃ ಹೆದಾಗಾತ್ರದ ನದಿಗಳು ಮತ್ತು ಜಲಪಾತಗಳು ಬೆಳಕಿಗೆ ಬಂದುವು. 
ಅದೇ ಫೆ ದೊಡ್ಡ ಹೊಸೆ ನ ಪ್ರಪಂಚವಾಗಿತ್ತು. ಜಿಂಬಾಬ್ವೆಯಲ್ಲಿ ಯಾವುದೋ 
ಪುರಾತನ ಕಾಲದ ಅಳಿದು ದ ಜನರ ಅವಶೇಷಗಳೂ ಸಹ ಸಕ್ಕಿದುವು. ಇವರು 
ಬಹು ಹಿಂದೆ ದಕ್ಷಿಣಾಭಿಮುಖವಾಗಿ ಹೊರಟಿದ್ದನರಾಗಿರಬೇಕು. ಈ ನೂತನ 
ಪ್ರಸಂಚಕ್ಕೆ ಯೂರೋಪಿಯನ್ನರು ಬರುವ ಹೊತ್ತಿಗಾಗಲೇ ಅಲ್ಲಿ ಅರಬ” ಗುಲಾಮ 
ವ್ಯಾಪಾರಿಗಳ ಕೈಯಲ್ಲಿ ಬಂದೂಕು ಬಂದುಬಿಟ್ಟಿತ್ತು. ನೀಗ್ರೋ ಜನಜೀವನವೆಲ್ಲ 
ಅಸ್ತ ವ್ಯಸ್ತ ಸ್ಮವಾಗಿ ಹೋಗಿತ್ತು. 


ಅರ್ಧ ಶತಮಾನ ಕಳೆಯುವಷ್ಟರಲ್ಲಿ 1900ರ ಹೊತ್ತಿಗಾಗಲೇ ಯೂರೋಪಿನ 
ರಾಜ್ಯಗಳು ಸಮಗ್ರ ಆಫ್ರಿಕದ ನಕ್ಷೆ ತಯಾರು ಮಾಡಿ ಆ ಭೂಖಂಡವನ್ನು ಪೂರ್ತಿ 
ಸಂಶೋಧಿಸಿ ಅಳತೆಮಾಡಿ ತಮ್ಮ ತಮ್ಮಲ್ಲೇ ಹಂಚಿಕೊಂಡು ಬಿಟ್ಟಿದ್ದುವು. ಡು 
ಕಚ್ಛಾಟದೆಲ್ಲಿ ಅಲ್ಲಿಯ ನಿವಾಸಿಗಳ ಯೋಗಕ್ಷೇಮ ಕುರಿತು ಯಾರೂ ಸ್ವಲ್ಪವೂ 
ಜವಾಬ್ದಾರಿ ವಹಿಸಲಿಲ್ಲ, ಅರಬ್ಬಿ ಗುಲಾಮ ವ್ಯಾಪಾರಿಗಳನ್ನು ಓಡಿಸಲಿಲ್ಲ. ಆದರೆ 
ಹತೋಟಿಯಲ್ಲಿಡಲಾಯಿತು. ಆದರೂ ಹೆಚ್ಚು ಹೆಚ್ಚಾಗಿ ರಬ್ಬ್ರರ್‌ಬೇಕೆಂಬ ದುರಾಸೆ 
ಅನೇಕ ಹೇಯ ಕೃತ್ಯಗಳಿಗೆ ಕಾರಣವಾಯಿತು. ಆಗ ರಬ್ಬರನ್ನು ಅರಣ್ಯಗಳಿಂದ 
ಸಂಗ್ರಹಿಸಬೇಕಾಗಿತ್ತು. ಇದಕ್ಕಾಗಿ ಬೆಲ್ಜಿಯಂ ಕಾಂಗೋವಿನಲ್ಲಿ ಅಲ್ಲಿಯ ನಿವಾಸಿ 
ಗಳನ್ನು ಬಲಾತೃರಿಸುತ್ತಿ ದ್ವರು, ಈ ದುರಾಸೆಯೊಡನೆ ಅನುಭವಿಗಳಾದ ಯೂರೋಪಿ 
ಯನ್‌ ಅಧಿಕಾರಿಗಳಿಗೂ ಅಲ್ಲಿಯ ಮೂಲನಿವಾಸಿಗಳಿಗೂ ಆಗುತ್ತಿದ್ದ ಘರ್ಷಣೆಗಳೂ 
ಸೇರಿ ಘೋರವಾದ ಹಿಂಸಾಕೃತ್ಯಗಳು ನಡೆದುವು. ಈ ಸಂಬಂಧದಲ್ಲಿ ಎಲ್ಲ ಯೂರೋಪಿ 
ಯನ್‌ ರಾಜ್ಯಗಳೂ ಕಲಂಕ ಹಚ್ಚೆ ಕೊಂಡವು. 


ಬ್ರಿಟನ್‌ 1883ರಲ್ಲಿ ಈಜಿಪ್ಟನ್ನು ಸ್ವಾಧೀನ ಮಾಡಿಕೊಂಡು ಆ ದೇಶ ಟರ್ಕಿ 
ಚಕ್ರಾಧಿಪತ್ಯದ ಭಾಗವಾಗಿದ್ದರೂ ಅಲ್ಲಿಯೇ ht, ಕರ್ನಲ್‌" ಮಾರ್ಚಾಂದ್‌ 


ಮಾನವಿಕ ಕರ್ಣಾಟಕ 


೪೬ 


ಎಂಬುವನು ಮಧ್ಯ ಚಿ ಕನನ್ನು ಪಶ್ಚಿಮ ತೀರದಿಂದ ಹಾದುಬಂದು ಫಷೋದಾ 
(Fashoda) ಎಂಬಲ್ಲಿ ನೈಲ್‌ ನದಿಯನ್ನು ಮೇಲ್ಭಾಗದ ಪ್ರದೇಶಗಳನ್ನು ವಶಸಡಿಸಿ 
ಕೊಳ್ಳಲು ಯತ್ನಿಸಿದನು. ಇದರ ಫಲವಾಗಿ 1898ರಲ್ಲಿ ಇಂಗ್ಲೆಂಡು ಮತ್ತು 
ಫ್ರಾನ್ಸುಗಳ ನಡ.ವೆ ಇನ್ನೇನು ಯುದ್ಧ ಮಾಡಲಾಗುವುದರಲ್ಲಿತ್ತು. ಇವನ್ನೆಲ್ಲಾ 
ಇಲ್ಲಿ ವಿವರವಾಗಿ ಹೇಳಲು ಸಾಧ್ಯವಿಲ್ಲ. 


ಹಾಗೆಯೇ ದಕ್ಷಿಣ ಆಫ್ರಿಕಾದ ಸಂಗತಿ ಸಹೆ ವಿವರವಾಗಿ ಹೇಳಲು ಸಾಧ್ಯವಿಲ್ಲ: 
ಜೋಯರ್‌ ಗಳೆಂಬ ಡಚ್‌ ನೆಲಸುನಾಡಿಗರು ಆರೆಂಜ" ನದಿ ಪ್ರದೇಶ ಮತ್ತು ಟ್ರಾನ್ಸ್‌ 
ವಾಲಿನಲ್ಲಿ ಸ್ವತಂತ್ರ ಗಣರಾಜ್ಯಗಳನ್ನು ಸ್ಥೂಪಿಸಬಹುದೆಂದು ಬ್ರಿಓಟಷ್‌ ಸರ್ಕಾರ 
ಮೊದಲು ಒಪ್ಪಿಕೊಂಡಿತು. ಬಳಿಕ ಹಾಗೆ ಮಾಡಬಾರದಿತ್ತೆಂದು ಚಿಂತಿಸಿ 1877ರಲ್ಲಿ 
ಟ್ರಾನ್ಸ್‌ ವಾಲನ್ನು ವಶಪಡಿಸಿಕೊಂಡಿತು. ಅಲ್ಲಿನ ಜಬೋಯರ್‌ಗಳು ಸ್ವಾತಂತ್ರಕ್ಕಾಗಿ 
ಹೋರಾಡಿ ಮಾಜಬಾ ಗುಡ್ಡದ ಕದನ (1881)ದ ನಂತರ ವಿಜಯ ಗಳಿಸಿದರು. 
ಒಂದೇ ಸಮನೆ ವಾರ್ತಾ ಪತ್ರಗಳಲ್ಲಿ ನಡೆಸಿದ ಪ್ರಚಾರ ಇಂಗ್ಲಿಷ್‌ ಜನರ ಮನಸ್ಸಿನಲ್ಲಿ 
ಈ ಮಾಜುಬಾ ಗುಡ್ಡದ ಕದನ ಸದಾ ಚುಚ್ಚು ತ್ತಿರುವಂತೆ ಮಾಡಿತು. ಈ ಎರಡೂ 
ಗಣರಾಜ್ಯಗಳೊಂದಿಗೆ 1899ರಲ್ಲಿ ಯುದ್ಧ ಪ್ರಾರಂಭವಾಯಿತು. ಮೂರು ವರ್ಷ 
ನಡೆದ ಈ ಯುದ್ಧದಲ್ಲಿ ಬ್ರಿಟಿಷರಿಗೆ ವಿಪರೀತ ನಷ್ಟವಾದರೂ ಕಡೆಗೆ ಈ ಎರಡೂ 
ಗಣರಾಜ್ಯಗಳೂ ಶಂಣಾದುವು. 


ಆದರೆ ಅವು ಹೀಗೆ ಬ್ರಿಟಿಷರ ಹತೋಟಯಲ್ಲಿದ್ದುದು ಅತ್ಯಲ್ಪ ಕಾಲ ಮಾತ್ರ. 
1907ರಲ್ಲಿ ಅವುಗಳನ್ನು ಸೋಲಿಸಿದ್ದ ಸಾಮ್ರಾಜ್ಯವಾದಿ ಸರ್ಕಾರ ಬಿದ್ದ ಹೋಯಿತು. 
ಅನಂತರ ಇಂಗ್ಲೆಂಡಿನ ಲಿಬರಲ್‌ ಪಾರ್ಟಿಯವರು ಈ ಸಮಸ್ಯೆಯನ್ನು ವಹಿಸಿಕೊಂಡರು. 
ಕೊನೆಗೆ ಅನೆರಡೂ ದಕ್ಷಿಣ ಆಫಿ)ಕದ ಎಲ್ಲ ರಾಜ್ಯಗಳೂ ಇರುವಂತಹ ಒಂದು' 
ಸಂಯ:ಕ್ಷ್ಮ ರಾಜ್ಯದ ಸಹ ಸದಸ್ಯರುಗಳಾಗಿ ಕೇಪ್‌ ಕಾಲೊನಿ ಮತ್ತು ನೇಟಾಲ" ' 
ಗಳೊಡನೆ ತಮ್ಮ ಸ್ವಂತ ಇಷ್ಟದಿಂದಲೇ ಸೇರಿದುವು. ಬ್ರಿಟಷ್‌ ರಾಜರ ಕೈಕೆಳಗಿದ್ದ. 
ಈ ಸಂಯುಕ್ತ ರಾಜ್ಯಕ್ಕೆ ಸ್ವತಂತ್ರ ಆಡಳಿತವಿತ್ತು, ] 


ಕಾಲು ಶತಮಾನ ಕಳೆಯುವಪ್ಪರಲ್ಲಿ ಆಫ್ರಿ ಕವನ್ನು ಪೂರ್ತಿ ಹಂಚಿಕೊಂಡು. 
ಆಯಿತು ಮೂರು ಸಣ್ಣ ರಾಜ್ಯಗಳು ಮಾತ್ರ ಯಾರಿಗೂ ಸೇರದೆ ಉಳಿದುಕೋಡುವು. 
ಪಶ್ಚಿಮ ತೀರದಲ್ಲಿದ್ದ ಬಿಡುಗಡೆ ಪಡೆದ ನೀಗ್ರೊ ಗುಲಾಮರು. ನೆಲಸಿದ್ದ ಅ 
ಲೈಬೀರಿಯ; ಮುಸ್ಲಿವತ" ಸುಲ್ತಾನನ ಕೈಕೆಳಗಿದ್ದ ಮೊರಾಕೊ; ಅನಾಗರೀಕ 
ರಾಜ್ಯವಾದ ಅಬಿಸೀನಿಯ. ಈ ಕಡೆಯ ರಾಜ್ಯದಲ್ಲಿ ಪ್ರಾಚೀನ ಕಾಲದ ವಿಚಿತ್ರವಾದ" 
ಕ್ರೈಸ್ತ ಧರ್ಮ ಆಚರಣೆಯಲ್ಲಿತ್ತು. ಈ ರಾಜ್ಯ 1896ರಲ್ಲಿ ನಡೆದ ಅಡೋವಾ 


ಕದನದಲ್ಲಿ ಇಟಲಿಯೊಡನೆ ಹೋರಾಡಿ ತ ತಂತ ವ 3 
ಸ ನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿತ್ತು | 


` 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೪೭ 


63. ಏಷ್ಯದಲ್ಲಿ ಯೂರೋಪಸಿಯನರ ಆಕ್ರನುಣ ಮತ್ತು ಜಪಾನಿನ 


ಉತಾನ 
ಛು 


ಹೀಗೆ ಯೂರೋಪಿನ ಜನರು ಆಫ್ರಿಕದ ಭೂಸಟಕ್ಕೆ ಯೂರೋಪಿನ ಬಣ್ಣ 
ಗಳನ್ನು ತಮ್ಮ ಮನಸ್ಸಿಗೆ ಬಂದಂತೆ ಬಳಿದರು. ಪ್ರಪಂಚದ ಆಗು ಹೋಗುಗಳಲ್ಲಿ 
ಶಾಶ್ವತವಾಗಿ ಉಳಿಯುವ ಒಂದು ನಿರ್ಶಾಟಿಂದು ಅಸಂಖ್ಯಾತ ಜನರು ಇದನ್ನು ಒಪಿ 
ಕೊಂಡರು ಎಂಬುದನ್ನು ನಂಬುವುದು ಕಷ್ಟವಾದರೂ ಹಾಗೆ ಎಲ್ಲರೂ ಇದನ್ನು 


ಒಪ್ಪಿಕೊಂಡರು ಎಂದು ಚರಿತ್ರಕಾರ ಬರೆಯಲೇಬೇಕಾಗುತ್ತದೆ. 19ನೆ ಶತಮಾನದ 


ಯೂರೋಪಿನ ಜನತೆಗೆ ಚಾರಿತ್ರಿಕ ಅರಿವಿದ್ದುದು ಬಹು ಸ್ವಲ್ಪ. ಯಾವುದೇ ಸಂಗತಿ 
ಯನ್ನು ಆಳವಾಗಿ ಪರಿಶೀಲಿಸುವ ಪ್ರ ವೃತ್ತಿಯ ತೂ ಇರಲೇ ಇಲ್ಲ. ಪಾಶ್ಚಿಮಾತ್ಯ 


ದೇಶಗಳಲ್ಲಿ ನಡೆದ ಯಾಂತ್ರಿಕ ಕ್ರಾಂತಿಯಿಂದ ಅಲ್ಲಿಯ ಜನತೆಗೆ ಕೆಲವು ವಿಷಯಗಳಲ್ಲಿ 


ಪೌರ್ವಾತ್ಯ ಪ್ರ ಸಂಚದವರಿಗಿಂತ “ಹೆಚ್ಚಿನ ಸೌಕರ್ಯಗಳು ಒದಗಿದವು. ಈ ಪ್ರಾಧಾನ್ಯ 


ಅಂಥ ಶಾಶ್ವತವಾದದೆ ನೂ ಆಗಿರಲಿಲ್ಲ. ಮಂಗೋಲ್‌ ವಿಜಯಯಾತ್ರೆ ಗಳಂಥ 
ಹಿಂದೆ iia ಸಂಗತಿಗಳ ಆರಿವೇ ಇಲ್ಲದಿದ್ದ ಜನ ಈ ಸೌಕರ್ಯಗಳ ಪರಿಣಾಮವಾಗಿ . 
ಮಾನವ ವರ್ಗದಲ್ಲಿ ಯೂರೋಪಿಯನರು ತುತೂ ಮುಂದಾಳುಗಳಾಗಿಯೇ 
ಇರುತ್ತಾರೆಂದುಕೊಳ್ಳುವಂತೆ ಆಯಿತು. ವೈಜ್ಞಾ ನಿಕ ತಿಳಿವಳಿಕೆ ಮತ್ತು ಆದರ ಫಲ 
ಗಳನ್ನು ಬೇರೆ ಜನರೂ ೩ಡೆದುಕೊಳ್ಳಬಹುದು ಎಂದು ಅವರಿಗೆ ಅನ್ನಿಸಲೇ ಇಲ್ಲ. 
ಫ್ರೆಂಚರು ಅಥವಾ ಇಂಗ್ಲಿಷರು ವೈಜ್ಞ್ಯಾನಿಕ ಸಂಶೋಧನೆ ನಡೆಸಿದಂತೆ ಭಾರತೀಯರೂ 
ಹಾಗೂ ಚಿ:ರಿಯರೂ ನಡೆಸಬಲ್ಲರು ಎಂಬುದನ್ನು ಅವರು ಗ್ರಹಿಸಲಿಲ್ಲ ಪಶ್ಚಿಮ 
ಕು ಸ್ವಭಾವ ಸಿದ್ಧ ವಾದ ಬೌದ್ಧಿಕ ಸಾಮರ್ಥ್ಯವಿದೆ, ಮತ್ತು ಸೌರ್ವಾತ ತ್ಯ 

ಾಜ್ಯಗಳಲ್ಲಿ ಹ. ಟ್ರ ನಿಂದೆ ಓತ ಆಲಸ್ಯ ಮತ್ತು ಸಂಪ್ರದಾಯ ಕರಣತೆಗಳಿವೆಯೆಂದೂ 
SE ಪ್ರ ಸಂಚದಲ್ಲಿ ಎಂದೆಂದಿಗೂ ಶ್‌ ಪಿಯನರದೇ ಮೇಲುಗೈಯಾಗಿರು 


ವುದೆಂದೂ Mi ನಂಬಿದ್ದರು. 


ನಾಗರೀಕತೆ ಬಂದಿಲ್ಲದ ಅಭಿವೃದ್ಧಿ ಯಾಗಿಲ್ಲದ ಪ ರ್ರ ದೇಶಗಳನ್ನು ತಮ್ಮ ತಮ್ಮಲ್ಲಿ 


ಕೆಚ್ಚಾಡಿ ಹಂಚಿಕೊಂಡಂತೆ. A eid ಪಡೆದ ಏಷ್ಯ ದ ದೇಶಗಳನ್ನೂ 


ಈ ತಪಸ್ಸು ತಿಳಿವಳಿಕೆಯ ಫಲವಾಗಿ ಯೂರೋಪಿಯನ್ನರು ಚಟ ಅಲ್ಲಿಯೆ 
ಜನ ಮನುಸ ಸರ ಅಲ್ಲ ತಮ್ಮ ಉಪಯೋಗಕ್ಕೆ ಬರುವ ಕಚ್ಚು ಸಾಮಗ್ರಿಗಳು ಎಂಡು 
ಇವರು ಭಾ ನಿಸಿಕೊಂಡುಕೆ ಹತ್ತ. ಒಳಗೆ ಅರಿಶ್ಚಿ ತತೆಯಿಂದ ಕೂಡಿದ್ದರೂ ಹೊರ 
ನೋಟಕ್ಕೆ ವೈಭವಯುತವಾಗಿ ಕಾಣುತ್ತಿ ದ್ವ ಭಾರತದ ಬಿ ಬ್ರಿಟಿಷ್‌ ಆಡಳಿತ ವರ್ಗದ 
ಬ್ರ ತಿಷ್ನೆಯನ್ನೂ ಸ ಇಂಡೀ%ಿನಲ್ಲಿ ಡಚ್ಚ ರ ಅಧೀನದಲ್ಲಿದ್ದ. ಲಾ FS 
ಸ್ವಾಮ್ಯಗಳನ್ನೂ ನೋಡಿ ಅನೇಕ ಸೃಮುಖ ರಾಷ್ಟ್ರಗಳು ಅವುಗಳ ಮೇ ಲೆ ಪೈಪೋಟಿ 
ನಡೆಸುತ್ತಾ ಸರ್ಹಿಯ ಛಿದ್ರವಾಗುತ್ತಿದ್ದ ಆಟೊಮನ" ಸಾಮ್ರಾಜ್ಯ, ವಿಶಾಲ ಭಾರತ, 


— 


ಛೆ ಮಾನವಿಕ ಕರ್ಣಾಟಕೆ 


ಚೀನ ಮತ್ತು ಜಪಾನುಗಳಲ್ಲಿ ತಾವೂ ಹಾಗೇ ದರ್ಬಾರು ಮಾಡಬಹುದೆಂದು ಕನಸು 
ಕಾಣುತ್ತಿದ್ದು ವು. 

1898ರಲ್ಲಿ ಜರ್ಮನಿ ಚೀನದ ಕ್ರಿಯಾವೊ ಚೌವನ್ನು ವಶಕ್ಕೆ ತೆಗೆದುಕೊಂಡಿತು. 
ಇದಕ್ಕೆ ಉತ್ತರವೆಂಬಂತೆ ಬ್ರಿಟನ್ನು ವೆಯಿ-ಹಾ-ವೆಯಿಯನ್ನು ಸ್ವಾಧೀನ ಮಾಡಿ 
ಕೊಂಡಿತು. ಮೂರನೆ ವರ್ಷ ರಷ್ಯ ಪೋರ್ಟ್‌ ಅರ್ಥರನ್ನು ಆಕ್ರಮಿಸಿತು. 
ಚೀನದಾದ್ಯಂತವೂ ಯೂರೋಹಿಯನರ ಮೇಲೆ ದ್ರೇಷಾಗ್ನಿ ಪ್ರಜ್ವಲಿಸಿತು.. 
ಯೂರೋಪಿಯನ್ನ ಗೂ ಮತಾಂತರ ಹೊಂದಿ ಕ್ರೈಸ್ತರಾಗಿದ್ದ ಚೀನಿಯರೂ ಅಲ್ಲಲ್ಲೇ 
ಸಾಮೂಹಿಕ ಕೊಲೆಗೀಡಾದರು. 1900ರಲ್ಲಿ ವೀಕಿಂಗಿನಕ್ಬಿದ್ದ ಐರೋಪ್ಯರಾಯಭಾರಿ 
ಕಚೇರಿಗಳ ಮೇಲೆ ದಾಳಿ ನಡೆಸಿ ಅವುಗಳನ್ನು ಚೀನೀಯರು ಆಕ್ರಮಿಸಿಕೊಂಡರು, 
ಆಗ ಯೂರೋಪಿನ ವಿವಿಧ ರಾಷ್ಟ್ರಗಳು ಸೇರಿ ಕಟ್ಟದ ಒಂದು ದಳ ಅವರನ್ನು ದಂಡಿಸು 
ವುದಕ್ಕೋಸ್ಕರ ಪೀಕಿಂಗಿಗೆ ಹೋಗಿ ಈ ಕಚೇರಿಗಳನ್ನು ಬಿಡಿಸಿಕೊಂಡು ಚೇನೀಯರಿಗೆ 
ಸೇರಿದ ಅಗಾಧ ಬೆಲೆಬಾಳುವ ಆಸ್ತಿಗಳನ್ನು ಅಪಹರಿಸಿತು. ಬಳಿಕ ರಷ್ಯನರು 
ಮಂಚೂರಿಯವನ್ನು ತೆಗೆದುಕೊಂಡರು. 1904ರಲ್ಲಿ ಬ್ರಿಟಿಷರು ಬಜೆಟ್ಟಿನ ಮೇಲೆ. 
ದಾಳಿ ಮಾಡಿದರು 

ಆದರೆ ಈಗ ಪ್ರಪಂಚದ ಈ ಪ್ರಬಲ ರಾಷ್ಟ್ರಗಳ ಕಾದಾಟದಲ್ಲಿ ಒಂದು ಹೊಸ 
ಶಕ್ತಿ ಕಾಣಿಸಿಕೊಂಡಿತು. ಆದೇ ಜಪಾನ್‌. ಅದುವರೆಗೆ ಪ್ರಪಂಚದ ವಿದ್ಯಮಾನ 
ಗಳಲ್ಲಿ ಈ ರಾಷ್ಟ್ರ ಭಾಗವಹಿಸಿದ್ದು ಅತಿ ಸ್ವಲ್ಪ, ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ' 
ಇದ್ದು ಬಿಟ್ಟಿದ್ದ ಈ ರಾಷ್ಟ್ರ ಮಾನವ ಸಮಾಜದ ಬೆಳೆವಣಿಗೆಗೆ ಇತ್ತಿರುವುದು ಬಹು 
ಕಡಮೆ, ಈ ರಾಷ್ಟ್ರ ಬೇಕಾದಷ್ಟನ್ನು ಇತರರಿಂದ ಸ್ವೀಕರಿಸಿದೆ, ಆದರೆ ಕೊಟ್ಟಿಲ್ಲ. 
ಜಪಾನೀಯರು ಮಂಗೋಲ್‌ ಬುಡಕಟ್ಟಿಗೆ ಸೇರಿದ ಜನ. ಇವರ ಸಂಸ್ಥತ್ತಿ ಲಿಪಿ, 
ಸಾಹಿತ್ಯಿಕ ಮತ್ತು ಲಲಿತಕಲಾ ಸಂಪ್ರದಾಯಗಳೆಲ್ಲ ಚೀನೀಯರಿಂದ ಬಂದುವು. ಇವರ 
ಚರಿತ್ರೆಯು ಸ್ವಾರಸ್ಯವಾದುದು. ಕ್ರ ಪ್ರಸ್ತ ಕಾಲಮಾನದ ಮೊದಲ ಶತಮಾನಗಳಲ್ಲಿ 
ಅಲ್ಲಿ ಊಳಿಗಮಾನ್ಯ ಪದ ತಿ ಮತ್ತು ಒಂದು ರೀತಿಯ ವೀರವರ್ಗ ವ್ಯವಸ್ಥೆ (System 
of Chivalry) ಬೆಳೆಯಿತು, ಇಂಗ್ಲಿಷರು ಫ್ರಾನ್ಸಿನಲ್ಲಿ ಯುದ್ಧ ಮಾಡಿದಂತೆ ಇವರೂ ' 
ಕೊರಿಯ ಚೀನಗಳ ಮೇಲೆ ದಂಡೆತ್ತಿ ಹೋದರು, ಜಪಾನ್‌ ಮತ್ತು ಯೂರೋಪ್‌ 
ಗಳಿಗೆ ಪ್ರಪ್ರಥಮ ಸಂಪರ್ಕವಾದದ್ದು 16ನೆ ಶತಮಾನದಲ್ಲಿ, 1542ರಲ್ಲಿ ಕೆಲವು 
ಪೋಚ೯೯ಗೀಸರು ಚೀನೀ ದೋಣಿಯೊಂದರಲ್ಲಿ ಜಪಾನನ್ನು ಮುಟ್ಟಿದರು. 1549ರಲ್ಲಿ 
ಜೆಸ್ಕೂಟ್‌ ಮಿಷನರಿಯಾದ ಫ್ರಾನ್ಸಿಸ್‌ ಜೇವಿಯಂ" ಅಲ್ಲಿ ಕ್ರೈಸ್ತಮತ ಬೋಧನೆ 
ಮಾಡತೆಣಡಗಿದನು, ಸ್ವಲ್ಪ ಕಾಲ ಜಪಾನು ಯೂರೋಪಿನೊಡನೆ ವ್ಯವಹರಿಸಲು 
ಇಷ್ಟ ಪಟ್ಟಿತು. ಚೀನಿ ಮಿಷನರಿಗಳು ಅನೇಕ ಜಪಾನಿಯರನ್ನು ಕ್ರೈಸ್ತರನ್ನಾಗಿ 
ಮತಾಂತರಿಸಿದರು. ವಿಲಿಯಂ ಆಡವರಳ್ಸಿ ಎಂಬುವನಲ್ಲಿ ಜಪಾನೀಯರು ಬಹಳ 
ವಿಶ್ವಾಸವಿಟ್ಟಿದ್ದರು ಈತ ಅವರಿಗೆ ಸಲಹೆಗಾರನಾಗಿದ್ದು ದೊಡ್ಡ ದೊಡ್ಡ ಹೆಡಗು 


ha al ica nt FeO ್‌್ಸ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೪೯ 


ಗಳನ್ನು ಕಟ್ಟುವುದನ್ನು ತೋರಿಸಿಕೊಟ್ಟನು, ಹೀಗೆ ಜಪಾನಿನಲ್ಲಿ ಕಟ್ಟಿದ ಹೆಡಗು 
ಗಳು ಭಾರತ ಮತ್ತು ಪೆರುಗಳಿಗೆ ಯಾನಮಾಡಿದುವು. ಅನಂತರ ಅಲ್ಲಿಗೆ ಹೋಗಿದ 
ಕ್ರೈಸ್ತರಲ್ಲಿ ಒಳಜಗಳಗಳಾದುವು. ಸ್ಪೇನಿನ ಡಾಮಿಸಿಕನ್ನರು, ಪೋರ್ಚುಗಲ್ಲಿನ 
 ಹೆಸ್ಯೂಟರು, ಇಂಗ್ಲಿಷ್‌ ಮತ್ತು ಡಚ್‌ ಪ್ರಾಟಿಸ್ಟೆಂಟಿರು ಇವರು ಒಬ್ಬೊಬ್ಬರೂ 
ಇನ್ನು ಳಿದವರಿಗೆ ರಾಜಕೀಯವಾಗಿಯೂ ಜಪಾನನ್ನು ತಮ್ಮಂತೆ ಮಾಡಿಕೊಳು ವ 
 ಹೆಂಚಿಕೆಯಿದೆ ಎಂದು ಜಪಾಫೀಯರಿಗೆ ಎಚ್ಚರಿಕೆ ಕೊಟ್ಟಿ ರು. ತಮ್ಮದೇ ಮೇಲುಗೈ 
ಯೆನಿಸಿದಾಗ ಜೆಸ್ಯೂಟರು ಅಲ್ಲಿಯ ಬೌದ್ಧರನ್ನು ಕ್ರೂರವಾಗಿ ಹಿಂಸಿಸಿ ಅಪಮಾನ 
ಗೊಳಿಸಿದರು. ಯೂರೋಪಿನ ಜನರೆಂದರೆ ಅಸಹನೀಯವಾದ ಪೀಡೆಯುಂಟುಮಾಡು 
ವವರು ಮತ್ತು ಕ್ಯಾಥೊಲಿಕ್‌ ಕ್ರೈಸ್ತಮತವೆಂದರೆ ಪೋಪ್‌ ಮತ್ತು ಸ್ಪೇನಿನ ರಾಜ 
ವಂಶದವರ ರಾಜ್ಯದಾಹಕ್ಕೆ ಒಂದು ಮುಸುಕು ಎಂಬ ತೀರ್ಮಾನಕ್ಕೆ ಜಪಾನೀಯರು 
ಬಂದರು. ಸ್ಪೇನ್‌ ಆಗಲೇ ಫಿಲಿಪೈನ” ದ್ವೀಪಗಳನ್ನು ವಶಪಡಿಸಿಕೊಂಡಿತ್ತು. 
ಇವೆಲ್ಲದರ ಪರಿಣಾಮವೆಂದರೆ ಜಪಾನಿನಲ್ಲಿ ಕ್ರೈಸ್ತರನ್ನು ಹಿಂಸಿಸಿ 1638ರಲ್ಲಿ 
ಯೂರೋಪಿಯನ್ನರು ಯಾರೂ ಅಲ್ಲಿ ಕಾಲಿಡದಂತೆ ನಿಷೇಧ ವಿಧಿಸಲಾಯಿತು. 
ಇನ್ನೂರು ವರ್ಷಗಳ ಕಾಲ ಈ ನಿಷೇಧ ಹಾಗೆಯೇ ಇತ್ತು. ಈ ಎರಡು ಶತಮಾನ 
ಗಳು ಜಪಾನೀಯರು ಬೇರಿ ಗ್ರಹದ ಮೇಲೆ ವಾಸಿಸುತ್ತಿದ್ದಾರೋ ಎಂಬಂತಿತ್ತು. 
ಅಸ್ಟರಮಟ್ಟಿಗೆ ಪ್ರಪಂಚದ ಉಳಿದ ದೇಶಗಳೊಡನೆ ಅವರ ಸಂಪರ್ಕ ಕಡಿದುಹೋಗಿತ್ತು. 
ಸಮುದ್ರ ತೀರದಲ್ಲಿ ಮಾತ್ರ ಯಾನಮಾಡಬಲ್ಲ ದೋಣಿಗಳಿಗಿಂತ ದೊಡ್ಡ ನಾವೆಗಳನ್ನು 
ಕಟ್ಟುವುದಕ್ಕೆ ಸಹ ಸರ್ಕಾರದ ಸಮ್ಮತಿಯಿರಲಿಲ್ಲ. ಜಪಾನೀಯರು ಯಾರೂ ದೇಶ 
ಬಿಟ್ಟು ಹೋಗುವಂತಿರಲಿಲ್ಲ, ಯೂರೋಪಿಯನ್ನರು ಯಾರು ಜಪಾನನ್ನು ಪ್ರವೇಶಿಸು 
ವಂತಿರಲಿಲ್ಲ. 

ಎರಡು ಶತಮಾನಗಳ ಕಾಲ ಹೀಗೆಯೇ ಜಪಾನು ಪ್ರಪಂಚ ಚರಿತ್ರೆಯ ಮಧ್ಯ 
ಪ್ರವಾಹದ ಹೊರಗೇ ಉಳಿದುಕೊಂಡಿತ್ತು. ಆಗ ಅಲ್ಲಿ ಊಳಿಗಮಾನ್ಯ ಪದ್ಧತಿ 
ನಡೆಯುತ್ತಿದ್ದು ಹೊರಗಿನಿಂದ ನೋಡುವವರಿಗೆ ಅಲ್ಲಿಯ ವಿದ್ಯಮಾನಗಳು ರಂಗು : 
ರಂಗಾಗಿ ಕಾಣುತ್ತಿದ್ದುವು. ಅಲ್ಲಿನ ಜನಸಂಖ್ಯೆಯ ಶೇಕಡಾ ಐದು ಭಾಗ ಮಾತ್ರವಿದ್ಧ 
ಶ್ರೀಮಂತ ಕುಟುಂಬಗಳವರು ಮತ್ತು ಕಾಳಗದ ಶಿಕ್ಷಣ ಪಡೆದ ಸಮುದಾಯಿಗಳು 
ಉಳಿದವರ ಮೇಲೆ ಯಾವ ಹಿಡಿತಡೆಯಿಲ್ಲಡಿ ದಬ್ಬಾಳಿಕೆ ನಡೆಸುತ್ತಿದ್ದರು. ಇದೇ 
ಸಮಯದಲ್ಲಿ ಹೊರಗಿನ ವಿಶಾಲ ಪ್ರಪಂಚ ಹೊಸಹೊಸ ಶಕ್ತಿಗಳನ್ನೂ ವಿಶಾಲ ದೃಷ್ಟಿ 
ಯನ್ನೂ ಪಡೆದುಕೊಳ್ಳುತ್ತಿತ್ತು ಹೊಸ ಹೊಸ ತೆರದ ಹಡಗುಗಳು ಜಪಾನಿನ ಭೂಶಿರ 
ಗಳ ಹತ್ತಿರ ಹಾದು ಹೋಗುವುದು ಹೆಚ್ಚಾಯಿತು. ಕೆಲವೊಮ್ಮೆ ಈ ಹಡಗುಗಳು 
ಒಡೆದು ಹೋದಾಗ ಅವುಗಳ ನಾವಿಕರನ್ನು ಜಪಾನಿನ ಒಳಗೆ ಕರೆತರಲಾಗುತ್ತಿತ್ತು. 
ದೇಶಿಯ ದ್ವೀಪದಲ್ಲಿದ್ದ ಡಚ್‌ ಶಿಬಿರ ಜಪಾನಿಗೂ ಹೊರ ಪ್ರಪಂಚಕ್ಕೂ ಸಂಪರ್ಕ 
ಕಲ್ಪಿಸುವ ಏಕೈಕ ಸಾಧನವಾಗಿತ್ತು. ಇದರ ಮುಖಾಂತರ ಜಪಾನು ಪಾಶ್ಚಾತ್ಯ 

4 


೫೦ ಮಾನವಿಕ ಕರ್ಣಾಟಕ 


ಪ್ರಸಂಚಕ್ಸಿಂತ ಹಿಂದೆ ಬೀಳುತ್ತಿಡೆಯೆಂಬ ಸೂಚನೆಗಳು ಬಂದುವು, 1837ರಲ್ಲಿ 
ನಕ್ಷತ್ರಗಳು ಮತ್ತು ಪಟ್ಟಿಗಳು ಇದ್ದ ಜಪಾನಿನ ಜನಕ್ಕೆ ಹೊಸದಾದ ಧ್ವಜವಿದ್ದ 
ಒಂದು ಹಡಗು ಫೆಸಿಫಿಕ್‌ ಸಾಗರದಲ್ಲಿ ಅತಿದೂರ ತೇಲಿಹೋಗುತ್ತಿದ್ದ ಜಪಾನೀ 
ನಾವಿಕರನ್ನು ಕರೆದುಕೊಂಡು ಯೆಡೊಕೊಲ್ಲಿಯನ್ನು ಪ್ರವೇಶಿಸಿತು. ಈ ಹಡಗನ್ನು 
ಫಿರಂಗಿಗುಂಡು ಹೊಡೆದು ದೂರ ಓಡಿಸಲಾಯಿತು. ಇದೇ ಧ್ವಜ ಇದ್ದ ಇತರ 
ಹಡಗುಗಳೂ ಅಲ್ಲಿ ಕಾಣಿಸಿಕೊಳ್ಳೆ ಲಾರಂಭಿಸಿದುವು. ತಮ್ಮ ಹಡಗು ಮುಳುಗಿ 
ಹೋದದ್ದರಿಂದ ಜಪಾನನ್ನು ಪ್ರವೇಶಿಸಿದ್ದ ಹದಿನೆಂಟು ಅಮೆರಿಕನ್‌ ನಾವಿಕರನು. 
ಬಿಟ್ಟುಕೊಡಬೇಕೆಂದು ಕೇಳಲು ಅಂಥ ಒಂದು ಹಡಗು 1849ರಲ್ಲಿ ಅಲ್ಲಿಗೆ ಬಂದಿತು, 
ಕಡೆಗೆ 1853ರಲ್ಲಿ ಕಮೋಡೋರ್‌ ಪೆರ್ರಿಯ ನೇತೃತ್ವದಲ್ಲಿ ಅಮೆರಿಕದ ಯುದ್ಧನೌಕೆ 
ಗಳು ನಾಲ್ಕು ಅಲ್ಲಿಗೆ ಬಂದುವು. ಇವು ಜಪಾನೀಯರ ಬೆದರಿಕೆಗೆ ಜಗ್ಗದೆ ಅಲ್ಲಿಯೇ ' 
ಜಪಾನಿಗೆ ಸೇರಿದ ಜಲಭಾಗದಲ್ಲೇ ಲಂಗರು ಹಾಕಿ ನಿಂತವು. ಅಲ್ಲದೆ ಜಪಾನನ್ನು 
ಆಗ ಆಳುತ್ತಿದ್ದ ಇಬ್ಬರು ಅಧಿಪತಿಗಳಿಗೆ ಸಂದೇಶಗಳನ್ನು ಪೆರ್ರಿ ಕಳುಹಿಸಿದನು. 
1854ರಲ್ಲಿ ಈತನೇ ದೊಡ್ಡ ದೊಡ್ಡ ತೋಪುಗಳಿದ್ದ ಹಬೆಯಿಂದ ಚಲಿಸುವ ಆಶ್ಚರ್ಯಕರ | 
ವಾದ ಹತ್ತು ಹಡಗುಗಳೊಡನೆ ತಿರುಗಿಬಂದನು, ಅವನು ವ್ಯಾಪಾರ ಮತ್ತು ಇತರ 
ವ್ಯವಹಾರಗಳಿಗೋಸ್ಟರ ಮಾಡಿದ ಸಲಹೆಗಳನ್ನು ತಿರಸ್ಕರಿಸಲು ಜಪಾನಿಗೆ ಸಾಧ್ಯ 
ವಾಗಲಿಲ್ಲ, ಕರಾರು ಪತ್ರಕ್ಕೆ ಸಹಿ ಹಾಕಲು ಪೆರ್ರಿ ಐನೂರು ಜನರಿದ್ದ ಕಾವಲ್ಬು 
ಪಡೆಯೊಡನೆ ಬಂದನು. ರಸ್ತೆಗಳಲ್ಲಿ ಶಾಳಬದ್ಧ ನಡಿಗೆಯಲ್ಲಿ ಮಾರ್ಚ್‌ ಮಾಡುತ್ತ | 
ಬಂದ ಈ ಪಡೆಯನ್ನು ಜಪಾನಿನ ಜನಜಂಗುಳಿ ಅವರೆಲ್ಲ ಈ ಲೋಕದವರೇ ಅಲ್ಲವೇನೋ ' 
ಎಂಬಂತೆ ಬೆರಗಾಗಿ ನೋಡಿತು. 

ಅಮೆರಿಕದ ನಂತರ ರಷ್ಯ, ಹಾಲೆಂಡ್‌ ಮತ್ತು ಬ್ರಿಟರ್‌ಗಳು ಈ ದೇಶವನ್ನು ' 
ಪ್ರವೇಶಿಸಿದರು. ಹಿಮೊನೊಸೆಕಿ ಜಲಸಂಧಿಯ ಬಳಿ ಇದ್ದ ಜಪಾನೀ ಜಹಗೀರುದಾರ ' 
ನೊಬ್ಬ ಕೆಲವು ವಿದೇಶಿ ಹಡಗುಗಳ ಮೇಲೆ ಗುಂಡು ಹಾರಿಸಿದಾಗ ಬ್ರಿಟಷ್‌, ಫ್ರೆಂಚ್‌ 
ಡಚ್‌, ಮತ್ತು ಅಮೆರಿಕನ್‌" ಹಡಗುಗಳೆಲ್ಲ ಕೂಡಿ ಅವನ ತುಪಾಕಿಗಳನ್ನೆಲ್ಲ ನಾಶ ' 
ಮಾಡಿ ಅವನ ಖಡ್ಗದಳವನ್ನೆಲ್ಲ ಚದುರಿಸಿಬಿಟ್ಟರು, ಕಡೆಗೆ 1865ರಲ್ಲಿ ಈ ಎಲ್ಲ ' 
ರಾಷ್ಟ್ರಗಳ ಸಮ್ಮಿಶ್ರ ನೌಕಾದಳ ಕ್ಳೋತೋ ಹತ್ತಿರ ಸಮುದ್ರದಲ್ಲಿ ಲಂಗರು ಹಾಕಿ ' 
ನಿಂತು ಕೌಲುಗಳಿಗೆ ಜಪಾನನ್ನು ಬಲವಂತದಿಂದ ಒಪ್ಪಿಸಿತು, ಜಪಾನಿನ ಬಾಗಿಲು ' 
ಹೊರ ಪ್ರಪಂಚಕ್ಕೆ ತೆರೆಯಿತು. ಸ 

ಈ ಎಲ್ಲ ಘಟನೆಗಳಿಂದ ಜಪಾನಿಗೆ ತುಂಬ ಅಪಮಾನವಾಯಿತು. ಯೂರೋಪಿನ ' 
ರಾಷ್ಟ್ರಗಳ ಸಮಕ್ಕೆ ತಾವೂ ಬರಬೇಕೆಂದು ಜಪಾನೀಯರು ನಿರ್ಧರಿಸಿದರು. ಆಶ್ಚರ್ಯ ' 
ಕರವಾದ ಬುದ್ಧಿ ವಂತಿಕೆ ಮತ್ತು ಚಟುವಟಕೆಗಳಿಂದ ಇದನ್ನು ಅವರು ಸಾಧಿಸಿಯೂ 
ಸಾಧಿಸಿದದು. ಮಾನವಚರಿತ್ರೆಯಲ್ಲಿ ಯಾವ ರಾಷ್ಟ್ರವೂ ಯಾವಾಗಲೂ ಇಂಥ ' 
| ಮುನ್ನಡೆಯನ್ನು ಸಾಧಿಸಿಲ್ಲ, 1866ರಲ್ಲಿ ಜಪಾನು ಮಧ್ಯಯುಗದಲ್ಲಿತ್ತು ಅಲ್ಲಿಯ ' 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೫೧ 


ಸಮಾಜ ಅತಿರೇಕಕ್ಕೆ ಹೋದ ಊಳಿಗಮಾನ್ಯ ಪದ್ಧತಿಯ ವಿಚಿತ್ರ ವ್ಯಂಗ್ಯ ಚಿತ್ರ 
ದಂತಿತ್ತು. 1899ರಲ್ಲಿ ಅಲ್ಲಿಯ ಜನರು ಪೂರ್ಣವಾಗಿ ಪಾಶ್ಚಾ ತೃರಂತೆ ಆಗಿದ್ದರು, 
ಆ ದೇಶ ಮುಂದುವರಿದಿದ್ದ ಯೂರೋಪಿನರಾಷ್ಟ್ರಗಳ ಸರಿಸಮಕ್ಕೆ ಬಂದಿತ್ತು. 
' ಯೂರೋಪಿನಷ್ಟು ಮುನ್ನಡೆಯಲು ಎಂದೆಂದಿಗೂ ಏಷ್ಯಕ್ಕೆ ಸಾಧ್ಯವೇ ಆಗಲಾರದೆಂಬ 
ನಂಬಿಕೆಯನ್ನು ಜಪಾನು ಹೋಗಲಾಡಿಸಿತು. ಅಷ್ಟೇ ಅಲ್ಲ ಯೂರೋಪಿನ ಮುನ್ನಡೆ 
ತನ್ನೆದಕ್ಟೆ ಹೋಲಿಸಿದರೆ ಅತಿನಿಧಾನವೆಂದೂ ತೋರಿಸಿಕೊಟ್ಟಿತು. 

1894-95ರಲ್ಲಿ ನಡೆದ ಚೀನಾ- ಜಪಾನ” ಯುದ್ಧ ಕುರಿತು ವಿವರವಾಗಿ 
ತಿಳಿಸಲು ಇಲ್ಲ ಸಾಧ್ಯವಿಲ್ಲ. ಜಪಾನ್‌ ಎಷ್ಟರಮಟ್ಟಿಗೆ ಪಾಶ್ಚಿಮಾತ್ಯ ದೇಶಗಳಂತಾ 
ಗಿತ್ತು ಎಂಬುದನ್ನು ಈ ಯುದ್ಧ ತೋರಿಸಿಕೊಟ್ಟಿತು. ಜಪಾನಿನಲ್ಲಿ ದಕ್ಷವಾದ 
ಪಾಶ್ಚಿಮಾತ್ಯ ರೀತಿಯ ಸೈನ್ಯವಿತ್ತು . ಪುಟ್ಟಿ ದಾದರೂ ಶಕ್ತಿಯುತವಾದ ನೌಕಾದಳ 
ವಿತ್ತು. ಜಪಾನಿನ ಈ ಪುನಶ್ಚೇತನದ ಮಹತ್ತ್ವವನ್ನು ಬ್ರಿಟನ್‌ ಮತ್ತು 
ಅಮೆರಿಕಗಳು ಅರ್ಥಮಾಡಿಕೊಂಡು ಆದೂ ಒಂದು ಯೂರೋಪಿನ ರಾಜ್ಯವೆಂಬಂತೆ 
ಅದರೊಡನೆ ವ್ಯವಹರಿಸುತ್ತಿದ್ದು ವು. ಏಷ್ಯದಲ್ಲಿ ಹೊಸ ಹೊಸ “ಇಂಡಿಯ” ಗಳನ್ನು 
ಗಳಿಸಬೇಕೆಂಬ ಹವಣಿಕೆಯಲ್ಲಿದ್ದ ಇತರ ರಾಷ್ಟ್ರಗಳಿಗೆ ಇದು ಅರ್ಥವಾಗಲಿಲ್ಲ. 
ಮಂಚೂರಿಯವನ್ನು ಹಾದು ಕೊರಿಯದೊಳಕ್ಕೆ ರಷ್ಯ ಒತ್ತಿ ಕೊಂಡುಬರುತ್ತಿತ್ತು. 
ದಕ್ಷಿಣದಲ್ಲಿ ಫ್ರಾನ್ಸ್‌ ಟಾಂಕೆನ್‌ ಮತ್ತು ಅನ್ನಾವರ್‌ಗಳಲ್ಲಿ ತಳಊರಿತ್ತು. ಜರ್ಮನಿ 
ಆಸೆಗಣ್ಣು ಗಳಿಂದ. ಯಾವುದಾದರೂ ಸ್ವಾಮ್ಯ ದೊರಶೀತೇ ಎಂದು ಹೊಂಚು 
ಹಾಕುತ್ತಿತ್ತು. ಚೀನದೊಡನೆ ನಡೆದ ಯುದ್ಧದಿಂದ ಜಪಾನು ಲಾಭಪಡೆದು 
ಕೊಳ್ಳುವುದಕ್ಕೆ ಈ ಮೂರು ರಾಷ್ಟ್ರಗಳು ಅಡ್ಡ ಬಂದುವು, ಕಾದಾಟಿದಿಂದ 
ಸೋತಿದ್ದ ಜಪಾನ" ಮೇಲೆ ಇವು ಯುದ್ಧದ ಬೆದರಿಕೆ ಹಾಕಿದುವು. 

ಕೆಲಕಾಲ ತಲೆಬಾಗಿಸಿದಂತೆ ಮಾಡಿ ಜಪಾನ್‌ ತನ್ನ ಬಲಗಳನ್ನು ಕೂಡಿಸಿ 
ಕೊಂಡಿತು. ಹತ್ತುವರ್ಷಗಳೊಳಗೆ ಅದು ರಷ್ಯದೊಡನೆ ಯುದ್ಧಮಾಡಲು ಸಿದ್ಧ 
ವಾಯಿತು. ಏಷ್ಯದ ಚರಿತ್ರೆಯಲ್ಲಿ ಐರೋಪ್ಯರ ಗರ್ವದೆ ಅಂತ್ಯವನ್ನು ಸಾರುವ 
ಮೈಲಿಗಲ್ಲು ಈ ಯುದ್ಧ, ರಷ್ಯದ ಜನತೆಗೆ ಭೂಗೋಳದ ಅರ್ಧ ಸುತ್ತಿನಾಜೆ 
ನಡೆದಿದ್ದ ತನ್ಮುನ್ನೂ ಸೆಳೆದುಕೊಳ್ಳಲಿದ್ದ ಈ ಕ್ಷೋಭೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ. 
ರಷ್ಯದ ಮೇಧಾವಿ ರಾಜನೀತಿಜ್ಞರೂ ಈ ಮೂರ್ಬ ಸಾಹಸಕ್ಕೆ ಓಪ್ಪಿಗೆ ಕೊಟ್ಟಿರಲಿಲ್ಲ, 
ಆದರೆ ರಷ್ಯದ ಜ್ಯಾರನ ಸುತ್ತಲೂ ರಾಜವಂಶಕ್ಕೆ ಸೇರಿದ ದುರಾಸೆಯುಳ್ಳ ಕೆಲವು 
ಶ್ರೀಮಂತ ಸರದಾರರು ಸೇರಿಕೊಂಡಿದ್ದರು. ಚೇನ ಮತ್ತು ಮಂಚೂರಿಯಗಳಲ್ಲಿ 
ಮುಂದೆ ಸಂಸತ್ತನ್ನು ಲೂಟಿಹೊಡೆಯಬಹುದೆಂಬ ಭರವಸೆಯ ಮೇಲೆ ಇವರೆಲ್ಲ 
ಅರ್ಥಿಕ ಸಾಹೆಸಗಳಿಗಿಳಿದಿದ್ದರು, ಇದರಿಂದ ಹಂದೆಗೆಯುವುದು ಅವರಿಗೆ ಸ್ವಲ್ಪವೂ 
ಒಪ್ಪಿಗೆಯಿರಲಿಲ್ಲ. ಇದರ ಫಲ ಜಸಾನಿನ ಸೈನಿಕರು ಸಮುದ್ರ ದಾಟ ಪೋರ್ಟ್‌ಅರ್ಥರ್‌ 
ಹಾಗೂ ಕೊರಿಯಗಳಿಗೆ ರವಾನೆಯಾಗತೊಡಗಿದರು ಮತ್ತು ಒಂದಾದ ಮೇಲೊಂದರಂತೆ 


೫೨ ಮಾನವಿಕ ಕರ್ಣಾಟಕ 


ಬರುತ್ತಿದ್ದ ರೈಲುಗಾಡಿಗಳಲ್ಲಿ ಸೈಬೀ(ರಿಯದ ರೈಲು ಮಾರ್ಗಗಳಲ್ಲಿ ಅಸಂಖ್ಯಾತ 
ರಷ್ಯನ್‌ ರೈತರು ಈ ದೊರದ ರಣರಂಗಗಳಲ್ಲಿ ಮೃತ್ಯುವನ್ನ ಪ್ರ ಲುಬಂದಿಳಿದರು. 
ರಷ್ಯನರಿಗೆ ಒಳ್ಳೆಯ ಮುಂದಾಳುಗಳಿರಲಿಲ್ಲ ಅವರಿಗೆ ಸಾಮಾನು ಸರಬರಾಜಿ ' 
ನಲ್ಲಿ ಬೇಕಾದಷ್ಟು ಮೋಸ ನಡೆದಿತ್ತು, ಜಲನೆಲಗಳೆರಡರಲ್ಲೂ ಅವರು ಪೆಟ್ಟು ತಿಂದರು. 
ಆಫ್ರಿಕಾ ಖಂಡವನ್ನು ಸುತ್ತಿ ಕೊಂಡು ಬಂದ ರಷ್ಯದ ಬಾಲ್ಟಿಕ್‌ ನೌಕಾದಳ ತ್ಸುಷಿಮಾ 
ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ನಾಶವಾಯಿತು. ದೂರಪ್ರದೇಶದಲ್ಲಿ ನಡೆದ ಈ 
ನಿಷ್ಟಾರಣ ನರಮೇಧದಿಂದ ರಷ್ಯದ ಸಾಮಾನ್ಯ ಜನತೆ ಕೆರಳಿ ಬಂಡಾಯ ಚಳವ ) 
ನಡೆಸಿದರು. ಇದರ ಪರಿಣಾಮವಾಗಿ ತ್ಸುರ್‌ಯುದ್ಧವನ್ನು ನಿಲ್ಲಿಸಬೇಕಾಯಿತು. 
(1905). 1875ರಲ್ಲಿ ರಷ್ಯ ಆಕ್ರಮಿಸಿದ್ದ ಸಖೇಲಿನ್‌ ದೀಪದ ದಕ್ಷಿಣಾರ್ಥವನ್ನು 
ಜಪಾನಿಗೆ ಹಿಂದಿರುಗಿಸಿ ಮಂಚೂರಿಯದಿಂದ ಹೊರಬಿದ್ದು ಕೊರಿಯವನ್ನು ಜಪಾನಿಗೆ 
ತ್ಸಾರ”  ವಹಿಸಿಕೊಡಬೇಕಾಯಿತು. ಏಷ್ಯದಲ್ಲಿ ಯೂರೋಪಿಯನ್ನರ ದಂಡ 
ಯಾತ್ರೆಗಳ ಕೊನೆಗಾಲ. ಮೊದಲಾಯಿತು. ಯೂರೋಪ್‌ ಚಾಚಿದ್ದ ತನ್ನ ಸಂಜ 
ಗಳನ್ನು ಒಳಗೆಳೆದುಕೊಳ್ಳೆ ಲಾರಂಭಿಸಿತು. 


64. 1914ರಲ್ಲಿ ಬ್ರಿಟಿಷ್‌ ಸಾಮ್ರಾಜ್ಯ 

ಹೆಜಿ ಹಡಗು ಮತ್ತು ರೈಲುಗಾಡಿಗಳಿಂದ ಒಂದುಗೂಡಿದ್ದ ಬ್ರಿಟಿಷ್‌" 
ಚಕ್ರಾಧಿಸತ್ಯದ ವಿವಿಧ ಘಟಕಗಳ ವೈಶಿಷ್ಟ್ಯಗಳನ್ನು ಇಲ್ಲಿ ಗಮನಿಸೋಣ. ಈ. 
ಸಾಮ್ರಾಜ್ಯ ಒಂದು ಅಸಾಧಾರಣ ರಾಜಕೀಯ ವವ್ಯಸ್ಥೈ. ಇಂಥ ಸಂಗತಿ ಹಿಂದೆ 
ನಡೆದಿರಲೇ ಇಲ್ಲ. | 

“ಪಟ್ಟಾ ಭಿಹಿಕ್ತ ರಾಜನಿರುವ ಪ್ರಜಾಪ್ರಭುತ್ವವಾದ ಸಂಯುಕ್ತ ಬ್ರಿಟಷ್‌ 
ರಾಜ್ಯ ಈ ಸಂಸ್ಥೆಯ "ಕೇಂದ್ರ. ಎಷ್ಟೋ ಐರಿಷ್‌ ಜನರ ಇಚ್ಛೆಗೆ ವಿರುದ್ಧವಾಗಿ 
ಐರ್‌ ಲ್ಯಾಂಡಿನ ಒಂದು ಭಾಗ ಇದರಲ್ಲಿ ಸೇರಿದೆ. ಇಂಗ್ಲೆಂಡ್‌, ವೇಲ್ಸ್‌ ಮತ್ತು ' 
ಸ್ಫಾಟ್‌ಲೆಂಡುಗಳು ಸೇರಿ ಚುನಾಯಿಸಿದ ಪಾರ್ಲಿಮೆಂಟಿನ ಬಹುಮತವು ಯಾರು: 
ಇಲ್ಲಿಯ ಮಂತ್ರಿಮಂಡಲದ ಮುಖ್ಯಸ್ಥ ರಾಗಬೇಕೆಂಬುದನ್ನೂ ಇದರ ರಾಜಕೀಯ ' 
ಧೋರಣೆ ಹಾಗೂ ಕಾರ್ಯ ಸಾಮಥಣ್ಯಗಳನ್ನೂ ಬ್ರಿಟನ್ನಿನ ಸ್ವಂತ ರಾಜಕೀಯ ವಿದ್ಯ. 
ಮಾನಗಳ ಆಧಾರದ ಮೇಲೆ ನಿರ್ಧರಿಸುತ್ತದೆ. ಈ ಮಂತ್ರಿಮಂಡಲವೇ ಚಕ್ರಾಧಿ 
ಪತ್ಯದ ಉಳಿದೆಲ್ಲ ಭಾಗಗಳನ್ನೂ ಆಳುವ ಅತ್ಯುಚ್ಚಶಕ್ತಿ. ಇದಕ್ಕೆ ಯುದ್ಧ ಮತ್ತು" 
ಶಾಂತಿಗಳನ್ನು ಘೋಷಿಸುವ ಅಧಿಕಾರವೂ ಇದೆ. ಕ | 

ಇದರ ನಂತರ ರಾಜಕೀಯ ಪ್ರಾಮುಖ್ಯ ಪಡೆದಿರುವ ಭಾಗಗಳು ನೇರವಾಗಿ 
ಪಟ್ಟಾ ಭಿಸಿಕ್ಕ ರಾಜನ ಕೆಳಗಿರುವ ಪ್ರಜಾಪ್ರ ಭುತ್ವಗಳಾದ ಆಸ್ಟ್ರೇಲಿಯ, ಕೆನಡಾ. 
ನ್ಯೂಫೌಂಡಲ್ಯಾಂಡ (ಇದೇ ಅತ್ಯಂತ ಹಳೆಯ ಬ್ರಿಟಿಷ” ಸ್ವಾಮ್ಯ, 1583ರಲ್ಲಿ 


ಬ್ರಿಟನ್ನಿಗೆ ಸೇರಿದ್ದು), ನ್ಯೂಜಿಲೆಂಡ್‌ ಮತ್ತು ದಕ್ಷಿಣ ಆಫ್ರಿಕ: ಇವೆಲ್ಲ ಬ್ರಿಟನ್ನ 


| 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೫೩ 


ನೊಡನೆ ಮಿತ್ರರಂತಿರುವ ತ ಸ್ವತಂತ್ರವಾದ ಸ್ವಾಧಿಕಾರವುಳ್ಳ ರಾಜ್ಯಗಳು, 
ಆದರೆ ಇವುಗಳಲ್ಲಿ ಬ್ರಿಟ ನ್ನಿನ ಸರ್ಕಾರ ನೇಮಿಸಿರುವ ಉಷ ಸ್ರತಿನಿಧಿಯೊಬ್ಬ 
ನಿರುತ್ತಾನೆ. 
' ಇಂಡಿಯಾ ಸಾಮ್ರಾಜ್ಯ ಇವುಗಳ ಬಳಿಕ ಬರುತ್ತದೆ, ಇದು ಹಿಂಜಿ ಇದ್ದ 
ಮೊಗಲ್‌ ಸಾಮಾ ತ್ರಜೃದ್ದೇ ಮುಂದುವರಿಕೆ, ಬಲೂಚಿಸ್ತಾ ನದಿಂದ ಬರ್ಮವರೆಗೆ 
ಹರಡಿರುವ ಏಡನ್ನ ನ್ನ್ನೂ ಒಳಕೊಂಡಿರುವ ಇದರಲ್ಲಿ ಆಶ್ರಿತರಾಜ್ಯಗಳೂ ಸಂರೆಕ್ಷಿತ 
| ರಾಜ್ಯಗಳೂ ಇವೆ. ಬ್ರಿಟನ್ನಿನ ರಾಜಪ್ರ ಭುತ್ವ ಮತ್ತು ಪಾಡ್ಲಿ ಮೆಂಟನ ಅಧೀನದಲ್ಲಿ 
ರುವ ಇಂಡಿಯಾ ಆಫೀಸ್‌ ಈ ರಾಜ್ಯಗಳಲ್ಲಿ ಮೊದಲಿನ ಟರ್ಕೊಮನ್‌ ವಂಶದ 
| ಮೊಗಲ್‌ ಸರ್ಕಾರ ನಿರ್ವಹಿಸುತ್ತಿದ್ದ ಪಾತ್ರವನ್ನೇ ತಾನೂ ನಿರ್ವಹಿಸುತ್ತಿದೆ. 
ಇದರ ನಂತರ ಬರುವುದು ಈಜಿಪ್ಟ್‌. ಇದರ ಸ್ಥಾನ ಹೀಗೇ ಎಂದು ಹೇಳಲು 
ಬರುವುದಿಲ್ಲ. ಹೆಸರಿಗೆ ಇದು ತುರ್ಕಿ ಸಾಮ್ರಾ ಜ್ಯದ ಒಂದು ಭಾಗವೆನಿಸಿ ಕೊಂಡಿದೆ. 
ಇಲ್ಲಿ ಅವರದೇ ಆದ ಖೆಡಿವ್‌ ಎಂಬ ಹೆಸರಿನ ರಾಜ ಸಹ ಇದ್ದಾ ನೆ, ಆದರೆ ಇಲ್ಲಿಯ 
 ವಹಿವಾಟಿಲ್ಲ ಬ್ರಿಟಿಷ್‌ ಸರಕಾರದ ನಿರಂಕುಶ ಪ್ರಭುತ್ವದ ನಿಯಂತ್ರ ದಲ್ಲಿದೆ, 
ಇದರ ಮುಂದಿನದು ಇಲ್ಲಿ ಸಂದಿಗ್ಗ ಸ್ಥಿತಿಯಲ್ಲಿರುವ ಆಂಗ್ಲೋ ಈಜಿಪ್ಟಿಯನ್‌ 
ಸೂಡಾನ್‌. ಬ್ರಿಟಿಷರು ಮತ್ತು ಬ್ರಿಟಿಷರ ಹತೋಓಯಲ್ಲಿರುವ ಈಜಿಪ್ಟ್‌ ಸ 
ಗಳು ಇದನ್ನು ಆಕ್ರಮಿಸಿಕೊಂಡು ಜಂಟಿಯಾಗಿ ಇದನ್ನು ಆಳುತ್ತಿವೆ. 
ಭಾಗಶಃ ಸ್ವಾಧಿಕಾರವುಳ್ಳೆ ಮಾಲ್ಟಾ ಜಮೈೈಕ್ಕಾ ಬಹಾಮಾದ್ವೀಪಗಳು 
ಮತ್ತು ಬರ್ಮುಡಾ ರಾಜಕೀಯ ಪ್ರಾಮುಖ್ಯದಲ್ಲಿ ಸೂಡಾನಿನ ಕೆಳಗೆ ಬರುತ್ತವೆ. 
ಇವುಗಳಲ್ಲಿ ಕೆಲವು ಸಮುದಾಯಗಳು ಬ್ರಿಟಷ್‌ ಮೂಲದವು. ಇವುಗಳಲ್ಲಿ ಚುನಾಯಿ 
ಸಿದ ಶಾಸನಸಭೆಗಳೂ ನೇಮಕಗೊಂಡ ಕಾರ್ಯನಿರ್ವಾಹಕ ಶಾಖೆಗಳೂ ಇವೆ. 
ಇವುಗಳಾದ ಮೇಲೆ ಕ್ರೌನ್‌ ಕಾಲೊನಿಗಳು ಬರುತ್ತ ವೆ. ಇವುಗಳಲ್ಲಿ ಬ್ರಿಟನ್ನಿನ 
ಸರ್ಕಾರ ತನ್ನ ವಸಾಹತು ಯು ಮೂಲಕ ಹೆಚ್ಚು ಕಡಿಮೆ ನಿರಂತುಶವೆನ್ನ 
ಬಹುದಾದ ಅಳಿಕೆ ನಡೆಸುತ್ತದೆ. ಇವುಗಳಲ್ಲಿ AGA ಟ್ರಿನಿಡಾಡ್‌, ಫಿಜಿಗಳಲ್ಲಿ 
ನೇಮಕಗೊಂಡ ಮಂತ್ರಾಲೋಚನಾ ಸಭೆ ಇರುತ್ತದೆ. ಜಿಬ್ರಾಲ್ಟಂ" ಮತ್ತು ಸೆಂಟ್‌ 
ಹೆಲೆನಾಗಳಲ್ಲಿ ಗೌರ್ನರ್‌ಗಳಿರುತ್ತಾ ಕೆ, 
| ಇವುಗಳಲ್ಲದೆ ಬಹುತೇಕ ಉಷ್ಣೃವಲಯಗಳಲ್ಲಿರುವ ವಿಸ್ತಾ ರವಾದ ಪ್ರದೇಶಗಳು 
ಈ ಸಾಮಾ ಪ್ರಿ ಜ್ಯದಲ್ಲಿವೆ. ಇವು ಕಚ್ಚಾ ಪದಾರ್ಥಗಳಿಗೆ ಒಳ್ಳೆಯ ಕರಗಳು ಇವು 
ಗಳಲ್ಲಿ ಅಷ್ಟೇನೂ ಸುಧಾರೆಸಿಲ್ಲದ ಕೇಯ ಪ್ರಜ್ಞೆ ಇಲ್ಲದ ” ಜನಸ 'ಮುದಾಯಗಳಿವೆ. 
ಹೆಸರಿಗೆ “ರಕ್ಷಿತ ಪ್ರದೇಶಗಳೆನಿಸಿಕೊಂಡ ಇವುಗಳಲ್ಲಿ ಮೂಲನಿವಾಸಿಗಳ 
ಮುಖ್ಯಸ್ಥರು (ಬಸುಚಜೋ ಲ್ಯಾಂಡಿನಲ್ಲಿದ್ದ ಂತೆ) ಅಥವಾ "ವಿಶೇಷಾಧಿಕಾರ ಸಡೆದ 
ಕಂಪೆನಿಗಳಿದ್ದು (ರ್ಹೊ ಈಸುರುತ) ಇವುಗಳ ಮೇಲೆ ಹೈಕಮಿಷನರು ನಿಯಂತ್ರ 
ಣಾಧಿಕಾರ ಪಡೆದಿರುತ್ತಾರೆ, ಕೆಲವು ಸಂದರ್ಭಗಳಲ್ಲಿ ಇಂಥ ಅನಿರ್ದಿಷ್ಟ ಸ್ಥಿತಿ 


೫೪ ಮಾನವಿಕ ಕರ್ಣಾಟಕ 


ಯಲ್ಲಿರುವ ಸ್ವಾ ಮ್ಯ ಗಳನ್ನು ಬ್ರಿಟನ್ನಿನ ವಿದೇಶೀಯ ಖಾತೆಯೋ ಕಲೋನಿಯಲ್‌ 


ಖಾತೆಯೋ ರಾ ಚಂದ ವಹಿಸಿಕೊಂಡಿದ್ದರೂ ಬಹುತೇಕ ಈ ಸಾ ಒಮ್ಮ 
ಗಳನ್ನು ಕಲೋನಿಯಲ್‌ ಕಜೇರಿಯೇ ನೋಡಿಕೊಳ್ಳು ತ್ತದೆ. 
p ಒಬ್ಬ ವ್ಯಕ್ತಿ ಅಥವಾ ಯಪ ಒಬ್ಬ ಅಧಿಕಾರಿ ಈ ಬ್ರ ಬ್‌ 


ಸಾಮ್ರಾಜ್ಯವನ್ನು ಅಸು ಈಗಿರುವ ಸಮಗ ಗ್ರರೂಪಿನಲ್ಲಿ. ಯಾವಾಗಲೂ “ಕಲ್ಪಿ ಸ 


ಕೊಂಡಿರಲಿಲ್ಲವೆಂದು ಎಲ್ಲರಿಗೂ ತಾನಾಗಿಯೇ ಮನವರಿಕೆಯಾಗುತ್ತದೆ. ಇದಕ್ಕೆ 
ಮುಂಚೆ ಇರುತ್ತಿದ್ದ ಸಾಮ್ರಾಜ್ಯ ಎಂದು ಕರೆಯುತ್ತಿದ್ದ ಸಂಸ್ಥೆಗಳೆಲ್ಲವಕ್ಕಿಂತ ಇದು 
ಭಿನ್ನವಾದದ್ದು. ಕಾಲ ಸರಿದಂತೆ ಒಂದೊಂದಾಗಿ ಸೇರ್ಪಡೆಯತಾದ ಅನೇಕ ಭಾಗಗಳ 
ಮಿಶ್ರಣವಿದು. ಇದು ವಿಸ್ತಾರವಾದ ಪ್ರದೇಶಗಳಲ್ಲಿ ಶಾಂತಿ ಮತ್ತು, ಕ್ಷೇಮಗಳನ್ನು 
ತಂದಿತು. ಅದರಿಂದಲೇ ಹೋವು" ಎಂದು ಕರೆಸಿಕೊಳ್ಳುತ್ತಿದ್ದ ಇಂಗ್ಲೆಂಡ್‌ ದೇಶದ 
ಜನತೆಯ ನಿರ್ಲಕ್ಷ್ಯ ಮತ್ತು ಸರ್ಕಾರದ ದಬ್ಬಾಳಿಕೆ ಮತ್ತು ಕುಂದುಕೊರತೆಗಳ ಕಡೆ 
ಅಷ್ಟು ಗಮನಕೊಡದೆ “ಅಧೀನ” ಜನಾಂಗಗಳ ಜನರಲ್ಲನೇಕರು ಇದನ್ನು ಸಹಿಸಿ 
ಕೊಂಡು ಪೋಷಿಸಿದರು. ಅಥೆನ್ಸ್‌ ಸಾಮ್ರಾ ಜ್ಯಂತೆ ಇದೂ ಸಹ ಸಾಗರೋತ್ತರ 
ಸಾಮ್ರಾ ಜ್ಯವಾಗಿತ್ತು. ಸಮುದ್ರವೇ ಇವರ ವಿವಿಧ ಭಾಗಗಳಿಗೆ ಸಂಪರ್ಕ ಕಲ್ಪಿಸಿ 
ಬ್ರಿಟಷ್‌ ನೌಕಾಪಡೆಯೇ ಸಂಪರ್ಕ ಸಾಧನವಾಗಿತ್ತು. ಯಾವುದೇ ಸಾಮಾ ತ್ರಾಜ್ಯ ಎ 
ಸಂಬದ್ಧತೆ ಒಂದು ರೀತಿಯ ಸಂಪರ್ಕ ಸಾಧನವನ್ನವಲಂಬಿಸಿರುತ್ತದೆ. 16ನೇ ಶತಮಾತೆ 
ದಿಂದ 19ನೇ ಶತಮಾನದ ವರೆಗೆ ಹಡಗು ಕಟ್ಟು ವುದು, ಸಮುದ್ರಯಾನ ವಿಧಾನಗಳು 


ಮತ್ತು ಹೆಬೆಜಹೆಜುಗಳ ನಿಯೋಜನೆಯಲ್ಲಿ ಬಹಳ ಪ್ರಗತಿಯಾಗಿದ್ದು ಈ 


ಸಾಮ್ರಾ ಜೃದಲ್ಲಿ "ಪಾಕ್ಸ್‌ ಬ್ರಿಟಾಫಿಕಾ'' ಎಂದು ಕರೆಯುತ್ತಿದ್ದ ಬ್ರಿ ಟಾನಿಯಾದ 


ಶಾಂತಿ ಸ್ಕಾ ಪನೆಗೆ ಬಹಳ ಅನುಕೂಲವಾಗಿತ್ತು. ವಾಯು ಯಾನದಲ್ಲಿ ಅಥವಾ ಸ 


ತೀವ್ರ ವೇಗದ ಭೂ ಸಂಚಾರದಲ್ಲಿ ಹೊಸ ಹೊಸ ಮುನ್ನ ಡೆಯಾದಂತೆ ಇದಕ್ಕೆ 
ತೊಂದರೆಯಾಗಬಹುದಿತ್ತು, ಫ 


SC Ri Le 


MEU 


ಡಿ. ಆರ್‌. ಸರ್ವಮಂಗಳ 


ಮಾನವ ಸಂಪನ್ಮೂಲ ಬೆಳವಣಿಗೆಯನ್ನು 
ನಿರ್ಧರಿಸುವ ವಿಧಾನಗಳು 


ಸಮಾಜದ ಎಲ್ಲಾ ಜನರ ಜ್ಞಾನ, ಕುಶಲತೆ ಕಾರ್ಯಸಾಮರ್ಥ ಮತ್ತಿತರ 
ಅಂತರ್ನಿಹಿತ ಸಾಮರ್ಥ್ಯಗಳನ್ನು ಹೊರತರುವಿಕೆ ಮುಂತಾದ ವಿಷಯಗಳ 
ಬೆಳವಣಿಗೆಯೆ ಮಾನವ ಸಂಪನ್ಮೂಲದ ಬೆಳವಣಿಗೆಯೆನಿಸುತ್ತದೆ. 

ದೀರ್ಫ್ಥಕಾಲದ ಭವಿಷ್ಯತ್‌ ಅವಶ್ಯಕತೆಗಳನ್ನು ನಿರ್ಧರಿಸುವ ಮಾನವ ಶಕ್ತಿ 
-ವಿಶ್ಲೆ ೇಷಣೆಯು ಅತ್ಯಂತ ಕ್ಲಿಷ್ಟಕರವಾದುದು. ಏಕೆಂದಕೆ ಮಾನವ ಸಂಪನ್ಮೂಲದ 
ಅಭಿವೃದ್ಧಿಯನ್ನು 20 ವರ್ಷಗಳ ಅಥವಾ ಕಠಿಷ್ಟಸಕ್ಷ 10 ವರ್ಷಗಳ ಅವಧಿಗೆ 
ಅಂದಾಜು ಮಾಡಬೇಕಾಗುತ್ತದೆ, ಶಾಲೆಗಳ ಕಟ್ಟಡಗಳನ್ನು ನಿರ್ಮಿಸಲು, ಶಿಕ್ಷಕರಿಗೆ 
ತರಬೇತಿ ಕೊಡಲು ಮತ್ತು ವಿಶ್ವವಿದ್ಯಾನಿಲಯದ ಪದವೀಧರರ ಸಂಖ್ಯೆಯನ್ನು 
ಹೆಚ್ಚಿಸಲು, ಪ್ರಾಥಮಿಕ ಮತ್ತು ಪೆ )ಢಶಾಲೆಗಳಿಗೆ ಹೆಚ್ಚಳವನ್ನುಂಟುಮಾಡಲು 
ಬೇಕಾಗುವ ಕಾಲವನ್ನು ಗಮನಿಸಿದರೆ ಈ ಸಮಸ್ಯೆಯ ಕ್ಲಿಷ್ಟತೆಯು ಸ್ಪಷ್ಟವಾಗಿ 
ಗೋಚರವಾಗುತ್ತದೆ. ಉದಾಹರಣೆಗೆ 10 ವರ್ಷಗಳ ಅವಧಿಯಲ್ಲಿ ಸದವೀಧರರಾಗ 
ಬಲ್ಲ ವಿದ್ಯಾರ್ಥಿಗಳು ಈಗಾಗಲೆ ಪೌ)ಢಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವವರಾಗಿ 
ದ್ವಾಕೆ, ಪ್ರಾಥಮಿಕ ಶಾಲೆಗಳಿಗೆ ಪ್ರಸಕ್ತ ಸಾಲಿನಲ್ಲಿ ಸೇರುವ ವಿದ್ಯಾರ್ಥಿಗಳು 
ಕೊನೆಯ ಪಕ್ಷ 10 ವರ್ಷಗಳ ಕಾಲ ಪೌ ಢಶಿಕ್ಷಣ ಮುಗಿಸಲು ಅಥವಾ ಪದವೀಧರ 
ರಾಗಲು 15 ವರ್ಷಗಳ ಕಾಲ ಹಿಡಿಯುತ್ತದೆ. ಆರ್ಥಿಕ ಅಭಿವೃದ್ಧಿ ಯೋಜನೆಗಿಂತ 
ಮಾನವ ಸಂಪನ್ಮೂಲ ಯೋಜನೆಗೆ ಹೆಚ್ಚು ಅವಧಿ ಬೇಕಾಗುತ್ತ & 

ಭವಿಷ್ಯತಿ" ಅವಶ ಕತೆಗಳನ್ನು ಚೈೊರಾಜುಮಾಡಲು ಯಾವುದೇ ಒಂದು ಸರ್ವ 
ಸಮ್ಮತವಾದ ಹಾಗೂ ನಿರ್ದಿಷ್ಟ ವಾಜಿ ವಿಧಾನವು ಬಳಕೆಯಲ್ಲಿಲ್ಲ. ಅಲ್ಲದೆ ಭವಿಷ್ಯ ಹ 
ಅವಶ್ಯಕತೆಗಳನ್ನು ಅರ್ಥ್ಯೈಸುವ. ಸ್ಪಷ್ಟ ವಾದ ಕಲ್ಪನೆಯೂ ಇಲ್ಲ. ಕೆಲವರು ಭವಿಷ್ಯ 
ಅವಶ್ಯ ಕತೆಗಳ ಮುನ್ಸೂಚನೆಯೆಂದು ಮಂಡಿಸಿದರೆ ಇತರರು ತಾವು ಈ ಗಳ. 
ಎತ್ತಿ ತೊಟ (ನೆಂದು ಮಾತ್ರ ಭಾವಿಸುತ್ತಾರೆ, ಇನ್ನಿತರರು ಮುಂದಿನ ಗುರಿ 
ಗಳನ್ನು ಸ್ಥಿ ರಸಡಿಸುತ್ತೈ ವೆಂದು ಕೊಿಖಸುತ್ತಾರೆ. ಈ ಪರಿಕಲ್ಪನೆಯನ್ನು ಆಥೆಣ್ಬಸಿ 


೫೬ ಮಾನವಿಕ ಕರ್ಣಾಟಕ 


ಕೊಳ್ಳಲು ಈಗ ಬಳಕೆಯಲ್ಲಿರುವ ಕೆಲವು ವಿಧಾನಗಳ ಪರಿಚಯವು ಉಪಯುಕ್ತ 
ವಾಗುವುದು. | 
ಅತ್ಯಂತ ಸರಳವಾದುದೆಂದರೆ ಹಾಲಿ ಇರುವ ಸಂಸ್ಥೆ ಗಳ ಅಭಿಪ್ರಾಯಗಳನ್ನು ಈ 
ಬಗ್ಗೆ ಕೇಳುವುದು. ಆದಕೆ ಇದು ದೀರ್ಭಾವಧಿ ಯೋಜನೆಗೆ ನಂಬಲರ್ಹ ಅಂಶವಾಗು 
ವುದಿಲ್ಲ. 10 ಅಥವಾ 20 ವರ್ಷಗಳ ನಂತರದ ಗುರಿ ಈಗಿನ ಗುರಿಸಾಧನೆಯ 
ಕಲ್ಪನೆಗೆ ಹೊಂದದಿರಬಹುದು. ಅಲ್ಲದೆ ಬಹಳಷ್ಟು ಸಂಸ್ಥೆಗಳ ನಿರ್ವಾಹಕರು 
ಭವಿಷ್ಯದ ಉದ್ಯೋಗಾವಕಾಶಗಳನ್ನು ಅಂದಾಜಿಸಲು ಇಷ್ಟಪಡುವುದಿಲ್ಲ ಅಥವಾ 
ಅವರು ಶಕ್ಕರೂ ಆಗಿರುವುದಿಲ್ಲ. 
ಹಿಂದಿನ ಒಲವು ಅಥವಾ ಪ್ರವೃತ್ತಿ ಗಳ ಆಧಾರದ ಮೇಲೆ ಭವಿಷ್ಯತ್ತಿನ ಆವಶ್ಯಕತೆ 
ಗಳನ್ನು ರೂಪಿಸಿಕೊಳ್ಳುವುದು ಮತ್ತೊಂದು ವಿಧಾನ, ಈ ವಿಧಾನವನ್ನು ಪ್ರಗತಿಪರ 
ರಾಷ್ಟ್ರಗಳಲ್ಲಿ ವೈಜ್ಞಾನಿಕ, ತಾಂತ್ರಿಕ ಹಾಗೂ ಶಿಕ್ಷಕ ಕ್ಷೇತ್ರಗಳಲ್ಲಿ ಉನ್ನತಮಟ್ಟದ 
ಸಿಬ್ಬಂದಿಯನ್ನು ಪಡೆಯಲು ಬಳಸಲಾಗುತ್ತದೆ, ಭೂತಕಾಲದ ಒಲವು ಅಥವಾ 
ಪ್ರವೃತ್ತಿಗಳನ್ನು ಆಧರಿಸಿ ನಿರ್ದಿಷ್ಟವಾದ ವೃತ್ತಿ ಯಲ್ಲಿರುವ ವ್ಯಕ್ತಿಗಳ ಸಂಖ್ಯೆಗೆ 
ಅನುಗುಣವಾಗಿ ಮುಂದಿನ ಅವಶ್ಯಕತೆಗಳನ್ನು ಗುರುತಿಸಿ, ಆನಂತರ ಸಮಗ್ರ 
ಉದ್ಯೋಗಾವಕಾಶಗಳು, ಉತ್ಪಾದನೆ, ಜನಸಂಖ್ಯೆ, ಸಮಗ್ರ ರಾಷ್ಟ್ರೀಯ ಉತ್ಪಾದನೆ | 
(GNP) ಅಥವಾ ಯಾವುದೇ ಸಮಪ್ಸಿ ಸರಿದೂಗಿಸುವ ವಿಧಾನ. ಈ ರೀತಿ ಪಡೆದ. 
ಸಮಾಶ್ರಯಣ ಪಟ್ಟಿಯನ್ನು ಪ್ರತಿಯೊಂದು ವ್ಯಕ್ತಿಯ ಭವಿಷ್ಯತ್‌ ಗುರಿಗಳನ್ನು 
ನಿರ್ಧರಿಸಲು ಉಪಯೋಗಿಸಬಹುದಾಗಿದೆ. ತ 
ಈ ವಿಧಾನವು ಬಹಳ ಸರಳವಾದುದಾದರೂ ಇದರ ಉಪಯುಕ್ತತೆ ಬಹಳ 
ಕಡಮೆ. ಅನೇಕ ದೇಶಗಳಲ್ಲಿ ಹಿಂದಿನ ಅವಧಿಗಳ ದತ್ತಾಂಶಗಳನ್ನು ಪಡೆಯುವುದು 
ದುರ್ಲಭವಾಗಿದೆ. ಈ ದತ್ತಾಂಶಗಳು ದೊರೆತರೂ ಹಿಂದಿನ ಅನುಭವಗಳಿಂದ 
ಮುಂದಿನ ಅವಶ್ಯಕತೆಗಳನ್ನು ಪಡೆಯುವ ಕಲ್ಪನೆಯು ಪ್ರಶ್ನಾತೀತವಾದುದೇನೂ ಅಲ್ಲ. ' 
ವಾಸ್ತವವಾಗಿ ಭವಿಷ್ಯತ್‌ ಕಾಲಕ್ಕೆ ರೂಪಿಸಿದ ಯೋಜನೆಯು ಭೂತಕಾಲಕ್ಕಿಂತಲೂ 
ಬಹಳ ಭಿನ್ನವಾಗಿರುತ್ತದೆ, ಕೆಲವು ಸನ್ನಿವೇಶಗಳಲ್ಲಿ ಬೇರೆ ವಿಧಾನಗಳಿಂದ ಮುಂದಿನ ' 
ಭವಿಷ್ಯತ್‌ ರೂಪರೇಷೆಗಳನ್ನು ತಯಾರಿಸುವಾಗ ಉಂಟಾಗಬಹುದಾದ ಸಮಸ್ಯೆಗಳನ್ನು 
ನಿವಾರಿಸಿಕೊಳ್ಳಲು ಈ ವಿಧಾನವನ್ನು ಉಪಯೋಗಿಸಬಹುದು, ಕ 
ಅತ್ಯಂತ ಸಂಕೀರ್ಣವಾದುವೆಂದಕ್ಕೆ ಬೇಕರ್‌ಮನ್‌ ಮತ್ತು ಪಾರ್ನ್‌ಯವರು ' 
ರೂಪಿಸಿರುವ “ ಶೈಕ್ಷಣಿಕ ಯೋಜನೆ ತಯಾರಿಕೆಯಲ್ಲಿ ಮಾನವಶಕ್ತಿ ಅವಶ್ಯಕತೆಯ ' 
ಕ್ರಮ”. ಇಲ್ಲಿ ಉತ್ಪಾದನೆಯಲ್ಲಿ ಆಗುವ ಬದಲಾವಣೆಯ ಅಂದಾಜು ಮಾಡುವಿಕೆಯು ' 
ನಿರ್ಣಾಯಕ ಅಂಶವಾಗಿದೆ, 
ಈ ವಿಧಾನವು ಆರ್ಥಿಕ ಅಭಿವೃದ್ಧಿ ಯೋಜನಾಕಾರರಿಗೆ ಹೆಚ್ಚು ಆಕರ್ಷಣೀಯ 
ವಾಗಿದೆ, ಮೇಡಿಟಿರೇನಿಯನ" ಪ್ರದೇಶದ ಅನೇಕ ದೇಶಗಳಲ್ಲಿ ಈ ವಿಧಾನವನ್ನು 


NS 53!" 


' ನಿರ್ಧರಿಸುವುದು ಈ ವಿಧಾನದಲ್ಲಿ ಸಹಜವಾಗಿ ಉದ್ಭವಿಸುವ ಮತ್ತೊಂದು ಸಮ 


ಮಾನವ ಸಂಪನ್ಮೂಲ ಬೆಳವಣಿಗೆಯನ್ನು ನಿರ್ಧರಿಸುವ ವಿಧಾನಗಳು ೫೭ 


ಅಲ್ಪಸ್ವಲ್ಪ ಬದಲಾವಣೆಯೊಂದಿಗೆ ಉಪಯೋಗಿಸುತ್ತಿದ್ದಾರೆ. ಇದು ಉತ್ಪಾದನೆಗೆ 
ಮಾನವಶಕ್ತಿ ಅವಶ್ಯಕತೆಗಳಿಗೆ ಸಂಬಂಧ ಕಲ್ಪಿಸುತ್ತದೆ. ಉತ್ಪಾದನೆಯನ್ನು ಮೊಟಕು 
ಗೊಳಿಸುವ ಉನ್ನತ ಶಿಕ್ಷಣ ಪಡೆದ ಸಿಬ್ಬಂದಿಯ ಅಭಾವವನ್ನು ಗುರುತಿಸಲು 
ಸಹಾಯಕವಾಗುತ್ತದೆ. ಆದ್ದರಿಂದ ಆರ್ಥಿಕ ಅವಶ್ಯಕತೆಗಳ ಗೂ ಮಾನವ 
ಸಂಪನ್ಮೂಲಕ್ಕೂ ಸಂಬಂಧವನ್ನು ಕಲ್ಪಿಸುತ್ತದೆ. 

ಈ ವಿಧಾನದಲ್ಲಿ ಕೆಲವು ನ್ಯೂನತೆಗಳವೆ. ನಿರ್ಮಾಣಕಾರ್ಯ, ಗಣಿಕೆಲಸ್ಮ 
ಸಾರಿಗೆ ಕ್ಷೇತ್ರ ಮುಂತಾದುವುಗಳಿಗೆ ಉತ್ಪಾದನಾ ಮಾನದಂಡವು ಸೂಕ್ಷವಾದು 
ದಾದರೂ ಸಾರ್ವಜನಿಕ ಆರೋಗ್ಯ, ಸರ್ಕಾರದ ಕಾರ್ಯ ಕ್ಷೇತ್ರಗಳು, ಮತ್ತಿತರ ಸೇವೆ 
ಗಳಿಗೆ ಉನ್ನ ತಶಿಕ್ಷಣ ಪಡೆದ ಸಿಬ್ಬಂದಿಯನ್ನು ಅಂದಾಜು ಮಾಡಲು ಉಪಯುಕ್ತ 
ವಾಗಲಾರದು. ಕೃಷಿ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಎಷ್ಟು ಉತ್ಪತ್ತಿಯಾಗುತ್ತದೆ ಎಂದು 
ಅಂದಾಜುಮಾಡಿ ಆ ಅಧಾರದ ಮೇಲೆ ಎಷ್ಟು ಉದ್ಯೋಗಗಳು ಉಂಟಾಗುತ್ತದೆ 
ಎಂದು ಊಹಿಸುವುದು ಪ್ರಶ್ನಾತೀತವೆನಿಸುವುದಿಲ್ಲ; ಅದರಲ್ಲಿಯೂ ಅಗೋಚರ 
ನಿರುದ್ಯೋಗ ಮತ್ತು ಕೃಷಿ ಕಾರ್ಮಿಕ ಶಕ್ತಿಯ ಅಲ್ಪ ಉಪಯೋಗವಿರುವ ದೇಶಗಳಲ್ಲಿ 
ಅಂದಾಜು ಸಾಧ್ಯವೇ ಇಲ್ಲವೆನ್ನಬಹುದು. ಕೆಲವು ದೇಶಗಳಲ್ಲಿ ಬೇಕೆ ಯಾವುದೇ 


ಕ್ಷೇತ್ರದಲ್ಲಿ ಉಪಯೋಗಿಸಲಾರದ ಕಾರ್ಮಿಕ ಶಕ್ತಿಯನ್ನು ಕೃಷಿ ಕ್ಷೇತ್ರದಲ್ಲಿ 


ET ಲ 
ಉಪಯೋಗಿಸಲೇಬೇಕಾಗುತ್ತದೆ ಎಂಬ ಕಲ್ಪನೆಯೂ ಇದೆ. ಏನೇ ಆದರೂ ಭವಿಷ್ಯತಿ 


ಉತ್ಪಾದನೆಯ ಸರಳ ಅಂದಾಜು ಕೃಷಿ ಕ್ಷೇತ್ರಕ್ಕೆ ಬೇಕಾದ ಉನ್ನತ ಶಿಕ್ಷಣ ಪಡೆದ 
ಸಿಬ್ಬಂದಿ ಸಂಖ್ಯೆ ಮತ್ತು ಗುಣಮಟ್ಟಗಳ ಅಂದಾಜುಮಾಡಲು ಅನೇಕ ಸೂಚನೆಗಳು 
ದೊರೆಯು ವುದಂತೂ ದುರ್ಲಭ. 

ಉತ್ಪಾದನೆಯ ನಿರೀಕ್ಷಿತ ಹೆಚ್ಚಳ ಮತ್ತು ವ್ಯಕ್ತಿ ಅವಶ್ಯಕತೆಗಳ ಮಾರ್ಪಾಡಿಗೆ 
ಇದು ಉಂಟುಮಾಡುವ ಪ್ರಭಾವವನ್ನು ಅಂದಾಜುಮಾಡಲು ಬೇಕಾಗುವ 
ಪ್ರಾಯೋಗಿಕ ದತ್ತಾಂಶಗಳ ಅಭಾವವೇ ಈ ದಿಶೆಯಲ್ಲಿ ಕಷ್ಟಕರವಾದ ಸಮಸ್ಯೆ. 
ವಾಸ್ತವವಾಗಿ ಕಲ್ಪನೆ ಮಾಡಿಕೊಳ್ಳು ವುದಕ್ಕಿಂತಲೂ ಪ್ರಾಯೋಗಿಕ ದತ್ತಾಂಶಗಳನ್ನು 
ಪಡೆಯುವುದು ಒಳ್ಳೆಯದು, 

ನಿರ್ದಿಷ್ಟ ಅವಧಿಯಲ್ಲಿ ಉನ್ನತ ಹುಚ್ತಿಗಳಿಗೆ ಬೇಕಾಗುವ ವಿಷ್ಯಾನ ಗ 
ಗ್ರ 
ವಿದ್ಯಾರ್ಹತೆಗಳು ಹಾಗೂ ಹುದ್ದೆಗಳು ಆ ಕಾಲದಲ್ಲಿ ದೊರೆಯುವ ಶಿಕ್ಷಣ ಸೌಲಭ್ಯ 


ಗಳನ್ನು ಅವಲಂಬಿಸಿರುವುದರಿಂದ ಯೋಜನಾಕಾರರು ನಿರ್ಧರಿಸುವ ಅವಶ್ಯಕತೆಗಳು 
ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದ್ದರಿಂದ ಮುಂದಿನ ಅಭಿವೃದ್ಧಿಗೆ 
ಯೋಜನೆ ಮಾಡುವಾಗ ಇವುಗಳ ಬಗೆಗೆ ಅಂದಿನ ಅವಶ್ಯಕತೆಗಳಿಗನುಗುಣವಾಗಿ 
ಮಾಡುವುದು ಅವಶ್ಯಕ, ಹೀಗೆ ಮಾಡುವಾಗ ಪ್ರಗತಿಸರ ದೇಶಗಳ ವ್ಯವಸ್ಥೆ ಗಳ 
ಮೂಲಕವೇ ಮಾಡಬೇಕಾಗುವುದು ಅನಿವಾರ್ಯ. 


೫೮ ಮಾನವಿಕ ಕರ್ಣಾಟಕ 


ಮಾನವಶಕ್ತಿ ಅವಶ್ಯಕತೆ ವಿಧಾನವನ್ನು ಕುರಿತು ಮಾಡಲಾಗಿರುವ ಮತ್ತೊಂದು 
ಪ್ರಮುಖ ೀಕೆಯೆಂದರೆ ಭವಿಷ್ಯದ ಸನ್ನಿವೇಶದ ಬಗ್ಗೆ ಭವಿಷ್ಯವಾಣಿಯನ್ನು ಹೇಳಿ 
ದಾತೆ ಭಾಸವಾಗುತ್ತದೆ. ಬಾಮ ಟ್‌ ರಾಜಕೀಯ "ಮತ್ತು ಆರ್ಥಿಕ ಸನ್ನಿವೇಶಗಳ 
ಸಂಕೇರ್ಣದಿಂದ ಭವಿಷ್ಯ ನುಡಿಯುವುದು ತುಂಬಾ ಅಪಾಯಕಾರಿಯಾದುದು. 
ಆದಾಗ್ಯೂ ಭವಿಷ್ಯ ನುಡಿಯುವುದಕ್ಕೆ ಪ್ರಯತ್ನಿಸದೆ ಸಾಧಿಸಬೇಕಾದ ಗುರಿಯನ್ನು 
ನಿರ್ಧರಿಸಲು ಈ ವಿಧಾನವನ್ನು ಉಪಯೋಗಿಸಬಹುದು. 
ಕೊನೆಯಲ್ಲಿ ಈ ವಿಧಾನದ ಸಮಂಜಸತೆಯು ಉತ್ಪನ್ನಗಳ ವಿಚಾರದಲ್ಲಿ ತಾಳಿದ 
ಕಲ್ಪನೆಗಳ ಯುಕ್ತಾಯುಕ್ತತೆಯನ್ನು ಅವಲಂಬಿಸಿರುತ್ತದೆ. ಈ ಕಲ್ಪನೆಗಳು 
` ಸಾಮಾನ್ಯವಾಗಿ ಅಂತರರಾಷ್ಟ್ರೀಯ ಹೋಲಿಕೆಗಳ ಆಧಾರದ ಮೇಲೆ ಮಾಡಬೇಕು. 
ಸಾಕಷ್ಟು ಅವಧಿಗೆ ದತ್ತಾಂಶಗಳು ಇರುವ ಕೆಲವು ದೇಶಗಳು ಹಿಂದಿನ ಪ್ರವೃತ್ತಿಗಳ 
kod ಮೇಲೆ ಗುರಿಯನ್ನು ನೆಲೆಗೊಳಿಸಬಹುದು. ಕರಾರುವಾಕ್ಯಾದ ಉತ್ಪಾದನಾ 
ತಂತ್ರಗಳನ್ನು ನಿಗದಿಗೊಳಿಸಿರುವ ಉತ್ಪಾದನಾ ಮತ್ತು ವ್ಯಕ್ತಿಗಳ ಅವಶ್ಯಕತೆಗಳ 


ಅಂದಾಜನ್ನು ಕೆಲವು ಉತ್ಪಾದನಾ ಕ್ಷೇತ್ರಗಳಿಗೆ ಮಾಡಬಹುದು, ಆದಾಗ್ಯೂ ಇತರ : 


ವಿಧಾನಗಳಿಗಿಂತ ಉತ್ಪಾದನಾ ವಿಶ್ಲೇಷಣೆ ಆಧಾರದ ಮೇಲೆ ಭವಿಷ್ಯತ್‌ ಮಾನವಶಕ್ತಿ 
ಅವಶ್ಯಕತೆಗಳನ್ನು ಅಂದಾಜುಮಾಡುವುದು ಉತ್ತ ಮವಲ್ಲವೆಂದು ತಿಳಿಯುವುದು ತಪ್ಪು 
ಹಾದಿಯನ್ನು ಹಿಡಿದಂತಾಗುವುದು, 

ಬೇಕರ್‌ಮನ್‌ ಮತ್ತು ಪಾರ್ಮಯವರು ಪರ್ಯಾಯ ವಿಧಾನವನ್ನು ರೂಪಿಸಿರು 
ತ್ತಾರೆ. ಅದನ್ನು " ಸಾಮಾಜಿಕ ವಾಸ್ತವಿಕ ವಿಧಾನ'ವೆಂದು ಕರೆಯಲಾಗಿದೆ. 
ಮಾನವಶಕ್ತಿ ಅವಶ್ಯಕತೆಯ ಕ್ರಮವು ಒಂದು ನಿರ್ದಿಷ್ಟ ಆರ್ಥಿಕ ಬೆಳವಣಿಗೆಗೆ 
ಬೇಕಾದ ಶಿಕ್ಷಣದ ಅವಶ್ಯಕತೆಗಳನ್ನು ನಿರೂಪಿಸಲು ಪ್ರಯತ್ನಿಸುತ್ತದೆ. ಇದಕ್ಕೆ 
ವ್ಯತಿರಿಕ್ತವಾಗಿ ಸಾಮಾಜಿಕ ವಾಸ್ತವಿಕ ವಿಧಾನವು ಅಂದಿನ ಸಾಮಾಜಿಕ ಆರ್ಥಿಕ 
RN ಕತೆಗಳಿಗನುಗುಣವಾಗಿರಲು ಹೆಚ್ಚು ಸಹಾಯಕವಾದುದೆಂದು ಅಂಗೀಕರಿಸುತ್ತದೆ. 
ಹೆಚ್ಚು ವಿದ್ಯಾರ್ಹತೆ ಹಾಗೂ ಉಾಶಲ್ಯಗಳಿರುವ ಕಾರ್ಮಿಕ ಬಲವು ತಾನಾಗಿಯೇ 
ಆರ್ಥ ಬೆಳವಣಿಗೆ ಸಾಧನವಾಗುತ್ತದೆ, ಆರ್ಥಿಕ ಗುರಿಯನ್ನು ಸಾಧಿಸಲು, ಇಂತಿಷ್ಟೆ ೯ 
ವಿಬಾ ರ್ಥತೆಯುಳ್ಳ ಸಿಬ್ಬಂದಿ ಇರಬೇಕೆಂದು ನಿರ್ಧರಿಸುವುದು ಸಾಧುವೂ ಅಲ್ಲ 
ಅನೇಕ್ಷಜೀಯವಂೊ ಅಲ್ಲವೇ ಅಲ್ಲ. ಸಾಮಾಜಿಕ ಮತ್ತು ಶೈಕ್ಷಣಿಕ ಗುರಿಗಳ 
ದೃಷ್ಟಿಯಿಂದ ಈ ವಿಧಾನವು ಪ ಪ್ರಸಕ್ತ ಶೈಕ್ಷಣಿಕ ವ್ಯವಸ್ಥೆ ಯಲ್ಲಿರುವ ಲೋಪದೋಷ 
ಗಳನ್ನು ಗುರುತಿಸ ಸುವುದಕ್ಕೆ ಹೆಚ್ಚು ಒತೆ ತನ್ನು ಕೊಡುತ್ತದೆ, 

ಒಂದು ನಿರ್ದಿಷ್ಟ ಉತ್ಪನ್ನವನ್ನು , ಉನ್ನತ ತರಬೇತಿ ಹೊಂದಿದ ಕೆಲವೇ 
ಕೆಲಸಗಾರರು ಅಥವಾ ಕಡಿಮೆ ತರಬೇತಿ ಹೊಂದಿದ ಹೆಚ್ಚು ಸಂಖ್ಯೆಯ ಕೆಲಸಗಾರ 
ರಿಂದ ಪಡೆಯಬಹುದು, ಸ್ವತಃಶ್ಚ ಲಿಗಳ ಮೂಲಕ ಕಡನೆ ತರಬೇತಿ ಹೊಂದಿದ 
ಕೆಲವೇ ES ಜಟ ನಡೆಯಬಹುದು. ಸ್ವಲ್ಪದರಲ್ಲೆ ಹೇಳಬೇಕೆಂದರೆ 


AM ಸುಗಗ i 


MC. Wel 


¥ 


3 
| 


ಮಾನವ ಸಂಪನ್ಮೂಲ ಬೆಳವಣಿಗೆಯನ್ನು ನಿರ್ಧರಿಸುವ ವಿಧಾನಗಳು ೫೯ 


ತಾಂತ್ರಿಕತೆಯ ಆಯ್ಕೆ ಮತ್ತು ಅದರಿಂದ ಶಿಕ್ಷಣರಂಗದ ಮೇಲೆ ಆಗುವ ಪರಿಣಾಮ 
ಗಳು ಶಿಕ್ಷಣಾಭಿವೃದ್ಧಿಯ ಕಾರ್ಯಕ್ರಮದ ಪ್ರಮುಖ ವಿಷಯವಾಗಿದೆ, ಇದೇ ರೀತಿ 
ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹೆಚ್ಚಿನ ತರಬೇತಿ ಮತ್ತು ಶಿಕ್ಷಣ, ಮತ್ತು ಕಡಮೆ 
ಉದ್ಯೋಗಾವಕಾಶಗಳು ಅಥವಾ ಕಡಮೆ ಶಿಕ್ಷಣ, ತರಬೇತಿ ಮತ್ತು ಹೆಚ್ಚಿನ 
ಉದ್ಯೋಗಾವಕಾಶಗಳು ಇವೆರಡರ ನಡುವೆ ಯಾವುದನ್ನು ಆಯ್ಕೆಮಾಡ 
ಬೇಕೆಂಬುದೇ ಆಗಿದೆ. ಅನೇಕ ದೇಶಗಳಲ್ಲಿ ಸಂಖ್ಯೆಗಳ ಸಮೀಕ್ಷೀಯ ದತ್ತಾಂಶಗಳ 
ಕೊರತೆಯಿರುನುದರಿಂದಲ್ಲೂ ಗಣಕಯಂತ್ರದ ಅಭಾವದಿಂದಲೂ ಇದನ್ನು ನಿಖರವಾಗಿ 
ನಿರ್ಧರಿಸಲಾಗುವುದಿಲ್ಲ, ಅಂತಹ ಸಂದರ್ಭಗಳಲ್ಲಿ ಸಮೀಕ್ಷೆಯ ಬದಲು ನಿರ್ಣಯಗಳ 
ಮೂಲಕ ನೀತಿ ನಿರ್ಧಾರಗಳನ್ನು ಮಾಡಬಹುದು. ಅನಂತರ ತರ್ಕಬದ್ಧವಾದ 
ಸಾಂಖ್ಯತ ಲೆಕ್ಕಾಚಾರ ಮತ್ತು ವಿವಿಧ ಅವಧಿಗಳಲ್ಲಿ ಈ ಗುರಿ ಸಾಧನೆಗಳಿಗೆ ತಗಲುವ 
ವೆಚ್ಚಗಳ ಆಧಾರದ ಮೇಲೆ ಅಭಿವೃದ್ಧಿಯ ಗುರಿಗಳನ್ನು ನಿರ್ಧರಿಸಬಹುದು. 

ಈ ವಿಧಾನವು ಸಾಂಪ್ರದಾಯಿಕ ಶಿಕ್ಷಣತಜ್ಞರ ಮನ್ನಣೆಯನ್ನು ಪಡೆದಿದೆ. 
ವ್ಯಕ್ತಿಗಳಿಗೆ ಬೇಕಾದ ವಿದ್ಯಾರ್ಹತೆಗಳನ್ನು ನಿರ್ಧರಿಸುವ ಸಂಕಷ್ಟದಿಂದ ಪಾರು 
ಮಾಡಿದೆ. ಆದರೆ ಇದು ಆರ್ಥಿಕ ಸಮಸ್ಯೆಗಳಿಗೆ ಗಮನಕೊಟ್ಟಿಲ್ಲ ಎಂಬುದನ್ನು 


. ಮರೆಯಬಾರದು. ಈ ವಿಧಾನವನ್ನು ಆಚರಣೆಗೆ ತಂದರೆ ಶೈಕ್ಷಣಿಕ ಯೋಜಕರು 


ಮತ್ತು ಆರ್ಥಿಕ ಯೋಜಕರ ನಡುವೆ ಸಂಘಟನೆಯನ್ನು ತರಬಹುದು. ಕೊನೆಯಲ್ಲಿ 
ಯೋಜಕರು ಉತ್ಪಾದನೆ ಹೆಚ್ಚೆ ಸುವ ಯೋಜನೆಗೆ ಹೆಚ್ಚು ಹಣವನ್ನು ಮೀಸಲಿಟ್ಟು 
ಶಿಕ್ಷಣ ಮತ್ತಿತರ ಸಾಮಾಜಿಕ ಚಟುವಟಿಕೆಗಳಿಗೆ ಕಡಮೆ ಮೊತ್ತವನ್ನು ಶಿಫಾರಸ್ಸು 
ಮಾಡುವ ಸಾಧ್ಯತೆ ಇದೆ. 

ವಿವಿಧ ಹಂತಗಳ ಶಿಕ್ಷಣವನ್ನು ಪಡೆಯಲು ಬಯಸುವ ಜನಸಂಖ್ಯೆಯ 
ಪ್ರಮಾಣಗಳ ಆಧಾರದ ಮೇಲೆ ಭವಿಷ್ಯದ ಗುರಿಯ ನೆಲೆಯನ್ನು ಸ್ಥಿ ರಪಡಿಸುತ್ತದೆ, 
ನಿರಕ್ಷರತಾ ನಿರ್ಮೂಲನೆ, ಪ್ರೌಢಶಿಕ್ಷಣ ಪ್ರವೇಶದ ಹೆಚ್ಚಳ, ಅಪೇಕ್ರಿತ 
ಪ್ರಮಾಣಕ್ಕೆ ಶಿಕ್ಷಕ-ವಿದ್ಯಾರ್ಥಿಗಳ ಪ್ರಮಾಣ ಇಳಿಯುವಿಕೆ, ಅಪವ್ಯಯ ಕಡಿಮೆ 
ಗೊಳಿಸುವಿಕೆ, ಗುಣಮಟ್ಟಿ ವನ್ನು ಹೆಚ್ಚಿ ಸುವಿಕೆ ಮುಂತಾದುವುಗಳು ಸಾಧಿಸಲೇಬೇಕಾದ 
ಗುರಿಗಳು, ಬೇರೆ ದೀಶಗಳೊಡನೆ ಹೋಲಿಕೆಯ ಮುಖಾಂತರ ಈ ಗುರಿಗಳನ್ನು 


` ಫಿರೂಪಿಸಲಾಗುವುದು, ಇದು ವಿದ್ಯಾವಂತರ ಸಮೂಹ, ಶಿಕ್ಷಣವನ್ನು ನಿರ್ದಿಷ್ಟ 


ಹಂತದಲ್ಲಿ ಪೂರೈ ಸಿದ ಮಕ್ಕಳಿಗೆ ಸಂಬಂಧಪಟ್ಟಿ ವಿಷಯವಾಗಿದೆ. ಇದು ಮಾನವ 


. ಶಕ್ತಿ ಮುನ್ಸೂಚನೆಯ ಹಂತವನ್ನು ಪರಿಗಣಿಸದೆ ನೇರವಾಗಿ ರಾಷ್ಟ್ರೀಯ ಉತ್ಪನ್ನ 


ಗಳು ಮತ್ತು ಸೇವೆಗಳಿಗೆ ಕೊಡುಗೆಯನ್ನು ಸಲ್ಲಿಸುತ್ತದೆ. ಶಿಕ್ಷಣದ ಕ್ರೋಢಿಕೃತ 
ಪ್ರಮಾಣಕ್ಕೆ ನಿರ್ದಿಷ್ಟ ಹಂತದ ಶಿಕ್ಷಣವನ್ನು ಮುಗಿಸಿದ ವಿದ್ಯಾವಂತರ ಸಮೂಹ 
ಹಾಗೂ ಪ್ರತಿಯೊಂದು ಹಂತದಲ್ಲೂ ವಿದ್ಯಾರ್ಥಿಗಳ ಸಂಖ್ಯೆಗೆ “gS” 
ಹೆಲವಾರು ಲಂಬ ಸಮೀಕರಣಗಳು ರಚಿತವಾಗುತ್ತದೆ. ಇವುಗಳು ವ್ಯವಸ್ಥೆಯ 


೬೦ ಮಾನವಿಕ ಕರ್ಣಾಟಕ 


ಸಂರಚನೆಯು ಹೇಗೆ ಮಾರ್ರಾಡಾಗಬೇಕೆಂಬುದನ್ನು ಸೂಚಿಸಬಹುದಾಗಿದೆ. ಪ್ರತಿ 
ಯೊಂದು ವಿಧಾನಕ್ಕೂ ಅದರದೆ ಆದ ಮಿತಿಗಳು ಮತ್ತು ಸಮಸ್ಯೆ ಗಳು ಇರುತ್ತವೆ, 
ಇಲ್ಲಿನ ಸಮಸೆ ಗಳೆಂದರೆ. ಶಿಕ್ಷಕರು ವಿದಾ ರ್ಥಿಗಳ “ಪ್ರ ಈ. ಕೂಪಿತವಾಣಿ 
ಯೋಜನೆಯ ಹಂತದಿಂದ ಉತ್ಪನ್ನ ಮಳ ಶಿಕ್ಷಣಗಳೆರಡರ ನಡುವೆ ಯಥೋಚಿತ 
ಕಲ್ಪನೆ ಮಾಡುವುದೇ ಆಗಿದೆ. ಈ ಕಲ್ಪನೆಗಳು ಸರಿಯಾಗಿಲ್ಲದಿದ್ದ ಲ್ಲಿ ಫಲತಾಂಶಗಳು 
ಸಾಕಳವಾಗುತ್ತು ವೆ. ಅಷ್ಟೆ ಅಲ್ಲದೆ ನಿವಿಧ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ 
ಉಂಟಾದ ಭಿನ್ನ ಆರ್ಥಿಕ "ಅಭಿವೃ ದ್ವಿಯು ಮತ್ತು ಉತ್ಪ ನ್ನಗಳ ಬೇಡಿಕೆಯನ್ನು 
ಪರಿಗಣಿಸಬೇಕು. ಈ ವಿಧಾನವನ್ನು “ಜೀಕಿ ವಿಧಾನಗಳ ಜೊತೆಗ ಪ್ರಯೋಗಿಸಬಹುದು. 
ವೈಯಕ್ತಿಕ ವಿನೇಚನೆಯು ಉತ್ತಮ ಫಲಿಶಾಂಶಕ್ಕೆ ಮಾರ್ಗವಾಗುತ್ತ ದೆ. 


ಬನ್‌ಬರ”ಗೇನ” ಕೊರಿಯಾರವರ ಅತ್ಯಂತ ಕಾಲ್ಪನಿಕ ಮಾದರಿಯನ್ನು 


ಒಳಗೊಂಡಂತೆ ಶೈಕ್ಷಣಿಕ ಬೇಡಿಕೆ ಮತ್ತು ಭವಿಷ್ಯತ್‌ ಮಾನವ ಶಕ್ತಿಯನ್ನು 
ಅಂದಾಜಿಸುವ ಇತರ ವಿಧಾನಗಳು ಸೂಚಿಸಲ್ಪಟ್ಟವೆ. ಇಳಿತ-ಭರಿತ ನಮೂನೆ 
ಯನ್ನು ಉಪಯೋಗಿಸಿಕೊಂಡು, ವ್ಯಕ್ತಿಯ ಅವಶ್ಯಕತೆಗಳನ್ನು ಗಣನೆಮಾಡದೆ, 
ಮಧ್ಯಂತರ ಹಂತಗಳನ್ನು ಬಳಸದೆ, ನಿರ್ದಿಷ್ಟ ಆರ್ಥಿಕ ಬೆಳವಣಿಗೆಗೆ ಅನುರೂಪವಾಗಿ 
ಪ್ರೌಢ ಮತ್ತು ಉನ್ನತ ಶಿಕ್ಷಣಗಳಿಗೆ ನೇರವಾಗಿ ಸಂಬಂಧವನ್ನು ಕಲ್ಪಿಸಲು 
ಪ್ರಯತ್ನಿಸಲಾಗಿದೆ, ಒಟ್ಟು ಉತ್ಪನ್ನಗಳ ಪ್ರಮಾಣಕ್ಕೆ ಪ್ರತಿಯೊಂದು ಹಂತದಲ್ಲಿ 
ಶಿಕ್ಷಣವನ್ನು ಪೂರೈಸಿದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಆಯಾ ಹಂತದಲ್ಲಿ ಬೇಕಾಗಿ 
ರುವ ಸಂಖ್ಯೆಯನ್ನು ಲಂಬ ವ್ಯತ್ಯಾಸಾತ್ಮಕ ಸಮೀಕರಣಗಳ ಸರಣಿಗಳಿಂದ ಲೆಕ್ಟಾ 
ಚಾರ ಮಾಡಬಹುದಾಗಿದೆ. ಇದರ ಉದ್ದೇಶ ಆರ್ಥಿಕ ಬೆಳವಣೆಗೆಯು ಗೊತ್ತಾದ 
ಪ್ರಮಾಣದಲ್ಲಿ ಮುಂದುವರಿಯಲು ಶಿಕ್ಷಣ ವ್ಯವಸ್ಥೆಯ ಸಂರಚನೆಯು ಹೇಗಿರ 
ಬೇಕೆಂದೂ ಸೂಚಿಸುವುದಾಗಿದೆ. 

ಖಂಡಿತವಾಗಿಯೂ ಈ ಮಾದರಿಯ ಗಣಿತ ನಿರೂಪಣೆಯು ಯಾವ ಓೀಕೆಗೂ 
ಎಡೆಮಾಡಿಕೊಡುವುದಿಲ್ಲ ಆದರೆ ತಾಂತ್ರಿಕ ಗುಣಲಬ್ಧಗಳನ್ನು ಉಪಯೋಗಿಸಲು 
ಬಳಸುವ ಕಲ್ಪನೆಗಳು ಟೀಕೆಗೆ ಒಳಗಾಗಬಹುದು. 

ಬನ್‌ ಬರ್‌ಗೇನ್‌ ಕೊರಿಯಾ ಮಾದರಿಯ ಮತ್ತೊಂದು ಸೂಚಿತ ಕಲ್ಪನೆ 
ಯೆಂದರೆ ಒಟ್ಟು ಉತ್ಪನ್ನಗಳ ಪ್ರಸಕ್ತಮಟ್ಟಕ್ಕೆ ಪ್ರೌಢ ಮತ್ತು ಉನ್ನತ ಶಿಕ್ಷಣ 
ಪಡೆದವರ ಕರಾರುವಾಕ್ಟ್ಯಾದ ಸಂಖ್ಯೆಯಂತೆ + ವಾಸ್ತ ಗಿ, ವಿಪರೀತ 
ಕೊರತೆ ಅಥವಾ ಹೆಚ್ಚಳ ಇರುವುದು ಸಾಮಾಕ್ಯವಾಗಿರುತ್ತದೆ. ನಿರ್ದಿಷ್ಟ ಅವಧಿಯಲ್ಲಿ 
ತಾಂತ್ರಿಕತೆ ಮತ್ತು ಉತ ತ್ರನ್ನಗಳು ಸ್ಥಿ ರವಾಗಿರುತ್ತ ವೆಯೆಂದು ಸೂಚ್ಯವಾಗಿ ಕಲ್ಪನೆ 
ಮಾಡಲಾಗುತ್ತದೆ. ಅವಶ್ಯ ವಾದ ವ್ಯಕ್ತಿಗಳು ಮತ್ತು ಶೈಕ್ಷಣಿಕ ಆರ್ಹತೆಗಳ ಸ್ಯ 
ಯಾವ ಪರಿಣಾಮವನ್ನು "ಟು 44 ಎಂಬುದನ್ನು ಸಂಪೂರ್ಣವಾಗಿ 
ನಿರ್ಲಕ್ಷಿಸಲಾಗಿದೆ. Sk ಈ ಮಾದರಿಯು ಈಗ ಜಾರಿಯಲ್ಲಿರುವ ರೂಪ 


~ 
| 
3 
i 


ಮಾನವ ಸಂಪನ್ಮೂಲ ಬೆಳವಣಿಗೆಯನ್ನು ನಿರ್ಧರಿಸುವ ವಿಧಾನಗಳು ೬೧ 


ದಲ್ಲಿ ವಿವಿಧ ಶಿಕ್ಷಣಗಳ (ತಾಂತ್ರಿಕ ಶೈಕ್ಷಣಿಕ) ನಡುವೆ ವ್ಯತ್ಯಾಸವನ್ನು ಗುರುತಿಸುವು 
ದಿಲ್ಲ-ಶಾಲಾಪಠೃವಸ್ತುವಿನಲ್ಲಿ ಅಸಮತೋಲನಗಳು ಉಂಟಾಗುವುದನ್ನು ನಿರೀಕ್ರಿಸುವು 
ದಿಲ್ಲ. ಪ್ರಮುಖ ಆರ್ಥಿಕ ಕ್ಷೇತ್ರಗಳ ನಡುವೆ ಅಂತರವನ್ನು ಗುರುತಿಸುವುದಿಲ್ಲ. 

ಟಿನ್‌ಬರ್‌ಗೇನ್‌ ಕೊರಿಯಾ ಮಾದರಿ, ಮತ್ತಿತರ ವಿಧಾನಗಳ ಪ್ರಾಯೋಗಿಕ 
ಉಪಯುಕ್ತತೆ ಹಾಗೂ ವಾಸ್ತವಾಂಶಗಳ ಮತ್ತು ಕಲ್ಪನೆಗಳ ಯುಕ್ತಾಯುಕ್ತತೆ 
ಯನ್ನು ಅವಲಂಬಿಸಿದೆಯೆಂದು ಉಪಸಂಹರಿಸಬಹುದು. ವಾಸ್ತವಾಂಶಗಳು ದೊರಕ 
ದಿರುವ ಸಂದರ್ಭಗಳಲ್ಲಿ ಆ ಪ್ರಮಾಣಕ್ಕೆ ಸರಿಯಾಗಿ ನಿರ್ಣಯಗಳನ್ನು ಮಾಡಬೇಕು. 
ಈ ಮಾದರಿಯು ತೋರಿಕೆಗೆ ನಿಖರವಾದ ವಿಧಾನವೆಂದು ಕಂಡುಬಂದರೂ ವಾಸ್ಮವ 
ವಾಗಿ ಬೇಕೆ ವಿಧಾನಗಳಿಗಿಂತ ಊಹೆ, ಕಲ್ಪನೆಗಳನ್ನು ಅವಲಂಬಿಸಿರುವುದು ಕಡಮೆ 
ಏನೂ ಅಲ್ಲ. ಖಾತ್ರಿಗೊಳಿಸಲು ವಾಸ್ತವಾಂಶಗಳು ದೊರೆತಂತೆಲ್ಲಾ, ತಾಂತ್ರಿಕ 
ಗುಣಲಬ್ಧ ಗಳ ಕಲ್ಪನೆಯನ್ನು ಅನುರೂಪವಾಗಿ ಬದಲಾಯಿಸಬೇಕು. ಇದೇ ರೀತಿ 
ಪ ವಿಧಾನವನ್ನು ಉತ್ಪಾದನೆ ಹೆಚ್ಚಳ ಮತ್ತಿತರ ಚಲಕಗಳನ್ನು ಒಳಗೊಳ್ಳಲು 
ಸೂಕ್ತವಾಗಿ ವಿಸ್ತರಿಸಿಕೊಳ್ಳಬೇಕು. ಪ್ರತಿ ವ್ಯಕ್ತಿಗೂ ಪ್ರತಿಯೊಂದು ಕ್ಷೇತ್ರಕ್ಕೂ 
ಬೇಕಾದ ಶಿಕ್ಷಿತ ಮಾನವಶಕ್ತಿಯನ್ನು ಅಂದಾಜಿಸಲು ಸೂಕ್ತ ಸಂಸ್ಕರಣಗೊಳಿಸಿ ಈ 
ವಿಧಾನವನ್ನು ಉಪಯೋಗಿಸಬಹುದು. ಈಗ ಪ್ರಾಯೋಗಿಕ ನಿರ್ಣಯಗಳಿಗೆ ಬದಲಿ 
ವ್ಯವಸ್ಥೆಯನ್ನು ಇದು ಒದಗಿಸುವುದಿಲ್ಲ, ಹಾಗೂ ಬೇರೆ ವಿಧಾನಗಳಿಗಿಂತ ಹೆಚ್ಚು 
ವಾಸ್ತವಿಕವೂ ಅಲ್ಲ. 


ಗ್ರಂಥಯಣ 
Naik J.P. : Educational Planning in India, 1965 
2. PremiM.K.: Educational Planning in India, 1972 
UNESCO : Economic ೩೧6 ' Social Aspects of 
Educational Planning, 1970 
4. Mohammad : Education, Manpower and Develop- 


Shamsul Huq ment in South and South East Asia 


ಅನುಭವ ಚಿಂತನೆಯ ಫಲವಾದಕೆ, ಚಿಂತನೆ ಕೆಲಸದ ಫಲ, 


ಮನೆಯ ಪ್ರೀತಿಯೇ ದೇಶಪ್ರೇಮದ ಮೂಲ, 
— ಚಾರ್ಲ್ಸ್‌ ಡಿಕನ್ಸ್‌ 


ಬುದಿ ಗೆ ತಿಳಿಯದ ಕಣ್ಣು ಹೆ ದಯಕ್ಕಿದೆ, 
ಎ ಣ "೮೪ 
—ಿ. ಎಚ್‌. ಪಾರ್ಕಸ್‌ 


ರೋಗದ ಲಕ್ಷಣ ತಿಳಿಯುವುದೇ ರೋಗ ನಿವಾರಣೆಯ ಮೊದಲ 
ಹೆಜ್ಜೆ. ; 
--ಆರ್ನಾಲ್ಡ್‌ ಬೆನೆಟ್‌ 


ಕೀರ್ತಿ ಮನುಷ್ಯನ ಅಮೂಲ್ಯ ಆಸ್ತಿ. 
--ಎಡ್ಮಂಡ್‌ ಬರ್ಕ್‌ 


ವಿವಿಧ ಜಾತಿ, ಗುಂಪುಗಳ ಕಾರಣ ಪರಸ್ಪರ ದ್ವೇಷವೇ ಹೊರತು 
ಪರಸ್ಪರ ವಿರದ್ಭ ವಾದ ತತ್ವಗಳಲ್ಲ, 
ಆಲಿವರ್‌ ಗೋಲ್‌ ಸ್ಮಿತ್‌ 
@ 


p ಪ್ರೇಮಿಸಲ್ಪಡುತ್ತಿ ದ್ದೇನೆ ಎಂಬ ಅರಿವೇ ಜೀವನದ ಅತ್ಯಂತ 
ನಖ, 


— ವಿಕ್ಟರ್‌ ಹ್ಯೂಗೋ 


ಟೆ | 


ಡಾ. ಎನ್‌. ಸರಸ್ವತಿ 


ವಿಜಯನಗರ ಕಾಲದ ಮಹಿಳೆಯರು ಮತ್ತು 
ದೇವಾಲಯಗಳು 


ಈ ಸಂಶೋಧನಾ ಲೇಖನದಲ್ಲಿ ವಿಜಯನಗರ ಕಾಲದ ಮಹಿಳೆಯರು 
ದೇವಾಲಯಗಳೊಂದಿಗೆ ಹೊಂದಿದ್ದ ಕಾರ್ಯವ್ಯಾಪ್ತಿ ಮತ್ತು ಸಂಬಂಧಗಳನ್ನು 
ಶಾಸನಗಳನ್ನಾ ಧರಿಸಿ ಪ್ರಸ್ತುತಪಡಿಸಲಾಗಿದೆ. ನಿಜಯನಗರ ಕಾಲದಲ್ಲಿ ಸರ್ವಧರ್ಮಗಳ 
ಸಮನ್ವಯತೆಯನ್ನು ಕಾಣಬಹುದು ಹಾಗೂ ವಿಜಯನಗರದ ಅರಸರು ಧರ್ಮ 
ಸಹಿಷ್ಣುಗಳಾಗಿದ್ದರು. 

ವಿಜಯನಗರ ರಾಜ್ಯದಲ್ಲಿ ದೇವಾಲಯಗಳು ಧರ್ಮವನ್ನು ಸ್ರ ತಿನಿಧಿಸುತ್ತಿ ದ್ದುವು. 
ಈ ಕಾಲದಲ್ಲಿ ದೇವಾಲಯಗಳು ಮತ್ತು ಮಹಿಳೆಯರ ನಡುವೆ ಹೊಂದಾಣಿಕೆಯಿರು 
ವಂತಹೆ ಸಂಬಂಧ ಏರ್ಪಟ್ಟಿತ್ತು. ದೇವಾಲಯಗಳಲ್ಲಿ ಮಹಿಳೆಯರು ನರ್ತಕಿಯರು 
ಗಳಾಗಿ, ಹಾಡುಗಾರರಾಗಿ, ವಾದ್ಯಗಳನ್ನು ನುಡಿಸುವ ಶಿಕೋಮಣಿಗಳಾಗಿ ಹಾಗೂ 
ಇನ್ನಿತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ದೇವಾಲಯಗಳಲ್ಲಿನ 
ದೇವರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದವರಿಗೆ, ರಂಗಭೋಗಮವರು, 
ಭೋಗಮವರು, ದೇವದಾಸಿಗಳು, ಪತ್ರಿಗಳು ಮತ್ತು ಸಣಿಗಳು ಎಂಬ ವಿನಿಧ 
ಹೆಸರುಗಳಿದ್ದುವು. ಶೈವ ದೇವಾಲಯಗಳಲ್ಲಿ ಉದ್ಯೋಗವನ್ನರಿಸಿಕೊಂಡಿದ್ದ ಮಹಿಳೆ 
ಯರಿಗೆ ಬಸವಿಗಳು ಅಥವಾ ಬಸವಲುಗಳು ಎಂಬ ಹೆಸರಿತ್ತು. ಕ್ರಿ.ಶ. 1518ರ 
' ಒಂದು ಶಾಸನದಲ್ಲಿ ಮಹಿಳೆಯರನ್ನು ಮೇಲಿನಂತೆ ಉಲ್ಲೇಖಿಸಲಾಗಿದೆ. ಸಮಕಾಲೀನ 
ಸಾಮಾಜಿಕ ಪರಿಸ್ಥಿತಿಯಲ್ಲಿ ಮಹಿಳೆಯರು ದೇವಾಲಯಗಳಲ್ಲಿ ಉದ್ಯೋ(ಗಸ್ಥರಾಗಿರು 
ವುದು ಒಂದು ಸಾಮಾನ್ಯ ವಿಷಯವಾಗಿತ್ತು. ಕ್ರಿ.ಶ. 1515ರ ಅಮರಾವತಿ 
ಶಾಸನದ ಪ್ರಕಾರ ಅಲ್ಲಿನ ಮಧುರಪುರಿ ಮಧುವಿದೇವಿಯ ದೇವಾಲಯದಲ್ಲಿ ಮಹಿಳೆ 
ಯರು ಸಣಿಗಳ ಉದ್ಯೋಗವನ್ನು ಮಾಡಿಕೊಂಡಿದ್ದರು. ನುರಿತ ನೃತ್ಯ ತರಬೇತಿ 
ದಾರರಿಂದ ತರಬೇತಿ ಪಡೆಯುತ್ತಿದ್ದ ಹಾಗೂ ಬಾಲ್ಯದಿಂದಲೇ ತಮ್ಮನ್ನು ತಾವೇ 
`' ದೇವಾಲಯಕೆ, ಅರ್ಪಿಸಿಕೊಂಡಿದ ನರ್ತಕಿಯರು ಈ ತರಬೇತಿದಾರರಿಂದ ಕಲೆಯ 

ಶೆ 
ಎಲ್ಲಾ ಪ್ರಕಾರಗಳಲ್ಲಿಯೂ ತರಬೇತಿ ಹೊಂದುತ್ತಿದ್ದರು. ಕ್ರಿ.ಶ. 1496ರ 


೬೪ ಮಾನವಿಕ ಕರ್ಣಾಟಕ 


ತಿರುಪತಿಯ ಶಾಸನದಲ್ಲಿ ನೃತ್ಯ ತರಬೇತಿದಾರರುಗಳ ಬಗ್ಗೆ ಉಲ್ಲೇಖವಿದೆ? ಈ 
ತರಬೇತಿದಾರರುಗಳು 'ಸರ್ತತೆಯರಗೆ ಎಲ್ಲ ಕಲಾ ಪ್ರಕಾರಗಳ "ಗ್ಗೆ ಕೊಡುವ ' 


ತರಬೇತಿಯ ಬಗೆಗೆ ಎಚ್ಚ ರಿಕೆ ವಹಿಸಲಾಗುತ್ತಿತ್ತು. 


ಸಾಮಾನ್ಯವಾಗಿ “ದಕ್ಷಿಣ ಭಾರತದ ಎಲ್ಲ ದೇವಾಲಯಗಳು ಗರ್ಭಗೃಹ, 3 
ಸುಖನಾಸ, ನವರಂಗ ಅಥವಾ ಸಭಾ ಮಂಟಪಗಳನ್ನು ಹೊಂದಿಕೊಂಡಿರ: ಸುತಿ 4 


ಕಟ್ಟ ಲಾಗಿವೆ. ಈ ದೇವಾಲಯಗಳಲ್ಲಿನ ಸುಖನಾಸಿ ಅಥವಾ ಅಂತರಾಳದ ಎದುರಿಗಿರುವ 


ನವರಂಗ ಅಥವಾ ಸಭಾಮಂಟನಗಳಲ್ಲಿ ದೇವಾಲಯದ ನರ್ತಕಿಯರು ದೇವಾಲಯದ ' 


ಭಕ್ತ ರನ್ನು ತಮ್ಮ ನರ್ತನದ ಮೂಲಕ ರಂಜಿಸುತ್ತಿ ದ್ದ ಕೆ: ಮೂಲವಿಗ ಪ ತಮ್ಮ 


ನೃತ್ಯ ಅರ್ಪಿಸುತ್ತಿದ್ದರು. ಕ್ರ ಶೆ. 1318ರ ಗೋದಾವರಿ ಜಿಲ್ಲೆ ಯ ದ್ರಶ್ಷಾರವು | 
ಶಾಸನದ ಪ್ರಕಾರ ಅಲ್ಲಿನ ಭೀಮಾವರಂ ದೇವಾಲಯದಲ್ಲಿ ನೃತ್ಯ ಕಾ ಗಿಯೇ ನಾಟ್ಯ ' 


ಮಂಟಿಸವನ್ನು ಕಟ್ಟಿ ಲಾಯಿಕೆಂದು ಉಲ್ಲೆ ೇಖಿಸಲಾಗಿದೆ. 


ಕೆಲವು ಡೀಪಾಲಯಗಳಲ್ಲಿ ಮಹಿಳೆಯರು ಹಾಡುವುದರಲ್ಲಿ ಮತ್ತು ವಾದ್ಯ. F 


ಗಳನ್ನು ನುಡಿಸುವುದರಲ್ಲಿ ಪರಿಣತಿಯನ್ನು ಹೊಂದಿದ್ದರು. ನರಸಿಂಹನ ನಿಗ್ರ ಹಕ್ಕೆ 


ಮಹಾಮಂಗಳಾರತಿಯ ಸಮಯದಲ್ಲಿ ಸಣಿಗಳು ನಾಮಸಂಕೀರ್ತನೆಗಳನ್ನು ಪರ 
ತ್ತಿದ್ದರೆಂದು ಕ್ರಿ.ಶ, 1359ರ ಸಿಂಹಾಚಲಂ ಶಾಸನವು ಉಲ್ಲೇಖಿಸುತ್ತ ಡೆ. 
ಶ. 1349ರ ಸಿಂಹಾಚಲಂನ ಮತ್ತೊಂದು ಶಾಸನದ ಪ್ರಕಾರ ಮಹಿಳೆಯರು ' 


ನರಸಿಂಹ ದೇವಾಲಯದಲ್ಲಿ ನೀಣೆ ಮತ್ತು ಇತರ ವಾದ್ಯಗಳನ್ನು ನುಡಿಸುತ್ತಿದ್ದರು. 


ಹೀಗೆ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಂತಹ ವಿವಿಧ ಉದ್ಯೋಗ 
ಪ್ರಾಕಾರಗಳು ಸತ ಶಾಸನಗಳಲ್ಲಿ ಉಲ್ಲೆ iad. ಕ್ರಿ ಶೆ. [3824 % 


ಸಿಂಹಾಚಲಂ ಶಾಸನದ ಪ್ರಕಾರ ಇಬ್ಬ ರು ಸಣಿಯರು ಸಿಂಹಾಚಲಂನ ಸೇವಾಲಯದಲ್ಲಿ 
ಚಾಮರಸೇವೆ ತಕ! ತ್ತಿದ್ದರೆಂದು "ಉಲ್ಲೇಖವಿದೆ. 7 ಸಿಂಹಾಚಲಂನ ಇನ್ನೊ ದು 


ಸನದ ಪ್ರಕಾರ ಸ್ಥಳೀಯ ಒಂದು ದೇವಾಲಯದಲ್ಲಿ ಒಬ್ಬ ಮಹಿಳೆ ನಾ ಇ 
ಪಟ್ಟಿನು ಅಥವಾ ಕನ್ನಡಿ ಹಿಡಿಯುವ ಕೆಲಸ ಹಾಗೂ ಮಗ್ಗುಪಟ್ಟಿನ್ನು ಅಥವಾ ' 
ದೇವಾಲಯದ ನೆಲವನ್ನು ಸಿಂಗರಿಸುವ ಕೆಲಸದಲ್ಲಿ ತೊಡಗಿದ್ದಳೆಂದು ಉಲ್ಲೇಖಿಸುತ್ತದೆ.8 
ಕ್ರಿ.ಶ, 1384ರ ಒಂದು ಶಾಸನ ಮಹಿಳೆಯರು ದೇವಾಲಯದಲ್ಲಿ ಅಕ್ಕಿಯನ್ನು 
ಕುಟ್ಟುವುದು ಮತ್ತು ಹೂವಿನ ಹಾರಗಳನ್ನು ತಯಾರಿಸುವುದರಲ್ಲಿ ನಿರತರಾಗಿದ್ದರೆಂದು | 


ಉಲ್ಲೆ (ಖಿಸುತ್ತದೆ.9 


ಕೆಲವು ವೇಳೆಯಲ್ಲಿ ನೃತ್ಯ ಮತ್ತು ಹಾಡುಗಾರಿಕೆಯಲ್ಲಿ ಪರಿಣತಿಯನ್ನು 
ಹೊಂದಿದ್ದ ಮಹಿಳೆಯರನ್ನು ಹೆಚಿ ನ ಉಡ್ಯೋಗಕ್ಕಾಗಿ ದೇವಾಲಯಗಳಿಗೆ ಬಡ್ತಿನೀಡಿ 


ಎರವಲು 'ೀಷೆಗಾಗಿ ಕಳುಹಿಸ ಲಾಗುತ್ತಿ, ತ್ತು. ಕ್ರಿ.ಶ. 1531ರ ತಿರುಮಲ ತಿರುಪತಿ 
ಶಾಸನದ ಪ್ರಕಾರ ಅಚ್ಯುತದೇವರಾಯನ ಅರಮನೆಯಲ್ಲಿ ಉದ್ಯೋಗದಲ್ಲಿದ್ದ ಮುದ್ದು 
ಕುಪ್ಪಾ ಯಿ ಯನ್ನು ಅವಳ ಸೇವೆಯನ್ನು ಮನ್ನಿ ಸಿ, ಅವರ ಪರಿಣತಿಯನ್ನು ಗೌರವಿಸಿದ. 


ಗ 


ವಿಜಯನಗರ ಕಾಲದ ಮಹಿಳೆಯರು ಮತ್ತು ದೇವಾಲಯಗಳು ೬೫ 


ರಾಜನು ಅವಳನ್ನು ತಿರುಪತಿಯ ವೆಂಕಟೇಶ್ವ ರ ದೇವಾಲಯಕ್ಕೆ ಎರವಲು ನೀಡಿದ 
ನೆಂದು ಉಲ್ಲೆ (ಖಿಸುತ್ತ ದೆ.10 


ಕೆಲವು ದೇವಾಲಯಗಳ ಧರ್ಮದರ್ಶಿ ಗಳು, ದೇವಾಲಯಗಳಲ್ಲಿದ್ದ ಮಹಿಳೆಯರ 


ವಿನಿಧ ಉದ್ಯೋಗಗಳಿಂದ ಸಂಪ್ರೀತರಾಗಿ ಮಹಿಳೆಯರಿಗೆ ಕೆಲವು ಸವಲತು ಗಳನ್ನು 


ಒದಗಿಸಿಕೊಟ್ಟಿದ್ದ ರು. Rl ಶ್ರೀವೆಂಕಟೀಶ್ವ ರ ದೇವಾಲಯದ ನರ್ತಕಿ 
ತಿರುವೆಂಕಟ. ಮಾಣಿಕಂ ವರಂಗ ಸೇಘಾಲಂಯ ುದ ಪಲ್ಲಕ್ಕಿ ಯನ್ನು ಅವಳ 
ಉಸಯೋಗಕ್ಕಾಗಿ ದೇವಾಲಯದ ಆಡಳಿತ ಸಂಸೆ ಒದಗಿಸಿಕೊಟ್ಟ ತುಡಿತ ಒಬ್ಬ 
ನರ್ತಕಿಗೆ ನೀಡಿದಂತಹ ಈ ಸೌಲಭ್ಯ ಬಹಳ ಅಸರೂಸದ್ದಾ ಗಿತ್ತು. 

ಸವ:ಕಾಲೀನ ಮಾಡ ರಾಜ್ಯದ ಶಾಸನಗಳು ರ ಗೆ ದೇವಾಲಯಗಳ 
ಮಹಿಳೆಯರ ಜಾತಿ, ಸಾಮಾಜಿಕ ಅಂತಸ್ತು ಮತ್ತು ಖಾಸಗಿ ಜೀವನಗಳ ಮೇಲೆ 
ಯಾವುದೇ ಮಾಹಿತಿಗಳನ್ನು ಕೊಡುವುದರಲ್ಲಿ ವಿಫಲವಾಗಿವೆ. ಆದಕೆ ಕೆಲವು ಶಾಸನಗಳ 
ಪ್ರಕಾರ ದೇವಾಲಯಗಳಲ್ಲಿ ಈ ಮಹಿಳೆಯರು ವಿವಾಹಿತರಾಗಿದ್ದು, ಮಕ್ಕಳೊಂದಿಗ 
ರಾಗಿದ್ದರು. ಕ್ರಿ.ಶ. 1391 ಜೆಜವಾಡ ಶಾಸನದ ಪ್ರಕಾರ ಬೆಜವಾಡದ ಮಲ್ಲಿಕಾರ್ಜುನ 
ದೇವಾಲಯದ ನರ್ತಕಿ ಭೋಗಂ ನಂಬೂರಿ ಅನ್ನರಾಣಿಗೆ ಒಬ್ಬಳು ಸೊಸೆಯಿದ್ದಳೆಂದು, 
ಈ ಸಂಬಂಧ ಆ ನರ್ತಕಿಯ ವೈವಾಹಿಕ ಜೀವನವನ್ನು ತೋರಿಸುತ್ತದೆಂದು ಈ 
ಶಾಸನವು ತಿಳಿಸುತ್ತದೆ.12 ಈ ವಿಷಯದ ಮೇಲೆ ಸಿಂಹಾಚಲಂನ ಇತರ ಶಾಸನಗಳು 
ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತವೆ. ಈ ಶಾಸನಗಳು ದೇವಾಲಯಗಳಲ್ಲಿ ಉದ್ಯೋಗದಲ್ಲಿದ್ದ 
ಮಹಿಳೆಯರನ್ನು ಎರಡು ವಿಧಗಳಾಗಿ ಆಂದರೆ ಸಂಪ್ರದಾಯಮವರು (ಸಂಪ್ರದಾಯ 
ವಾದಿಗಳು) ಮತ್ತು ಕಇಲು (ಸಂಪ್ರದಾಯವಾದಿಗಳಲ್ಲದವರು)ಗಳೆಂದು ವಿಂಗಡಿಸಿವೆ. 
ಮೊದಲನೆಯ ವರ್ಗದಲ್ಲಿ ಮಹಿಳೆಯರು ಅವಿವಾಹಿತರಾಗಿದ್ದು ದೇವಾಲಯಗಳಲ್ಲಿ 
ನೆಲಸಿದ್ದರೆ, ಎರಡನೆ ವರ್ಗದ ಮಹಿಳೆಯರುಗಳು, ವಿವಾಹಿತರಾಗಿದ್ದು ಸ್ವತಂತ್ರ 
ಜೀವನ ನಡೆಸುತ್ತ ದೇವಾಲಯಗಳಲ್ಲಿ ಅಂಶಕಾಲಿಕ ಉದ್ಯೋಗಗಳಲ್ಲಿದ್ದರೆಂದು 

ಶಾಸನಗಳು ತಿಳಿಸುತ್ತವೆ.13 
ವಿಜಯನಗರ ರಾಜ್ಯದಲ್ಲೇ ಮಹಿಳೆಯರು ದೇವಾಲಯಗಳಿಗೆ ದತ್ತಿ ದಾನಗಳನ್ನು 


ನೀಡುತ್ತಿದ್ದರು. ಅವರುಗಳು ದೇವಾಲಯಗಳಿಗೆ ಭೂಮಿ ಕಾಣಿಕೆಗಳನ್ನು ಕೊಡು 


ತ್ರಿ ದ್ದು, “ಹಣ ಮತ್ತು ಆಭರಣಗಳನ್ನು ದಾನ ನೀಡುತ್ತಿ ದ್ದು, ಈ ಹಣವನ್ನು 
ಸೇವಾಲಯಗಳಲ್ಲ ಉಡ್ಕೋಗದಲ್ಲಿದ್ದ ಜನರುಗಳ ದೈನಂದಿನ ಇ ಚಟುವಟಕೆಗಳಿಗೆ 
ವಿನಿಯೋಗಿಸಲಾಗುತ್ತಿತ್ತು. ದೇವಾಲಯಗಳ ಧಮ ೯ದರ್ಶಿಗಳು ಮತ್ತು ಆಡಳಿತ 
ಸಂಸೆ ಗಳು ಈ ತರಹದ ದಾನಿಗಳಿಗೆ ವಿಶೇಷ ಉತ್ಸ ವಗಳ ಕಾಲದಲ್ಲಿ ಆಗ್ರಪ್ರಸಾರವನ್ನು 
ನೀಡಿ ಗೌಂವಿಸುತ್ತಿ ದ್ದೆ ರು. ತಿರುಮಲ Re ದೇವಾಲಯದ ಶಾಸನಗಳು ಈ 

ಗೌಂವ ನೀಡಿರುವ ನಗೆಗೆ ಮಾಹಿತಿಯನ್ನು ನೀಡುತ್ತ ನೆ. ಡೇವಾಲಯಗಳಿಗೆ 
ಕೊಡುತ್ತಿದ್ದ ದಾನಗಳು, ಭೂವಿ:ದಾನ, ಗ್ರಾಮದಾನ, ಗ್ರಾಮಗಳಿಂದ ಬರುತ್ತಿ ದಂತಹ 

5 


೬೬ ಮಾನವಿಕ ಕರ್ಣಾಟಕ 


ವರಮಾನ, ಕರದ ಮೇಲಿನ ದಾನ, ಆಭರಣಗಳು ಬಟ್ಟೆ ಗಳು ಮತ್ತು ದಿರಿಸುಗಳು, 
ವಸ್ತುಗಳಿಂದ ಕೂಡಿದ್ದವು. ಈ ದಾನಗಳನ್ನು ಜ್ಷೀವಾಜಯನ ಮೂಲ ವಿಗ ಗ್ರಹಕ್ಕೆ 
ರಾಜರುಗಳು ಅಧಿಕಾರಿಗಳು, ಮುಖ್ಯಸ್ಥ ಸೆರುಗಳು, ಮಹಾಮಂಡಲೇಶ್ವ ರರು, ಮಹಿಳೆ 
ಯರು, ಗ್ರಾ ಮ ಸಭೆಗಳು, ಳಿಯ ರಾಜನಂಶಕೆ, ಸೇರಿದ ಮಹಿಳೆಯರು, 
ಸಾಮಾನ್ಯ ಮಹಿ ಜಾತಿ ಮತ್ತು ಧರ್ಮದ ಭೇದವಿಲ್ಲದೆ ನೀಡುತ್ತಿದ್ದರು. 


ಎ 


A 


ಈ ಗಳು ಮತ್ತು ದತ್ತಿಗಳನ್ನು ದಾನಿಗಳು ದೇವಾಲಯದ ಧರ್ಮದರ್ಶಿಗಳ 


ವಶದಲ್ಲಿ ಬಿಟ್ಟಿ ದು ಸ ಇ ದಾನಗಳನ್ನು ದ್ರ ನಂದಿನ ವಿಗ್ರಹ ಪೂಜೆ, ದೀಪಗಳನ್ನು 
ಹೆಚ) ವುದಕ್ಕೆ, ದೇವಾಲಯ ಗಳಲ್ಲಿ ವಿಶೇಷ ಉತ್ತ ವಗಳನ್ನು ನಡೆಸುವುದಕ್ಕಾಗಿ ತುಟ 
ಜಸ ಉದ್ಕೊ (ಗದಲ್ಲಿದ್ದ ವರಿಗೆ ಸಾರವ ಧನವನ್ನು ಕೊಡು 'ಪ್ರದಕ್ಕಾಗಿ 
ವಿನಿಯೋಗಿಸಲಾಗುತ್ತಿತ್ತು. ದಾನಿಗಳು ಡೇವಾಲಯಗಳಿಗೆ ದಾನಗಳನ್ನು ತಮ್ಮ 
ಲೌಕಿಕ ತತ್ವಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಸಂಪಾದಿಸಿ 
ಕೊಳು ವುಡಕ್ಕಾಗಿ ನೀಡುತ್ತಿದ್ದರು, 

AoE, ದೇವರಾಯನ ಶಾಯಿಯಾದ ನರಸದೇವಿಯು ವಿಷ್ಣು ವಿನ ಭಕ್ತ 
ಳಾಗಿದ್ದ ಳು. ಕ್ರ ಶೆ. 1432, ಅವಳು ತೆಲಂಗುಂಡನಿ ಮತ್ತು ಕೈ ಗಾಯಿ ಹಳ್ಳಿ ಗಳನ್ನು 
ರಾಮಚಂದ್ರ "ಜೀವಾಲಯಕ್ಕೆ ದೈನಂದಿನ ಪೂಜೆ ಮತ್ತು ಬ್ರಾ ಹ್ಮ! ಣರ ಕಡು ಕಳು 
ದಾನ ನೀಡಿದ್ದ ಳೆಂದು ಶಾಸನ ತಿಳಿಸುತ್ತದೆ 34 ಕೃಷ್ಣ ನೀತ ಪತ್ನಿಯರಾದ 
ತಿರುಮಲದೇವಿ ಮತ್ತು ಚಿನ್ನ ದೇವಿದ: ವರು ತಕ ತಿರುಪತಿ ಜೀವಾಲಯಕ್ಕೆ 
ದಾನಗಳನ್ನು ನೀಡಿದ್ದ ಕು ಅಚ್ಯು ತರಾಯ.ನ ರಾಣಿಯಾದ ವರದಾಜಿಜೀವಿಯಮ್ಮಳು 
ಕ್ರಿ.ಶ. 1534ರಲ್ಲಿ ಕಿಕ್ಕಣಿ ಕಟಕ ವಿಯಾರ ದೇವಾಲಯಕ್ಕೆ ದಾನ ನೀಡಿದ್ದ ಳು,35 

ಸಾಮಾನ್ಯ ಮ ಹಿಳೆಯರೂ ಕೂಡ ನೀರಿಗೆ ಕಾಣಿಕೆ ಮತ್ತು ದಾನ 
ನೀಡುತ್ತಿದ್ದರು. ಉದಾಹರಣೆಗೆ ಕ್ರಿ.ಶ. 1458ರ ಜನವರಿ ತಿಂಗಳ 19ರಂದು 
ಶೈವರ ಮತಕ್ಕೆ ಸೇರಿದ ಹೊನ್ನ ಮ್ಮಳು ಒಂದಷ್ಟು ಭೂಮಿಯನ್ನು ಪಡೆದುಕೊಂಡು 
ಅದನ್ನು ಮಲ್ಲಿಕಾರ್ಜುನ ದೇವಾಲಯದ ದೈನಂದಿನ ಪೂಜೆ ಮತ್ತು ಐದು ಜಂಗಮರ 
ಸಂತರ್ಪಣೆಯ. ನಿರ್ವಹಣೆಗಾಗಿ ದಾನ ನೀಡಿದ್ದಳು.16 

ಕ್ರಿ.ಶ. 1486ರಲ್ಲಿ ಅನೈ ಮಾಡಿ ಎಂಬುವಳ ಮಗಳಾದ ಪಳಾಂದಿ ಎಂಬ 
ನರ್ತಕಿಯ: ಶ್ರೀವೆಂಕಟೇಶ್ವರ ದೇವಾಲಯಕ್ಕೆ ಧನುರ್ಮಾಸದ ಪೂಜೆಗಾಗಿ ವ್ಯಯಿಸಲು 
ನಲ್ಲು ದಾನ ನೀಡಿದ್ದಳೆಂದು ಶಾಸನವು ತಿಳಿಸುತ್ತದೆ. 

ಕ್ರಿಶ. 1471ರಲ್ಲಿ ತಿಮ್ಮ! ಣ ದಣಾ ಯಕ ಪತ್ನಿಯಾದ ನಾಚಾರಮ್ಮ, ಳು 
ಜ್‌ ಕ್ಷೇತ್ರ ದಲ್ಲಿದ್ದ ಐವತ್ತೆ ರಡು ಜನ ಶ್ರೀವೈಷ್ಣ ವರಿಗೆ ದಾನವನ್ನು 
ನೀಡಿದ್ದಳೆಂದು ಮತೆ ಂದು ಶಾಸಧೆ ತಿಳಿಸುತ್ತದೆ.18 
ಕ್ರಿ.ಶ. 1377ರ ಒಂದು ಶಾಸನವು ಬಾರತೂರು ರಾಜ್ಯವನ್ನು ಆಳುತ್ತಿದ್ದ 
ಬೊಮ್ಮ ಅಧಿಕಾರಿಯಾದ ಮಹಾಪ್ರಧಾನ ಮುಜ್ಜಿ--ದಣ್ಣಾಯಕನು ಮೂರು 


ವಿಜಯನಗರ ಕಾಲದ ಮಹಿಳೆಯರು ಮತ್ತು ದೇವಾಲಯಗಳು ೬೭ 


ತುಂಡು ಭೂಮಿಯ ಆಭರಣಗಳ ಸಹಿತ ಕೋಟೀಶ್ವರ ದೇವಾಲಯಕ್ಕೆ ದಾನ 
 ಫೀಡಿದ್ದನೆಂದು, ಈ ದಾನವನ್ನು ದಿನಂಪ್ರತಿ ಹದಿಮೂರು ಜನ ಬ್ರಾಹ್ಮಣರ 
ಸಂತರ್ಪಣೆಯ ವ್ಯಯಕ್ಕಾಗಿ ಮತ್ತು ಮೂಲವಿಗ್ರಹದ ಮುಂದೆ ಚೌರಿಗಳನ್ನು 
ಬೀಸುತ್ತಿದ್ದ ಇಬ್ಬರು ಮಹಿಳೆಯರ ವೆಚ್ಚಕ್ಕಾಗಿ ದಾನ ಮಾಡಲಾಯಿತೆಂದು 
ತಿಳಿಸುತ್ತ ದೆ.9 

ಮನೋರಂಜನಾ ಕಾರ್ಯಕ್ರಮಗಳು, ನಾಟಕಗಳು, ಧಾರ್ಮಿಕ ಜೀವನವನ್ನು 
ಪ್ರತಿಬಿಂಬಿಸುವಂತಹ ಹಾಡುಗಳು, ದೇವಾಲಯದ ಸುತ್ತಮುತ್ತಲಿನ ದೈನಂದಿನ 
ಚಟುವಟಿಕೆಗಳ ಸಾಂಸ್ಕೃತಿಕ ಜೀವನದ ಅಗರವಾಗಿದ್ದುವು. ದೇವಾಲಯಗಳಲ್ಲಿನ 
ಈ ಸಾಂಸ್ಕೃತಿಕ ಚಟುವಟಿಕೆ ಶೈಕ್ಷಣಿಕ ಮತ್ತು ಧಾರ್ಮಿಕ ಜೀವನದಷ್ಟೆ ಅಲ್ಲದೆ; 
ಅವುಗಳು ದೇವಾಲಯಗಳ ಸುತ್ತಲ ಪರಿಸರಗಳ ಜನರ ಮತ್ತು ದೇವಾಲಯಗಳಿಗೆ 
ದರ್ಶನಾಪೇಕ್ಷಿಯಾಗಿ ಬರುತ್ತಿದ್ದವರು ಮತ್ತು ಅಕ್ಷರಸ್ಥ ಹಾಗೂ ಅನಕ್ಷರಸ್ಥ 
ಜನಸಮುದಾಯಕ್ಕೆ ಮನೋರಂಜನೆಯನ್ನು ಒದಗಿಸುತ್ತಿ ದ್ದವು. 

ಹೀಗೆ, ಮಹಿಳೆಯರು ದೇವಾಲಯಗಳಲ್ಲಿ ವಿವಿಧ ಉದ್ಯೋಗಗಳಲ್ಲಿರುವುದು, 
ದೇವಾಲಯಗಳಿಗೆ, ಜಂಗಮರಿಗೆ ದಾನ ನೀಡುವುದು, ಸಾರ್ವಜನಿಕರ ಹಿತಾಸಕ್ತಿಗಳ 
ಕಾರ್ಯಕ್ಕೆ ಸಹಕರಿಸುವುದು ಮತ್ತು ಬ್ರಾಹ್ಮಣರನ್ನು ಸತೃರಿಸುವುದು ಮುಂತಾದವು 
ಗಳನ್ನು ನಾವು ನೋಡಬಹುದಾಗಿದೆ. ಈ ಮೇಲಿನ ಉದಾಹರಣೆಗಳ ಮೂಲಕ 
ಮಹಿಳೆಯರು ತಮ್ಮನ್ನು ವಿವಿಧ ಹಂಶಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಕಾಣ 
ಬಹುದಾಗಿದೆ. ಈ ಕಾಲದಲ್ಲಿ ಮಹಿಳೆಯರು ಮತ್ತು ದೇವಾಲಯಗಳ ನಡುವೆ 
ಒಂದು ಐತಿಹಾಸಿಕ ಸಂಬಂಧ ಏರ್ಸಟ್ಟಿತ್ತು. ರಾಜವಂಶಕ್ಕೆ ಸೇರಿದ ಮಹಿಳೆಯರು 
ಸಾಮಾನ್ಯ ಮಹಿಳೆಯರು, ಡೇವಾಲಯಗಳ ನರ್ತಕಿಯರು, ಮಹಿಳಾ ಹಾಡುಗಾರರು 
ಮತ್ತು ಮಹಾಮಂಡಲೇಶ್ವರ ಮಹಿಳೆಯರು ದೇವಾಲಯಗಳಲ್ಲಿ ಉದ್ಯೋಗವನ್ನು 
ಅರಸುತ್ತಿದ್ದರು. ಮಹಿಳೆಯರು ಈ ಕಾಲದಲ್ಲಿ ಹೆಚ್ಚಿನ ಮಟ್ಟಿ ದಲ್ಲಿ ಧಾರ್ಮಿಕತೆಯಿಂದ 
ಕೂಡಿದ್ದು, ಧರ್ಮ (ಅಥವಾ ದೇವಾಲಯ) ಮಹಿಳೆಯರ ದೈನಂದಿನ ಜೀವನದ 
ಮೇಲೆ ಹೆಚ್ಚಿನ ಸರಿಣಾಮವನ್ನು ಬೀರಿತ್ತು. ದೇವಾಲಯಗಳ ಧರ್ಮದರ್ಶಿಗಳು 
ಮಹಿಳೆಯರನ್ನು ಅವರ ವಿವಿಧ ಉದ್ಯೋಗಗಳಿಗಾಗಿ ಗೌರವಿಸುತ್ತಿದ್ದರು. 


೬೮ 


ಎ ನ "ಅಜಾ ಸಜಾ 
ಲ್‌ ಈ 


ಗಗ. ಬ ee ಜಾ 
oO © ಇತಿ ಲಾ ಓಂ ಯು 
- ತ ಈ ತ | 1 


'ಎಂ.ಎಸ್‌.ಎಸ್‌. ಪುಟಗಳು, 531540 


0 ೦೦, A ಈ ಆ. ಕಾ WN [್‌ 


ಮಾನವಿಕ ಕರ್ಣಾಟಕ 


ಆಧಾರಗಳು 
ಎಸ್‌.ಐ.ಐ್ಲ 4, ನಂ. 702 


ಟಿ.ಡಿ. ಸಂಪುಟ 2, ನಂ. 135 
ಟಿ.ಡಿ. ಸಂಪುಟ 4, 137 

ಟಿ.ಡಿ, ಸಂಪುಟ 4, ನಂ. 137 
ಎಸ್‌.ಐ,ಐ., 6, ನಂ. 955 
ಎಸ್‌.ಐ.ಐ. 6, ನಂ. 818 
ಎಸ್‌.ಐ.ಐ. 6, ನಂ. 1099 
ಎಸ್‌.ಐ.ಐ. ಸಂ. 4, ನಂ. 22 
ಎಸ್‌.ಐ.ಐ. ಸಂಪುಟ 4, ನಂ. 22 
ಎಸ್‌.ಐ.ಐ. ಸಂಪುಟ 259 
ಎಸ್‌.ಐ.ಐ. ಸಂಪುಟ 6 ನಂ. 991 
ರಾವ್‌ ರಾಮಚಂದ್ರ ಪ.ವಿ.--“ಮಧ್ಯಯುಗದ ಆಂಧ್ರದಲ್ಲಿ ಆಡಳಿತ ಮತ್ತು ಸಮಾಜ” 
(ಕ್ರಿ.ಶ. 1038-1538) ಪುಟ 303 ತ 
ಎಂ.ಎ.ಆರ್‌. 1933, ನಂ. 27 

ಆಂಧ್ರಪ್ರದೇಶದ ಶಾಸನಗಳು, ಪುಟ 72 

ದಕ್ಷಿಣ ಭಾರತದ ಶಾಸನಗಳು, ಸಂಪುಟ 9, ಟಿ 1, ಪುಟ 470 
ತಿರುಮಲ ದೇವಸ್ಥಾನ ಶಾಸನಗಳು, ಸಂಪುಟ 10, ಪುಟ 27 
ಎಪಿಗ್ರಾಫಿಯ ಕರ್ಣಾಟಕ, ಸಂಪುಟ 10, ಪುಟ 7 

ದಕ್ಷಿಣ ಭಾರತ ಶಾಸನಗಳು, ಸಂಪುಟ 10, ಪುಟ 421 


ಎಂ. ಎಸ್‌. ಚಂದ್ರಶೇಖರಪ್ಪ 


ಸಾಮೂಹಿಕ ಚೌಕಾಸಿ [Collective Bargaining] 


ಯಾವುದೇ ಕೈಗಾರಿಕೆಯನ್ನು ಸ್ಥಾಪಿಸಿ, ನಿರ್ನಿಫ್ನೆವಾಗಿ ನಡೆಸಿಕೊಂಡು 
ಹೋಗಬೇಕಾದರೆ ಅದಕ್ಕೆ ಬಂಡವಾಳ, ತಾಂತ್ರಿಕತೆ, ಕಚ್ಚಾ ವಸ್ತುಗಳು, ಇತ್ಯಾದಿ ; 
ಅತ್ಯಾವಶ್ಯಕ, ಆದರೆ ಇಂತಹ ಅತ್ಯಾ ವಶ್ಯ ಕ ವಸ್ತು ಗಳನ್ನು ನರಹಾವ ಜಾಗ 
ಬಳಸಿಕೊಳ್ಳಲು ಕೈಗಾರಿಕೆಗಳಲ್ಲಿ ಯಾರ್‌ ತತಾ ಇರಬೇಕು. ಈ ರೀತಿಯ 
ವಾತಾವರಣವನ್ನು ಯಾವುದೇ ಕೈಗಾರಿಕೆಯಲ್ಲಿ ರಿರ್ಮಾಣಮಾಡಬೇಕಾದಕೆ 
ಮಾಲೀಕ/ಆಡಳಿತ ನರ್ಗ ಹಾಗೂ ಕಾರ್ಮಿಕರ ನಡುವಿನ ಸಂಬಂಧ ಬಹಳೆ ಉತ್ತಮ 
ಮಟ್ಟಿದ್ದಿರಬೇಕು. ಇಲ್ಲಿ ನಾವು ಒಂದು ಮುಖ್ಯವಾದ ಅಂಶವನ್ನು ಗಣನೆಗೆ ತೆಗೆದು 
ಕೊಳ್ಳಲೇಬೇಕು. ಅದೇನೆಂದರೆ "ಕೈಗಾರಿಕಾ ಸಂಬಂಧ' ಮಾಲೀಕ/ಆಡಳಿತ ವರ್ಗ 
ಮತ್ತು ಕಾರ್ಮಿಕರ ನಡುವೆಯಷ್ಟೇ ಸೀಮಿತ ಎಂದು ಭಾವಿಸಿದರೆ ತಪ್ಪಾಗುವುದು. 
ಯಾಕೆಂದಕೆ. ಒಂದು ಕಾರ್ಪಾನೆಯಲ್ಲಿ " ಕೈಗಾರಿಕಾ_-ಸಂಬಂಧ' ಉತ್ತಮ 
ಮಟ್ಟಿ ದ್ಹಾಗಿಲ್ಲ ಎಂದು ಕಂಡುಬಂದಲ್ಲಿ ಅದರ ಪರಿಣಾಮ ಮಾಲೀಕ ಮತ್ತು 
ಕಾರ್ನಿಕರಿಗಷ್ಟೇ ಅಲ್ಲದೆ, ಅದು ಉತ್ಪಾದಿಸುವ ವಸ್ತುಗಳ ಬಳಕೆದಾರರು, 
ಸಮುದಾಯ ಪು ದೇಶದ ಆರ್ಥಿಕ ನ ವಸ್ಥೆ ಯ ಮೇಲೂ ಬೀರಬಲ್ಲದು- 
ಕುಚ್ಚಾಲರು: ಈ ವಿಷಯದ ಬಗ್ಗೆ ವಿಶ್ಲೇಷಿಸುತ್ತಾ ಇಂಥದ್ದೇ ಹೇಳಿಕೆಯನ್ನು 
ಕೊಟ್ಟಿ ರುತ್ತಾರೆ. 
| “ಫ ಗಾರಿಕಾ-ಸೆಂಬಂಧೆಗಳಿಗ ಅನ್ವಯಿಸುವ ಅನೇಕ ವಿಧವಾದ ಸಮಸ್ಯೆಗಳನ್ನು 
ಅಭಿವೃ ದ್ರಿ ಹೊಂದುತ್ತಿರುವ ದೇಶಗಳಲ್ಲಿಯಷ್ಟೆ ಅಲ್ಲದೆ ಹೆಚ್ಚು ಅಭಿವ ದ್ಧಿ ಹೊಂದಿರುವ 
ದೇಶಗಳ್ನ್ನೂ ನಾವು ಸಾಮಾನ್ಯವಾಗಿ ed, ಆದರೆ, ಅವುಗಳ ಸ್ವ ಸ್ತರೂಪ, 
ವಿಧ ಹಾಗೂ ತೀವ್ರತೆಯ 'ಮಟ್ಟಿ-ಇವುಗಳಲ್ಲಿ ವ್ಯತ್ಯಾಸವನ್ನು ಗುರುತಿಸಬಹುದಾಗಿದೆ. 
ಇಂತಹ ಸಮಸ್ಯೆಗಳನ್ನು ತನ ಯಾವಾಗಲೂ ಹೆಚ್ಚು ತೀವ್ರಗತಿಯಲ್ಲಿ ಬೆಳೆಯಲು 
ಬಿಡಬಾರದು. ಹಾಗೆ ಬಿಟ್ಟಿದ್ದೇ ಆದಲ್ಲಿ, ಅವುಗಳ ದುಷ್ಪರಿಣಾಮಗಳನ್ನು ಗ್ರಹಿಸಿ, 


ನಿಗ್ರಹಿಸುವುದು ಕಷ್ಟ- -ಸಾಧ್ಯ. 
ಈ ದಿಶೆಯಲ್ಲಿ ಇತರ ಹಗಲ ಕಾಲ್ತಿಯಲ್ಲಿರುವಂತೆ ಭಾರತದಲ್ಲೂ ಕೂಡ 


೭೦ ಮಾಸವಿಕ ಕರ್ಣಾಟಕ 4 
ತೆ 
| 
ತಿ. ಗಾರಿಕಾ ಸಂಬಂಧ'ಗಳ ಸಮಸ್ಯೆಗಳನ್ನು ಇತ್ಯರ್ಥಮಾಡಲು ಅನಿ ವಿಧಾನ ಕೆ 
ಗಳನ್ನು/ಮಾರ್ಗೋಪಾಯಗಳನ್ನು "ಕೈಗಾರಿಕಾ ವಿವಾದಗಳ ಕಾಯ್ದೆ ಯ ಮೂರನೇ" 
ವಿಧಿಯಲ್ಲಿ ಒದಗಿಸಲಾಗಿದೆ. ಅದರ ಪ್ರಕಾರ "ಸಾಮೂಹಿಕ- ಚೌಕಾಸಿ'ಯೂ 1 
ಒಂದು. ಇತರೆ ಮುಖ್ಯ ವಿಧಾನಗಳೆಂದರೆ, ಮಧ್ಯಸ್ತಿಕೆ (conciliation), ತೀರ್ಪು 
ಗಾರಿಕೆ (Adjudication), ಹಾಗೂ ಸ್ವ-ಸಂಚಾಯಿತಿ ತೀರ್ಮಾನ (Voluntary 


Arbitration). 


ಪರಿಕಲ್ಪನೆ (Concept) 

" ಸಾಮೂಹಿಕ ಚೌಕಾಸಿ” (Collective Bargaining) ಎಂಬ ಪದ 
ಸಮುಚ್ಚಯವು “Collective” ಮತ್ತು ‘Bargaining’ ಎಂಬ ಆಂಗ್ಲ ಪದಗಳನ್ನೊಳ 
ಗೊಂಡಿದೆ. ಆಂಗ್ಲ ಭಾಷೆಯೆ “Colective' ಎಂಬ ಪದದ ಅರ್ಥ "ಸಾಮೂಹಿಕ' 
ಎಂದು ಹೇಳುವುದಾದರೆ, "88788171೧8' ಎಂಬುದರ ಅರ್ಥ " ಚೌಕಾಸಿ' ಎಂಬುದಾಗಿದೆ. 
ಈ ಪರಿಕಲ್ಪನೆಯನ್ನು "ಕೈಗಾರಿಕಾ- ಸಂಬಂಧದ ದೃಷ್ಠಿ ಕೋನವನ್ನಿಟ್ಟುಕೊಂಡು 
ಬಳಸಿದಾಗ ತನ್ನದೇ ಆದ ವಿಶಿಷ್ಟ ರೀತಿಯ ಅರ್ಥವನ್ನು ಕೊಡುತ್ತದೆ. 
ಅಂದಹಾಗೆ, "ಸಾಮೂಹಿಕ ಚೌಕಾಸಿ'ಯು ಆಡಳಿತ ಹಾಗೂ ಕಾವಿಕರ ಪ್ರತಿನಿಧಿ 
ಗಳ ನಡುವೆ ಇರುವ ಪ್ರಕ್ರಿಯೆ. ಸುಬ್ರಮಣ್ಯವರ"ರವರಶ ಪ್ರಕಾರ, "ಸಾಮೂಹಿಕ 
ಚೌಕಾಸಿ'ಯಲ್ಲಿ ಕಾರ್ಮಿಕ ಸಂಘಗಳು ಹಾಗೂ ನಿರ್ವಹಣೆಗಾರರು ಸ್ವ-ಇಚ್ಛೆಯಿಂದ 
ಜೊತೆಗೂಡಿ, ವಿಷಯಗಳ ಮೇಲೆ ಚರ್ಚಿಸಿ, ವಾದ-ವಿವಾದಗಳನ್ನು ಮಾಡಿ ಕೊನೆಗೆ 
ಚರ್ಚಿಸಿದ ಎಲ್ಲ ವಿಷಯಗಳ ಅಥವಾ ಹಲವು ವಿಷಯಗಳ ಬಗ್ಗೆ ಒಪ್ಪಂದವನ್ನು 
ಮಾಡಿಕೊಳ್ಳುವುದೇ ಆಗಿದೆ. ಆದರೆ ಈ ಮೇಲಿನ ಹೇಳಿಕೆಯನ್ನು ನಾವು ಒಪ್ಪಿ 
ಕೊಳ್ಳಲಾಗದು. ಕಾರಣ ಅನೇಕ ಸಂದರ್ಭಗಳಲ್ಲಿ ಸಾಮೂಹಿಕ ಚೌಕಾಸಿಯಿಂದ 
ಯಾವ ರೀತಿಯ ಒಸ್ಪಂದವನ್ನು ಕೂಡ ಮಾಡಿಕೊಳ್ಳಲು ಆಗುವುದಿಲ್ಲ. ಅಂತರ 
ರಾಹ್ಮೀಯ ಕಾರ್ಮಿಕ ಸಂಸ್ಥೆಯುಕಿ ನೀಡಿರುವ ವ್ಯಾಖ್ಯಾನ ಬಹಳ ಸಮಂಜಸವಾದು 
ದೆಂದು ಹೇಳಬಹುದು. ಯಾಕೆಂದರೆ ಇದರಲ್ಲಿ ಸಾಮೂಹಿಕ ಚೌಕಾಸಿಯ ಬಹುತೇಕ 
ಗುಣ-ಲಕ್ಷಣಗಳನ್ನು ನಾವು ಕಾಣಬಹುದು. ಅದರ ಪ್ರಕಾರ, "ಸಾಮೂಹಿಕ 
ಚೌಕಾಸಿ'ಯು ಒಂದು ಪ್ರಕ್ರಿಯೆಯಾಗಿದ್ದು, ಮಾಲೀಕ/ಮಾಲೀಕರು/ ಒಂದು 
ಆಥವಾ ಹೆಚ್ಚು ಮಾಲೀಕರ ಮಹಾಸಂಘಗಳು (Federations) ಮತ್ತು, ಒಂದು 
ಅಥವಾ ಹೆಚ್ಚು ಕಾರ್ನಿಕ ಮಹಾಸಂಘಗಳ ಜೊತೆಗೂಡಿ ಕೈಗಾರಿಕೆಗೆ ಸಂಬಂಧ 
ಪಟ್ಟಂತೆ ಕೆಲಸದ ಸ್ಥಿತಿ-ಗತಿ ಹಾಗೂ ಉದ್ಯೋಗ ಸೇವಾ ನಿಯಮಗಳ ವಿಷಯ 
ಕುರಿತಂತೆ ಸಂಧಾನ ನಡಸಿ ಒಪ್ಪಂದಕ್ಕೆ ಬರುವ ಪ್ರಯತ್ನವೇ ಆಗಿದೆ. 

"ಸಾಮೂಹಿಕ ಚೌಕಾಸಿ'ಯ ಪ್ರಕ್ರಿಯೆಯು ದ್ವಿಪಕ್ಷೀಯ ಒಸ್ಪಂದವನ್ನು 
ಉಂಟುಮಾಡುವುದು. ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ 


ಮಂತ್ರಾಲಯವು* ನಡೆಸಿದ ಅಧ್ಯಯನದ ಪ್ರಕಾರ "ಸಾಮೂಹಿಕ ಚೌಕಾಸಿ'ಯ 
ಒಪ್ಪಂದಗಳು ಕೈಗಾರಿಕೆಗಳಲ್ಲಿ ಉತ್ತಮ ಮಟ್ಟ ದ ವಾತಾನರಣವನ್ನು ಸ್ಥಾಪಿಸಲು 
ವ ಉಪಯುಕ್ತವಾದ ವಿಧಾನ ಎಂದು ಯಾಹಿ ಈ ವಿಧಾನವು 
"ಪ್ರ ಜಾಸತ್ತೆ' ತತ್ವಗಳನ್ನು ಪ್ರತಿಬಿಂಬಿಸುವುದು. ಯಾಕೆಂದಕ್ಕೆ ಈ ಪಕಿಯೆ:ಯಲ್ಲಿ 
ವಧ್ಯವರ್ತಿಗೆ eR: ಕೈಗಾರಿಕಾ ಸಮಸ್ಯೆಗಳಿಗೆ ಪ್ರಾರಂಭದಲ್ಲೇ 
ಸೂಕ್ತ ಸರಿಹಾರವನ್ನು ಈ ವಿಧಾನದಿಂದ ಕಂಡುಹಿಡಿಯಲು ಸಾಧ್ಯವಿರುವುದರಿಂದ 
ಆಡಳಿತ ವರ್ಗದವಸೂ ಕೂಡ ಇಂದು ಇದಕ್ಕೆ ಹೆಚ್ಚಿನ ಗಮನ ಕೊಡುತ್ತಿದ್ದಾರೆ. 


ಹಂತಗಳು (Steps) 


ಈ ವಿಧಾನವು ಪ್ರಮುಖವಾಗಿ ಐದು ಹಂತಗಳನ್ನು ಹೊಂದಿರುವುದು, ಅವು 
ಯಾವುವೆಂದರೆ: (1) 7ತಾಕಾಸಿ ಸಂಬಂಧ' (Bargaining Relationship)ವನು 
ರೂಪಿಸುವುದು, (2) ಒಪ್ಪಂದ ಮಾಡಿಕೊಳ್ಳು ಪುದು (Creation of agreement), 
(3) ಒಪ್ರಂದನನ್ನು ಪೂ ತರಲು ಬೇಕಾಗುವ ವಾತಾವರಣವನ್ನು ಸೃಷ್ಟಿಸುವುದು 
(Preparing a ground for the enforcement of an sei 
(4) ಒಸ್ಸಂದವನ್ನು ಜಾರಿಗೊಳಿಸುವುದು (Enforcement of an agreement), 
ಹಾಗೂ (5) ಒಸ್ಪಂದದ ಪರಿಣಾಮದ ಬಗ್ಗೆ ವರೌಲ್ಯಮಾಸನ ಮಾಡುವುದು 
(Evaluation on ke effects of an phicieat: ಈ ಮೇಲಿನ ಎಲ್ಲ 
ಹೆಂತಗಳೂ ಒಂದಕ್ಕೊಂದು " ಕಾರ್ಯಾತ ಒಕ-ಸಂಬಂಧ'ವನ್ನು ಹೊಂದಿರುವಂತಹೆವು. 
ಮೊದಲನೇ ಹಂತದ ಬಗ್ಗೆ ಹೇಳಬೇಕೆಂದರೆ ಇದು ಬಹಳ ಮುಖ್ಯವಾಗಿದ್ದು, ಉಳಿದ 
ಹೆಂತಗಳು ಇದರ ಮೇಲೆ 'ಅವಲಂಬಿಸಿರ.ತ ತ್ತದೆ. ಇದಕ್ಕೆ ಸಾಮೂಹಿಕ ಚೌಕಾಸಿಯ 
ಅಡಿಪಾಯ ಎಂದು ಕರಿಯಬಹುದು. ಡ್‌ ಹೆಂತದಲ್ಲಿ ಕಾರ್ನೀಕ-ಪ್ರತಿನಿಧಿಗಳು 
ತಮ್ಮ ಬೇಡಿಕೆ- ಸಟ್ಟಿ (Charter of Demand) ಯನ್ನ Her ವರ್ಗಕ್ಕೆ 
ಸಲ್ಲಿಸುತ್ತಾರೆ ಹಾಗೂ ಆಡಳಿತ ವರ್ಗಕ್ಕೆ ಈ ಸಂಬಂಧ ಸಾಕಷ್ಟು ಸೋ 
ಕೊಡುವರು. ಆಡಳಿತ ವರ್ಗದವರು ಬೇಡಿಕೆ-ಸಟ್ಟಿ ಯನ್ನು ಪರಿಶೀಲಿಸಿ ಬೇಡಿಕೆಗಳ 
ಬಗ್ಗೆ ಕಾಮಿ ೯ಕರ ಜೊತೆ ಚರ್ಚಿಸಲು ಚಭಾವುರಾಡಿಕೊಡುರರು ಎರಡೂ ಪಕ್ಷ 
ದವರು "ಸಾಮೂಹಿಕ ಚೌಕಾಸಿ'ಗೆ ಅನುಕೂಲಕರವಾಗುವಂತಹ ನಾತಾನಂಣವನ್ನು 
ಹುಟ್ಟುಹಾ ಕಿ ಪ್ರಕ್ರಿಯೆಯ ಕೊನೆಯ ಹಂತದವರೆಗೂ ಅದು ಅಳಿದು ಹೊ!ಗಜೂ8 
ನೋಡಿಕೊಳ್ಳ Ws 

ಎರಡನೆಯ ಹಂತದಲ್ಲಿ ಸಾಮೂಹಿಕ ಒಪ್ಪ ಂದವನ್ನು ಸ ಮಾಡಿಕೊಳ್ಳ ವುದೇ 
ಆಗಿದೆ. ಈ ಹಂತದಲ್ಲಿಯೇ ಆಡಳಿತ ನರ್ಗ ಸುತ್ತು ಕಾರ್ಮಿಕ ಪ್ರತಿನಿಧಿಗಳು 
ಮುಖಾ-ಮುಖಿ ಭೇಟಯತಾಗಿ ಯಾವ ಯಾವ ವಿಷಯ ಗಳ ಬಗ್ಗೆ ಚರ್ಚಿಸಬೇಕೆ 
ಅವುಗಳ ಸಾಧಕ-ಬಾಧಕಗಳನ್ನು ತುಲನಮಾಡಿ ನಂತರ ಒಪ್ಪ 'ಡಕ್ಕೈ ಬರುತ್ತಾರೆ. 


೭೨ ಮಾನವಿಕ ಕರ್ಣಾಟಕ 


ಆದರೆ ಎರಡೂ ಪಕ್ಷದವರೂ ಕೂಡ "ಸಾಮೂಹಿಕ ಚೌಕಾಸಿ' ವಿಧಾನದಿಂದ ಅನೇಕ 
ಕೈಗಾರಿಕಾ ಸಮಸ್ಯೆಗಳನ್ನು ನಿಖರವಾಗಿ ಬಗೆಹೆರಿಸಬಹುದು ಎಂಬಂಶವನ್ನು ಗಣನೆಗೆ 
ತೆಗೆದುಕೊಳ್ಳ ಬೇಕು. ಸಾಮೂಹಿಕ ಒಪ್ಪಂದವು ಅನೇಕ ಅಂಶಗಳನ್ನು ಅವಲಂಬಿಸಿದೆ. 
ಅವುಗಳೆಂದರೆ, ಚೌಕಾಸಿ ಮಾಡುವಲ್ಲಿ ಎರಡೂ ಪಕ್ಷದವರಿಗಿರುವ ಪೂರ್ವಾನುಭವ, 
ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಗುಣಮಟ್ಟ ಹಾಗೂ ಕೈಗಾರಿಕೆಯ 
ಸ್ವರೂಸ. ಆಡಳಿತ ವರ್ಗದವರೇ ಆಗಲಿ ಅಥವಾ ಕಾರ್ಮಿಕ ಪ್ರತಿನಿಧಿಗಳೇ ಆಗಲಿ 
ಪರಸ್ಪರ ಸಹಕಾರವನ್ನು ನೀಡದಿದ್ದಲ್ಲಿ ಸಾಮೂಹಿಕ ಚೌಕಾಸಿಯಿಂದ ಯಾವ 
ಒಪ್ಪಂದವನ್ನೂ ಮಾಡಿಕೊಳ್ಳಲಾಗುವುದಿಲ್ಲ. ಸಾಮಾನ್ಯವಾಗಿ ಸಂಧಾನವು ಆಡಳಿತ 
ವರ್ಗದ ಪ್ರತಿನಿಧಿಗಳಿಂದ ಪ್ರಾರಂಭವಾಗುವುದು. ಈ ರೀತಿ ಪ್ರಾರಂಭವಾದ 
ಸಂಧಾನವು ಒಪ್ಪಂದದಲ್ಲಿ (agreement) ಕೊನೆಗೊಂಡಾಗ ಅದನ್ನು ಬರಹ ರೂಪದಲ್ಲಿ 
ತಯಾರಿಸಿ ಎರಡೂ ಪಕ್ಷದವರ ಸಹಿಗಳನ್ನು ತೆಗೆದುಕೊಳ್ಳಬೇಕು. ಇಂತಹ ಒಪ್ಪಂದದ 
ಪ್ರತಿಗಳನ್ನು ಆಡಳಿತ ಹಾಗೂ ಕಾರ್ಮಿಕ ಪ್ರತಿನಿಧಿಗಳು ಇಟ್ಟೊಕೊಳ್ಳ ಬೇಕಾಗುವುದ.. 

ಮೂರನೇ ಹಂತದಲ್ಲಿ ಒಸ್ಪಂದವನ್ನು ಕಾರ್ಯರೂಪಕ್ಕೆ ತರಬೇಕಾದಕೆ 
ಇರಬೇಕಾದ ವಾತಾವರಣವನ್ನು ನಿರ್ನಿಸಿ, ಒಪ್ಪಂದದ ಸಾಧಕ-ಬಾಧಕಗಳ ಬಗ್ಗೆ 
ಸಂಬಂಧಸಟ್ಟಿವರಿಗೆ ಕಿಳಿಯಪಡಿಸಬೇಕು. ನಾಲ್ಕನೇ ಹಂತದಲ್ಲಿ ಒಪ್ಪಂದವನ್ನು 
ಕಾರ್ಯರೂಪಗೊಳಿಸುವುದು. ಇದು ಬಹಳ ಮುಖ್ಯ ಹಾಗೂ ಕಷ್ಟಸಾಧ್ಯದ ಕೆಲಸ. 
ಯಾಕೆಂದಕೆ ಯಾವುದೇ ಒಪ್ಪಂದವನ್ನು ಕಾರ್ಯರೂಪಕ್ಕೆ ತರುವಾಗ ಅನೇಕ ಅಡ- 
ತಡೆಗಳು ಉದ್ಭೆ ವಿಸುಪುವು. ಉದಾ : ಆಡಳಿತ ವರ್ಗ ಕೈಗಾರಿಕೆಯ ಒಂದು 
ಕಾರ್ನಿಕ ಸಂಘದೊಡನೆ ಯಾವುದಾದರೊಂದು ವಿಷಯದ ಬಗ್ಗೆ ಒಪ್ಪಂದ ಮಾಡಿ 
ಕೊಂಡಲ್ಲಿ, ಅದೇ ಕೈಗಾರಿಕೆಯ ಇನ್ನೊಂದು ಕಾರ್ಮಿಕ ಸಂಘ ಅಂಥ ಒಪ್ಪಂದವನ್ನು 
ಒಪ್ಪಿಕೊಳ್ಳದೇ ಇರಬಹುದು. ಇದೇ ರೀತಿಯ ಅನೇಕ ತೊಂದರೆಗಳು ಆಡಳಿತ ವರ್ಗ 
ದವರಿಗೆ ಬರಬಹುದು, ಅದಕೋಸ್ಟರ ಬಹಳ ಜಾಗರೂಕತೆ ವಹಿಸಿ ನಿರ್ವಹಿಸಬೇಕು. 

ಯಾವಾಗ ಒಂದು ಒಪ್ಪಂದವನ್ನು ಆಡಳಿತ ವರ್ಗ ಜಾರಿಗೊಳಿಸುವುದೋ, 
ಅದರ ಸಾಧಕ-ಬಾಧಕಗಳ ಬಗ್ಗೆ ಮಾಲ್ಯಮಾಪನ ಮಾಡುವುದು ಅತ್ಯುತ್ತ ಮ. 
ಮೌಲ್ಯಮಾಪನ ಮಾಡುವುದರಿಂದ ಅನೇಕ ಪ್ರಯೋಜನಗಳುಂಟು ಎಂದು ಬೇಕೆ 
ಹೇಳಬೇಕಾಗಿಲ್ಲ. ಲೋಸ-ದೋಷಗಳನ್ನು ಸಹೆ ವರೌಲ್ಯಮಾಸನದಿಂದ ತಿಳಿದು 
ಕೊಳ್ಳಬಹುದು. 


ವ್ಯಾಪ್ತಿ (Scope) 

ಸಾಮೂಹಿಕ ಚೌಕಾಸಿಯು ಇಡೀ "ಕೈ ಗಾರಿಕಾ-ಸಂಬಂಧ'ಗಳಿಗೆ ಅನ್ವಯಿಸು 
ವುದರಿಂದ ಇದರ ವ್ಯಾಪ್ಲಿಯನ್ನು ನಿಖರವಾಗಿ ಹೇಳುವುದು ಕಷ್ಟ-ಸಾಧ್ಯ. 
ಸಾಮೂಹಿಕ ಚೌಕಾಸಿಯು ಒಂದು ಚಲನಾತ್ಮಕ ಪ್ರಕ್ರಿಯೆ ಎಂದು ಪರಿಗಣಿಸಿರು 


A b pi 
Arg SSMU ಉದು F 
ಶಿ ಭಿ ಗ 2 ವ 4 ಇ. 4 
ಗ ಗ ಭ್‌ ಘು ಇ ಸಿ 


Keck Yr 


MER 
a. 


pS 


ಇಟ್ಟಾಗ 


ತ ಆಕ ರ್ಕ 
ಕ ರ ಶ್ರ 


Ne 


ಸಾಮೂಹಿಕ ಚೌಕಾಸಿ ೭೩ 


ವುದರಿಂದ ಇಂಥಷ್ಟೆ € ವಿಷಯಗಳು ಇದರ ಚೌಕಟ ನಲ್ಲಿ ಬರುವುವು ಎಂದು ಹೇಳಲಿ 
ಡು ಅಂತರ ರಾಷ್ಟ್ರೀಯ ಕಾರ್ಮಿಕ ಸಂಸೆ ವ ಸಾಮೂಹಿಕ ಚೌಕಾಸಿಯ 

ವ್ಯಾಪ್ತಿ ಯಲ್ಲಿ ಬರುವ ಹಲವು ವಿಷಯಗಳನ್ನು ಪಟ್ಟಿಮಾಡಿದೆ. ಅದರಡಿಯಲ್ಲಿ ಬರುವ 
ವಿಷಯಗಳೆಂದರೆ: ಉಚಿತ ಹಣ (8079), ಲಸದ ವೇಳೆ, ರಜ ಸಡೆಯುವ ಹಕು 
ಹಾಗೂ ನಮೂನೆಗಳು, ಹಿರಿತನ ಸೇವಾಸಟ್ಟ, ಶಿಸ್ತಿನ ನಿಯಮಗಳ್ಳು ಉತ್ತೆ ಬ 
ಹಣ, ಅನುಬಂಧ ಲಾಭ (Fringe 80080, ಉತ್ಪಾದನೆ ಹಾಗೂ ಉತ್ಪಾದಕತೆ, 
ದೂರುಗಳನ್ನು ಬಗೆಹರಿಸುವುದು ಲೇ-ಆಫ್‌, ಂಟ್ರಿ ಂಚ್‌ಮೆಂಟ್‌, ಶಾಂತಿ ಕತ್ತೆ 
ವೈ ಚಾರೀಕರ ಣ ಹಾಗೂ ಸ್ವತಶ್ಚಲಿ-ಯಾಂತ್ರೀಕರಣವನ್ನು ಕೈಗಾರಿಕೆಗಳಲ್ಲಿ ಅಳ 
ವಡಿಸುವುದ್ಕು ಮುಷ್ಕರ, ಬೀಗ. ಮುದ್ರೆ (100-000, ಸೇವಾ ನಿಯವ:ಗಳು, 
ಕೂಲಿ ಮತ್ತು ಸಂಬಳ (Wage and Salary), ತುಟ್ಟಿ ಭತ್ಯ ಸಾರಿಗೆ-ಭತ್ಯ ಇತ್ಯಾದಿ 
ಈ ಮೇಲಿನ ಪಟ್ಟಿಯು ಎಲ್ಲ ವಿಷಯಗಳನ್ನು ಒಳಗೊಂಡಿಲ್ಲ. ಇನ್ನೂ ಅನೇಕ 
ವಿಷಯಗಳು ಸಾಮೂಹಿಕ ಚೌಕಟ್ಟಿನಲ್ಲಿ ಬರುವವು ಎಂದು ಬೇರೆ ಹೇಳಬೇಕಾಗಿಲ್ಲ. 


ಪೂರ್ವಭಾವಿ ಸ್ಥಿತಿಗತಿಗಳು (Conditions for Successful Bargaining) 


" ಸಾಮೂಹಿಕ ಚೌಕಾಸಿ 'ಯು ಯ.ಶಸ್ಸುಗಳಿಸಜೇಕಾದಕೆ ಈ ಕೆಳಕಂಡ 
ಪೂರ್ವಭಾವಿ ಸ್ಥಿತಿಗತಿಗಳು ಉತ್ತಮ ಮಟ್ಟದ್ಧಾಗಿರಬೇಕು. ಮೊದಲನೆಯದಾಗಿ, 
ರಾಷ್ಟ್ರೀಯ ಹಾಗೂ ರಾಜ್ನದ ರಾಜಕೀಯ ಪರಿಸಿತಿ ಸಾಮೂಹಿಕ ಚೌಕಾಸಿಯ 
ಬೆಳವಣಿಗೆಗೆ ಉತ್ತೇಜನ ಕೊಡುವಂತಿರಬೇಕು. ಎರಡನೆಯದಾಗಿ, ಕಾರ್ಮಿಕ ಸಂಘ 
ಗಳನ್ನು ರಚಿಸಲು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹೆನಿರಬೇಕು. ಯಾವುದೇ ದೇಶದಲ್ಲಿ 
ಕೈಗಾರಿಕೀಕರಣ ತೀವ್ರಗತಿಯಲ್ಲಿ ಬೆಳೆಯಬೇಕಾದರೆ, ಅಲ್ಲಿಯ ಕಾರ್ಮಿಕ ಸಂಘಗಳು 
ಬಲಿಸ್ಕವಾಗಿ ಬೆಳೆಯಬೇಕೇ ವಿನಃ ದುರ್ಬಲವಾಗಿ ಅಲ್ಲ. ಸಂಘಗಳು ಬಲಿಷ್ಠವಾಗಿಲ್ಲ 
ದಿದ್ದರಿ ಸಾಮೂಹಿಕ ಚೌಕಾಸಿ ಮಂದಗತಿಯಲ್ಲಿ ಬೆಳೆಯುವುದರಲ್ಲಿ ಸಂದೇಹವೇ ಇಲ್ಲ. 
ಮೂರನೆಯದಾಗಿ, ಸಂಘದ ಪದಾಧಿಕಾರಿಗಳ ಹಾಗೂ ಕಾರ್ನಿಕರ ವಿದ್ಯಾಭ್ಯಾಸ 
ಮಟ್ಟಿ ಉತ್ತಮವಾಗಿರಬೇಕು. ಇವರು ವಿದ್ಯಾವಂತರಾಗಿದ್ದ ಕೆ ಕಾರ್ಮಿಕ ಕಾಯ್ದೆ 
ಗಳು, ನೀತಿ-ನಿಯಮಗಳ ಬಗ್ಗೆ ಹೆಚ್ಚೆ ನ ಜ್ಞಾ ನವನ್ನು ಪಡೆದು ಈ ಪ್ರಕ್ರಿಯೆಯಲ್ಲಿ 
' ಸಕ್ರಿಯವಾಗಿ ಭಾಗವಹಿಸಿ "ಉತ್ತ wf "ಫಲಿತಾಂಶವನ್ನು sli ದು. 
ಐದನೆಯದಾಗಿ, ಹೆಚ್ಚಿ ನ ಸಂಖ್ಯೆ ಯಲ್ಲಿ Kai. ಬೇಕಾದ ಕಾರ್ಮಿಕರು 
ದೊರಕುತ್ತಿ ದ್ದೆ ಕ್ಕಿ ಅಂತಕ ರಿಸ್ಕಿ ತಿಯ ಹೆಚ್ಚು ಪ್ರಯೋಜನವನ್ನು ಆಡಳಿತ ವರ್ಗ 
ಪಡೆಯ ವ್ರದಲ್ಲ ಸಂದೇಹವಿಲ್ಲ, ಕೊನೆಯ ನಗ ಎರಡೂ ಪಕ್ಷದವರಲ್ಲಿ ಸಾಮೂಹಿಕ 
ಚೌಕಾಸಿಯ ಬಗ್ಗೆ ನಂಬುಗೆ ಇರಬೇಕು ಹಾಗೂ ಸರಸ ರ ಪಕ್ಷಪಾತ ಕಾರ್ಯ 
(Unfair Labour ೫7೩೦(1008)ಗಳಲ್ಲಿ ತೊಡಗಬಾರದು. 
ಇನ್ನೊಂದೆ ರೀತಿಯಲ್ಲೂ ಪೂರ್ವಭಾವಿ ಸ್ಥಿತಿಗತಿಗಳನ್ನು ನಿಂಗಡಿಸಬಹುದು, 


೭೪ ಮಾನವಿಕ ಕರ್ಣಾಟಕ 


ಅವುಗಳೆಂದರೆ: (1) ಕೈಗಾರಿಕೆಯಲ್ಲಿರುವ ಪರಿಸ್ಥಿ ತಿ_.ಎರಡೂ ಪಕ್ಷದವ ರೆ ಪರಸ್ಪರ ॥ 
ಸಿ 


ನಂಬುಗೆ, ಸಹೆಕಾರ, ನೀತಿ- ನಿಯಮಗಳು, (2) ಕೈ ಗಾರಿಕೆಯ ಬಾಹ್ಯ ಸ ಪರಿಸಿ ಕಿ. 
ಅನ: ಕೂಲಕರ ಕಾಜಕೀಯು ಸ್ಥಿತಿಗತಿ, ಸಾಮಾಜಿಕ "ಸಿ ತಿ, ಇತ್ಯಾದಿ. 

ಒಂದು ಸಾವಿರದ ಒಂಭ್ಸೈ ನೂರ ಇವತ್ತಾ ರರಲ್ಲ' ಕೈಗಾರಿಕಾ ವಿವಾದಗಳ 
ಕಾಯೆ; _-1947ಗೆ ತಿದ್ದು ಕನ 18ನೇ ಕಲಮಿನಲ್ಲಿರುವ ಒಪ್ಪಂದ ಎಂಬ 
ಪದಕ್ಕೆ, ಬದಲಾವಣೆಯ ನ್ನ್ನ ತರಲಾಯಿತು. ಇದಕ್ಕಿಂತ ಮೊದಲು ಮೆ ಜಃ ಕಾಣಿಸಿದ 
ಕಾಯ್ದೆ ಯಲ್ಲಿ ಯಾವ ರೀತಿಯಲ್ಲೂ "ಸಾಮೂಹಿಕ ಚೌಕಾಸಿ'ಗೆ ಕಾನೂನು ರೀತಿಯ 
ಸ್ಥಾನಮಾನ ಇರಲಿಲ್ಲ. ಅಂದಹಾಗೆ, ಇಂದಿಗೂ ಸಹ ಸಾಮೂಹಿಕ ಚೌಕಾಸಿ 
ಹಿಂದಾದ "ಸಂಧಾನ'ವು, 'ಒಸ್ಪ ಂದ'ವಾಗಬೇಕಾದರೆ, ಸರ್ಕಾರದಿಂದ ನೇವಿ:ಸಲ್ಪ ಟ್ರ 
ಮಧ್ಯವರ್ತಿ (Conciliator) 'ಬಿಂಂದ ಅಂಥ ಸಂಧಾನಕ್ಕೆ ಸಹಿ ಪಡೆಯಬೇಕು. 
ಸಹಿ ಪಡೆದ ನಂತರ “ಸಂಧಾನ'ವು "ಒಪ್ಪ ಂದೆ'ವಾಗಿ ಪರಿವರ್ತನಗೊಂಡಾಗ 
ಕಾಯ್ದೆಯ 18ನೇ ಕಲವಿಾನ ಎಜುನನಟು ಅನ್ವಯಿಸುತ್ತ ಷೆ, 


ಭಾರತದಲ್ಲಿ ಒಸ್ಪಂದದ ವಿಧಗಳು (Types of Agreements in India) 


ಭಾರತದಲ್ಲಿ ಸಾಮೂಹಿಕ ಚೌಕಾಸಿಯ ವಿಧಾನದಿಂದ ರೂಪುಗೊಂಡ ಒಪ್ಪಂದ 
ಗಳನ್ನು ಮೂರು ಪ್ರಮುಖ ಗೆ ೧ಪುಗಳೆನ್ನಾ ಗಿ ವಿಂಗಡಿಸಬಹುದು. ಅವು ಯಾವು 
ವೆಂದರೆ : (1) ಯಾವ ರೀತಿಯಲ್ಲೂ ಮಧ್ಯವರ್ತಿಯ ಪ್ರವೇಶನಿಲ್ಲದೆ ಎರಡೂ 
ಪಕ್ಷದವರು ಸೇರಿ ಸಂಧಾನಕ್ಕೆ ಬರುವುದು. ಇಲ್ಲ ಮೂರನೇ “ವ್ಯಕ್ತಿ ಯ ಪ್ರನೇಶಕ್ಕೆ 
ಅವಕಾಶವಿಲ್ಲ. (2) ಚಟು ಸಂಧಾನಗಳು ಮಧ್ಯವರ್ತಿಯ ಸಹಾ ಯಎಬ್ಲಣಿ 
ರೂಪುಗೊಂಡವು, ಆದರೆ ಸಂಧಾನ ಪೂರ್ತಿಗೊಂಡಾಗ ಸರ್ಕಾರದಿಂದ ನೇನಿ:ಸಲ್ಪಟ್ಟಿ 
ಮ ಧ್ಯವರ್ತಿ (Conciliator) M೨ ಸಹಿಗೊಸ್ಕ ರ ಅವುಗಳನ್ನು ವ.ಂಡಿಸುವರು. ಸಹಿ 
ಪಡೆದ ನಂತರ ಅಂಥ ಸಂಧಾನಗಳು ಕೈ hk ವಿವಾದಗಳ ಕಾಯ್ದೆ ಯ.ಡಿಯಲ್ಲಿ 
ಬರುವವು, ಹಾಗೂ (3) ಮೂರನೆ ನಮೂನೆಯ ಒಸ್ಪ ಂದಗಳನ್ನು (ಸಮ ಒತಿಸಿದ- 
ತೀರ್ಪು'ಗಳೆಂದು ಕರೆಯುವುದುಂಟು, ಯಾಕೆಂದರೆ ಹಾ “i ಆಗಲಿ 
ಇತ್ಯರ್ಥಕೋಸ್ಟರ ತೀರ್ಪುಕೊಡುವ ಅಧಿಕಾರಿ (Adjudicatory Authority) 
ಮುಂದೆ ಬಂದನೆೇಲೆ, ಎರಡೂ ಪಕ್ಷದವರು ಸೇರಿ ಆ ವಿಷಯಗಳ ಬಗ್ಗೆ ಒಪ್ಪಂದಕ್ಕೆ 
ಬರುವರು, ಹಾಗೂ ತೀರ್ಪುಕೊಡುವ ಅಧಿಕಾರಿಗೆ ತೀರ್ಪುಗಳನ್ನು ಕೊಡುವಾಗ 
ಅಂತಹ ಒಸ್ಪಂದವನ್ನು ಗಣನೆಗೆ ತೆಗೆದುಕೊಳ್ಳಲು ಪ್ರಾರ್ಥಿಸುವರು. ಭಾರತೀಯ 
ಮಾಲೀಕರ ವ:ಹಾ ಸಂಘವು? ನಡೆಸಿದ ಆಧ್ಯಯನದ ಪ್ರಕಾರ ಎರಡನೇ ವಿಧದಲ್ಲಿ 
ಹೆಚ್ಚು ಒಸ್ಸಂದಗಳು ಕಂಡುಬರುವುವು, ಅಧ್ಯಯನ ಮಾಡಿದ 114 ಒಪ್ಪಂದಗಳಲ್ಲಿ 
ಶೇಕಡ 39.5ರಷ್ಟು ಮೊದಲನೆ ವಿಧದಲ್ಲೂ, ಶೇಕಡ 57ರಷ್ಟು ಎರಡನೇ ವಿಧದಲ್ಲೂ 
ಹಾಗೂ ಶೇಕಡ 3.5ರಷ್ಟು ಮೂರನೇ ವಿಧದ ಒಸ್ಸಂದದಲ್ಲೂ ಕಾಣಬಹುದು. 


ಸಾಮೂಹಿಕ ಚಾಕಾಸಿ ೭೫ 


ಮೇಲೆ ಕಾಣಿಸಿದ ಕೊನೆಯ ಎರಡು ವಿಧಗಳು "ಕಾನೂನು ಚೌಕಟ್ಟ 'ನಲ್ಲಿ 
ಬರುವಂತಹವು.. ಮೂರನೆಯದು ಮಾತ್ರ ಆಡಳಿತ ವರ್ಗ ಹಾಗೂ ಕಾ Re 
ಪದಾಧಿಕಾರಿಗಳ ನಡುವೆ ಇರುವ ಸಹಕಾರ ಹಾಗೂ ಭರವಸೆ ಮೇಲೆ ನಿಂತಿದೆ 


ಸಾಮೂಹಿಕ ಚೌಕಾಸಿಯ ವೇದಿಕೆ ಹಾಗೂ ಕಾಲಾವಧಿ (Forum and 
Duration) 


ಸಾಮೂಹಿಕ ಚೌಕಾಸಿಗಳನ್ನು ಮೂರು-ಸ್ಫರಗಳಾಗಿ ವಿಂಗಡಿಸಬಹುದು. 
ಹಲವು ಒಪ್ಪಂದಗಳು ರಾಷ್ಟ್ರೀಯ ಮಟ್ಟಿ ದಲ್ಲಾದರೆ ; ಇನ್ನು ಕೆಲವು ಉದ್ಯಮ- 
ಮಟ್ಟದಲ್ಲಾಗಿವೆ. ಹಲವಾರು ಘಟಕ-ಮಟ್ಟ ದಲ್ಲೂ ಒಪ್ಪಂದವಾಗಿವೆ. ಭಾರತೀಯ 
ಮಾಲೀಕರ ಮಹಾಸಂಘ ನಡೆಸಿದ ಅಧ್ಯಯನವು ಈ ದೃಷ್ಠಿಯಲ್ಲಿ ಬಹಳ ಸಮಂಜಸ್ಮ 
ಆದರ ಪ್ರಕಾರ ಶೇಕಡಾ 85ರಷ್ಟು ಒಪ್ಪಂದಗಳು ಘಟಕ-ಮಟ್ಟಿದಲ್ಲೂ 
ಶೇಕಡಾ 15ರಷ್ಟು ರಾಷ್ಟ್ರೀಯ ಹಾಗೂ ಉದ್ಯಮ ಮಟ್ಟಿ ದಲ್ಲಿ ಆಗಿವೆ, 

ಒಸ್ಪಂದಗಳ ಕಾಲಾವಧಿಯ ಬಗ್ಗೆ ಹೇಳಬೇಕೆಂದರೆ, ಹೆಚ್ಚಿನ ಒಪ್ಪಂದಗಳು 
ಮೂರು ವರ್ಷದ ಅವಧಿಯವರೆಗೆ ಆಗಿವೆ. ಭಾರತೀಯ ಮಾಲಿಕರ ವ.ಹಾಸಂಘ? 
ಅಧ್ಯಯನ ನಡಸಿದ 109 ಒಸ್ಪಂದಗಳ ಪೈಕಿ, ಶೇಕಡ 45ರಷ್ಟು ಮೂರು ವರ್ಷ 
ದವರೆನಿಗೂ, ಶೇಕಡ 16.5 ರಷ್ಟು ಐದು ವರ್ಷದವರೆವಿಗೂ ಹಾಗೂ ಉಳಿದ 
ಶೇಕಡ 38. 5ರಷ್ಟು ಎರಡ: ವರ್ಷಕ್ಕಿಂತ ಕಡವೆ. ಅವಧಿಯವರೆಗೆ ಒಸ್ಪಂದವನ್ನು 
ಆಡಳಿತ ವರ್ಗ ಹಾಗೂ ಕಾರ್ಮಿಕ ಪದಾಧಿಕಾರಿಗಳು ಮಾಡಿಕೊಂಡಿರುನರೆಂದೂ 
ತಿಳಿದು ಬಂದಿದೆ. ಅಂದರೆ ನಮ್ಮ ದೇಶದಲ್ಲಿ ಅಲ್ಪ ಕಾಲವಧಿಯ ಒಪ್ಪಂದಗಳನ್ನು 
ಮಾಡಿಕೊಳ್ಳು ವುದರಲ್ಲಿ ಆಸಕ್ತಿ ತೋರಿಸಿದ್ದಾರೆ. 


ಸಮಸ್ಯೆ ಗಳು (Problems) 

ಟಾ ರಾಹ್ಮೀಯ ಮಟ್ಟದಲ್ಲಿ ಕಾರ್ಮಿಕ ಸಂಘಗಳನ್ನು ಮಾನ್ಯಮಾಡಲು 
ನಮ್ಮ ದೇಶದಲ್ಲಿ ಯಾವ ತಿಯ ನಿಯಮಾವಳಿಗಳನ್ನೊ ಕಗ ಕಾಯ್ದೆ 
ಇರುವುದಿಲ್ಲ. ಒಂದು ಸಾವಿರದ ಒಂಭ್ಸೈ ನೂರ ಇಸಪ್ಪತ್ತಾ ರರ ಉದ್ದಿ ಮೆ ಸಂಘಗಳ 
ಕಾಯ್ದೆ ಯಲ್ಲಿ ಸಂಘಗಳನ್ನು ನೊಂದಣಿಸಿಕೊಳ್ಳ ಲಿಕ್ಶ ನು 'ಗಲವಾಡ' ನಿಯಮಾವಳಿ 
ಗಳಿರುವವೇ.. ವಿನಃ ಮಾನ್ಯ ಮಾಡಲು ಹತ ನಿಯಮಾವಳಿ ಇರುವುದಿಲ್ಲ. 
ರಾಷ್ಟ್ರೀಯ ಕಾರ್ಮಿಕ ಆಯೋಗವು” (National Commission on Labour) 
1969ರಲ್ಲೇ ಇದರ ಬಗ್ಗೆ ಉಲ್ಲೆ (ಖಿಸಿದೆ. ಅದರ ಪ್ರಕಾರ ಸಂಘಗಳ ಮಾನ್ಯತೆ 
ಸಾಮೂಹಿಕ ಚೌಕಾಸಿಗೆ "ಅತಾ ವಶ್ಯಕನೆಂದೂ ಅಂತಹ ಮಾನ್ಯ ತೆ ಇಂದು ಇಲ್ಲದಿರು 
ವುದರಿಂದ ಸಾಮೂಹಿಕ ಚೌಕಾಸಿಯ ಬಳಕೆ ರೀ ಕ್ಷಿಸಿರಷ್ಟು ಆಗಿಲ್ಲನೆಂದೂ 


ಅಭಿಪ್ರಾಯ ವ್ಯಕ್ತ ಪಡಿಸಿದೆ. 


೭೬ ಮಾನವಿಕ ಕರ್ಣಾಟಕ 


ಎರಡನೆಯ ಸಮಸ್ಯೆಯು ಕೈೈಗಾರಿಕೆಯಡಿಯಲ್ಲಿ ಬರುವ ವಿಷಯಗಳಿಗೆ 
ಸಂಬಂಧಿಸಿದ್ದು. ನಮ್ಮ ಜಶದಲ್ಲ ಅನೇಕ ಕಾರ್ಮಿಕ ಕಾನೂನುಗಳುಂಟು. ಅಂತಹ 
ಕಾನೂನುಗಳು ಸಹಕ; Ns -ಪಕ್ಷೀಯ' ಸಮ್ಮೇಳನ/ಸಮಿತಿಗಳು ಕೈಗಾರಿಕೆಗೆ 
ಸಂಬಂಧಪಟ್ಟಿ ಎಲ್ಲಾ doi “ಬಗ್ಗೆ ಕೂಲಂಕಶವಾಗಿ ಪರಿಶೀಲಿಸಿ ಮಾರ್ಗೊೋಃ 
ಪಾಯಗಳನ್ನು ಕಂಡುಹಿಡಿಯಲು ಪ್ರಯತ್ನಿ ಸುವ ಸದೃತಿಯು ಸಾಮೂಹಿಕ 
ಚೌಕಾಸಿಯ ಮಂದಗತವಾದ ಬೆಳವಣಿಗೆಗೆ ಕಾರಣವಾದವು ಎನ್ನಬಹ.ದ:, ಇಂಥ 
ಪರಿಸಿ ತಿಯಲ್ಲಿ ಸಾಮೂಹಿಕ ಚೌಕಾಸಿಗೆ ಹೆಚಿ ಕಿನ ವ್ಯಾಪ್ತಿ ಇರುವುದಿಲ್ಲ. ಈ ದಿಶೆಯಲ್ಲಿ 
ಹಲ್ಲೆಯ ವರೂ! ಕೂಡ ಇವುಗಳ ಬಗ್ಗೆ ನಕ್ಷ ಸುತ್ತಾ, ಸರಕಾರದ ಅತಿಹೆಚ್ಚು 
ಹೆಸ್ತಕ್ಷೇಸ ಸಾಮೂಹಿಕ ಚೌಕಾಸಿಯ ಜಿಳವಣಿಗೆಗೆ ಅನುಕೂಲಕರವಾದ ದಲ್ಲ ಎಸಿಜಿ 
ಹೇಳಿದ್ದಾರೆ. 

ಮೂರನೆಯದಾಗಿ, "ಕಡ್ಡಾಯ-ತೀರ್ಪುಗಾರಿಕ' (Compulsory Adjudi- 
cation ಸಾಮೂಹಿಕ ಚೌಕಾಸಿಗೆ ವಿರುದ್ಧ ವಾದುದ್ದು. ಯಾಕೆಂದರೆ ಸಾಮಾನ್ಯ 
ವಾಗಿ ಆಡಳಿತ ವರ್ಗವಾಗಲೀ ಅಥವಾ ಕಾರ್ಮಿಕರಾಗಲೀ "ಕಡ್ಡಾಯ-ತೀರ್ಪುಗಾರಿಕೆ'ಗೆ 
ಹೆಚ್ಚು ವ.ಹತ್ವ ಕೊಡುವುದನ್ನು ನಾವು ಕಾಣಬಹುದು. ಹಿಂದಿನ ರಾಷ್ಟ್ರಪತಿ 
ದಿ॥ ವಿ. ನಿ. ಗಿರಿಯವರು318.. * ಕಡಾ  ಯ-ತೀರ್ಪುಗಾರಿಕೆ 'ಯನ್ನು ಸಾಮೂಹಿಕ 
ಚೌಕಾಸಿಯ ಬೆಳವಣಿಗೆಗೆ ಅಡ್ಡಿ ಬರು ವ "ಮೊದಲನೇ ಶತ್ರು' ಎಂದು ಕರೆದಿದ್ದಾರೆ. 
ಆದರೆ ಒಂದಂಶವನ್ನು ನಾವು ಗಮನದಲ್ಲಿಟ್ಟುಕೊಳ್ಳ ಜೀತ: ಅದೇನೆಂದರೆ, 
"ಕಡ್ಡು ಯ-ತೀರ್ಪುಗಾರಿಕೆ' ಯನ್ನು ತೆಗೆಯಬೇಕಾದರೆ ಆದಕ್ಕೆ ಪರ್ಯಾಯ ವಿಧಾನ 
ವನ್ನು ಕಂಡುಹಿಡಿದುಕೊಳ್ಳ ಬೇಕಾಗುವುದು. ಈಗಿನ ಪರಿಸ್ಥಿ ತಿಯ ಅದನ್ನು 
ತೆಗೆದು ಹಾಕುವುದು ಸೂಕ್ತವಲ್ಲ ಎಂದು ಬೇಕೆ ಹೇಳಬೇಕಾಗಿಲ್ಲ. 

ನಾಲ್ಕನೆಯ ಸಮಸ್ಯೆ ಎಂದರೆ, ದುರ್ಬಲ ಕಾರ್ಮಿಕ ಸಂಘಗಳು. ದುರ್ಬಲ 
ಕಾರ್ಮಿಕ ಸಂಘಗಳಿಂದ ಯಾವ ರೀತಿಯಲ್ಲೂ ಸಾಮೂಹಿಕ ಚೌಕಾಸಿಯ ಬೆಳವಣಿಗೆಗೆ 
ಅನುಕೂಲವಾಗಿರುವುದಿಲ್ಲ. ಯಾಕೆಂದಕೆ ಸಾಮೂಹಿಕ ಚೌಕಾಸಿಯು ಸಂಘದ 
ಬಲದ ಆಧಾರದ ಮೇಲೆ ನಿಂತಿರುವುದು. 

ಐದನೆಯದಾಗಿ, ಕಾರ್ಮಿಕ ಸಂಘಗಳಲ್ಲಿ ತಮ್ಮವರೇ ಆದ ಧುರೀಣರ ಕೊರತೆ, 
ಒಂದಕ್ಕಿಂತ ಹೆಚ್ಚು ಕಾರ್ಮಿಕ ಸಂಘಗಳು ಒಂದೇ ಕೈಗಾರಿಕೆಯಲ್ಲಿ ಇರುವಿಕೆ, 
ಕಾರ್ನಿಕ ಸಂಘಗಳ ಆಂತರಿಕ ಹಾಗೂ ಬಾಹ್ಯ ಜಗಳ, ಅವುಗಳ ಪದಾಧಿಕಾರಿಗಳು 
ಹಾಗೂ ಸದಸ್ಯರ ವಿದ್ಯಾಭ್ಯಾಸ ಸ ಮಟ್ಟ ಈನೆಲವ್ರಾ ಸಹ ಸಾಮೂಹಿಕ ಚೌಕಾಸಿಯ 
ಮೇಲೆ ಪರಿಣಾಮ ಬೀರುವುವು. 

ಕೊನೆಯದಾಗಿ, ಆಡಳಿತ ವರ್ಗದಲ್ಲಿಯೂ - ಕೂಡ ತಪ್ಪುಗಳಿರುತ್ತ ವೆ. 
ಯಾಕೆಂದರೆ ಸಾಮೂಹಿಕ ಚೌಕಾಸಿಯನ್ನು "ಕೆಲವೆ ಒ್ರಹಳ್ಳೆಯ ದೈ ದಹಿ ಕೋನದಿಂದ 
ನೋಡಿ ಅದರ ಉಪಯುಕ್ತತೆಯನ್ನು ಫಟ ನಿರಾಸಕ್ತ ರಾಗಿರುತ್ತಾ. ಬ 


| 
| 


ಸಾಮೂಹಿಕ ಚೌಕಾಸಿ ೭೭ 


ಉಪಸಂಹಾರ (Conclusion) 


ಇತ್ತೀಚಿನ ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ತಿಳಿದುಬರುವ 
ಅಂಶವೆಂದರೆ ಸಾಮೂಹಿಕ ಚೌಕಾಸಿಯು ಕೈಗಾರಿಕಾ ವಿವಾದಗಳನ್ನು ಬಗೆಹರಿಸುವ 
ವಿಧಾನವಾಗಿ ನಿರಂತರವಾಗಿ ಬೆಳೆಯುತ್ತಿದೆ. ಈ ಹೇಳಿಕೆಯನ್ನು ರಾಷ್ಟ್ರೀಯ 
ಇರ್ಮಿಕ ಆಯೋಗ ಸದಸ್ಯರುಗಳು, ಪ್ರೊ॥ ಚಂದ್ರ34 ಅನುಮೋದಿಸಿದ್ದೂ ರೆ. 
ಆದರೆ ಈ ಬೆಳವಣಿಗೆಯ ತೀವ್ರತೆಯನ್ನು ಹೆಚ್ಚಿಸಬೇಕಾದರೆ ಮೇಲೆ ಕಾಣಿಸಿದ 
ಸಮಸ್ಯೆಗಳನ್ನು ಬಗೆಹರಿಸಲು ಕಾರ್ಯಕ್ರಮಗಳನ್ನು ಕೈಕೊಂಡರೆ ಸಾಮೂಹಿಕ 
ಚೌಕಾಸಿಯನ್ನು ಒಂದು ವಿಧಾನವಾಗಿ ಉಸಯೋಗಿಸಿ ಕೈಗಾರಿಕಾ ವಿವಾದಗಳನ್ನು 
"ಕೆಳ-ಸ್ಥರ' ದಲ್ಲೇ ನಿವಾರಿ ಸಬಹುದಾಗಿದೆ. 


ಆಧಾರ ಗ್ರಂಥಗಳು 

1... Kuhhal, SC. ‘The Industrial Economy of India, 
Allahabad, Chitanya Publishing House, 1961, p-527. 

2. Subramanian, K. N. ‘Labour Management Relations in 
India’, Bombay, Asia Publishing House, 1967 P-457. 

3. LL.O., ‘Collective Bargaining : A Worker’s Educational 
Mannual, Geneva, 1960, P-3. 

4, Krishna Pillai 0. 71. */'70010715 of Collective Bargaining” 
Industrial Relations, Vol. 16, No.2, Calcutta, 11 PM, 1964, P-80. 

5. IL.O., Op. cit; pp-47-48. 

6. The National Commission on Labour, ‘Report of the 
NCL’ Publication Division, Government of India, New Delhi 
1969, 8-321. 

7. Subramanian, Op-cit. ೫-486. 

8. Ibid, P-485. 

9. Sahab Dayal: ‘Revival of Collective Bargaining in India: 
Some Recent Evidences’, Indian Journal of Industrial Relations 
Vol. 17, No. 3, ೬982, P-331. 

10. The National Commission on Labour, Op cit, P-xxiii. 

11. Krishna Pillai, P.N.: ೦7-೦11: P-89. 

12. Mary Sur ‘Collective Bargaining—4A Comparative Study 
of Development in India and other countries’, Bombay, Asia Publi- 
shing House, 1965, P-71. 


೭೮ ಮಾನವಿಕ ಕರ್ಣಾಟಕ 


13. Shenoy, P.D. ‘“Collective Bargaining and Conciliation” 
Indian Journal of Industrial Relations, Vol. 17, No.2, 1981, 
pp. 287-288. 

14. The National Commission on Labour, Op-cit P-xxiii 


ವೈ. ಸಿ. ಭಾನುಮತಿ 


ಸನಗಳಲ್ಲಿ ಟಿ. ನರಸೀಪುರ ತಾಲ್ಲೂಕಿನ ಇತಿಹಾಸ 


ಈಚಿನ ವರ್ಷಗಳಲ್ಲಿ ಇತಿಹಾಸ ಆಧ್ಯಯನ ಹಲವು ಮಜಲುಗಳನ್ನು ರೂಪಿಸಿ 
ಕೊಂಡಿದೆ. ಒಂದು ದೇಶದ, ಒಂದು ನಾಡಿನ ಚರಿತ್ರೆ ಯೊಂದಿಗೆ ಊರುಗಳ ಇತಿಹಾಸ 
ವನ್ನೂ ಅರಿಯುವ ಅಭ್ಯಾಸ ನಡೆದಿದೆ. ಇಕಿಹಾಸಕ್ಕೆ ಧಾರ್ಮಿಕ, ಸಾಮಾಜಿಕ, 
ಸಾಹಿತ್ಯಿಕ, ರಾಜಕೀಯ ಮೊದಲಾದ ಹಲವು ಮುಖಗಳಿವೆ. ಈ ಹಿನ್ನೆ ಲೆಯಲ್ಲಿ 
ಪ್ರಸ್ತುತ ತಿಸುಮಕೂಡಲು ನರಸೀಪುರ ತಾಲ್ಲೂಕಿನ ಶಾಸನಾಧಾರಿತ ರಾಜಕೀಯ 
ಇತಿಹಾಸವನ್ನು ವಿವೇಚಿಸಿದೆ. 

ಭೌಗೋಳಿಕವಾಗಿ ಈ ತಾಲ್ಲೂಕಿನ ಪ್ರವೇಶ ಅತ್ಯಂತ ಪ್ರಾಚೀನವಾದುಡು. 
ಇದು ಆದಿಮಾನವನ ನೆಲೆಯಾಗಿತ್ತೆಂದು ಇತ್ತೀಚಿನ ಸಂಶೋಧನೆಗಳು ಧೃಡಪಡಿಸು 
ತ್ತವೆ. ಕ್ರಿ ಪೂ. 2000ಕ್ಕೆ ಪೂರ್ವದಲ್ಲಿಯೆ ಇಲ್ಲಿ ಜನವಸತಿ ಇದ್ದ ಕುರುಹುಗಳಿನೆ, 
ನೂತನ ಶಿಲಾಯುಗದ ಬಳಿಕ ಇತಿಹಾಸ ಕಾಲದಲ್ಲಿ ಕರ್ಣಾಟಕದ ಕೆಲವು ಭಾಗಗಳ 
ಮೇಲೆ ಮ್‌ಾರ್ಸುರು, ಶಾತವಾಹನರು, ಕದಂಬರು, ಕಲಚೂರ್ಯರು, ಚಾಲುಕ್ಯ ರು 

ಅಧಿಸತ್ಯ ಹೊಂದಿದ್ದ ಹಿಟುದಸತ ಷ್ಟ, ಆದರೆ ಓ. ನರಸೀಪುರ ತಾಲ್ಲೂಕು ಈ ಕು 
ಹಾಸ ಆಡಳಿತಕ್ಕೆ ಒಳನಟ್ಟಿ "ಬಸ್ಗೆ ಯಾವ ಆಧಾರಗಳೂ ಇಲ್ಲ. ಗಂಗರ 
ಆಗಮನದವರಿಗೆ 4 “id ಅಸ ಷ್ಟ, ಪ್ರಾಯಃ ಮಾಂಡಲಿಕರು ಅಥವಾ 

ಸ್ಥಳೀಯ ಪ್ರ ಗ್ರಭುಗಳು ಇಲ್ಲಿನ ತತ64ವನ್ನು “ನೋಡಿಕೊಳ್ಳು ತ್ತಿದ್ದ ರಬಹುದು. 

ಬ. ನರಸೀಪುರ ತಾಲ್ಲೂಕಿನ ಇತಿಹಾಸಭಿತ್ತಿ ಯಲ್ಲಿ "ಗಂಗರು, ಚೋಳರು, 
ಹೊಯ್ಸಳರು, ವಿಜಯನಗರದ ಅರಸರು, ಮೈ ಸೂರು ಒಡೆಯರು ಇವರೇ ಮೊದಲಾದ 
ರಾವನ ನಃ ಆಗಿಹೋಗಿದ್ದಾರೆ. ಇವರ ಜೊತೆಗೆ ಸ್ಥಳೀಯ ಪ್ರ ರ್ರ ಭುಗಳೂ ತಮ್ಮ 
ಸೇವೆ ಸಲ್ಲಿಸಿದ್ದಾರೆ. ಗಂಗರಾಜರಲ್ಲಿ ಪೂರ್ವಗಂಗರು, ಸಶಿ ಮ uk ಎಂದು ಎರಡು 
ಶಾಖೆ. ಪಶ್ಚಿಮ ಗಂಗರು ತಲಕಾಡಿನ ಗಂಗರೆಫಿಸಿಕೊಂಡಿದ್ದು ಈ ತಾಲ್ಲೂಕಿನ 
ತಲಕಾ Ry ಇವರ ರಾಜ್ಯ ಗಂಗವಾಡಿ ತೊಂಬತ್ತಾರು ಸಾವಿರ, ಗಂಗರ ಮೂಲ 
ಪುರುಷರ ಮಾಧವ ಮತ್ತು ದಡಿಗ ಎಂಬ ಸೋದರರು. ಇವರು ಸಿಂಹನಂದಿ 
ಎಂಬ ಜ್ರೈ ನಗುರುವಿನ ಸಹಾಯದಿಂದ ರಾಜ್ಯಕಟ್ಟಿ ದರೆಂಬ ಕಥೆಯಿದೆ. ಮಾಧವನು 


೮೦ ಮಾನವಿಕ ಕರ್ಣಾಟಕ 


ಕ್ರಿ.ಶ. 250ರಲ್ಲಿ ರಾಜ್ಯವಾಳಿದ. ಈತ ಮೊದಲನೆಯ ಕೊಂಗುಣಿವರ್ಮ ಎಂದು 
ಪ್ರಸಿದ್ಧ. ಗಂಗರ ಆರಂಭದ ರಾಜಧಾನಿ ಕೋಲಾರ. ಆನಂತರದಲ್ಲಿ ಕೊಂಗುಣಿ 
ವರ್ಮನ ಮೊಮ್ಮಗ ಹರಿವರ್ಮನ ಕಾಲದಲ್ಲಿ ಇವರ ರಾಜಧಾನಿ ತಲಕಾಡಿಗೆ 
ವರ್ಗಾಯಿಸಲ್ಪಟ್ಟಿತು. ಮುಂದೆ ಆಡಳಿತ ದೃಷ್ಟಿ ಯಿಂದ ಗಂಗರು ಅನೇಕ ನೆಲೆವೀಡು 
ಗಳನ್ನು ಮಾಡಿಕೊಂಡರೂ ತಲಕಾಡಿನ ರಾಜಧಾಫಿ ವರ್ಚಸ್ಸಿಗೆ ಕುಂದುಂಬಾಗಲಿಲ್ಲ, 
ಗಂಗರು ಭರತಖಂಡದ ದಕ್ಷಿಣಾಪಥವನ್ನಷ್ಟೆ ಅಲ್ಲದೆ ಉತ್ತರಾಪಥವನ್ನೂ ತಮ್ಮ 
ತೋಳತೆಕ್ಲೆಗೆ ತೆಗೆದುಕೊಂಡರು. 

ಕ್ರಿ.ಶ, 726ರ ಅವಧಿಯ ತಲಕಾಡು 207ನೆಯ ಶಾಸನ ಗಂಗರಿಗೆ ಸೇರಿದ 
ಇಲ್ಲಿನ ಅತ್ಯಂತ ಪ್ರಾಚೀನ ಶಾಸನವಾಗಿದ್ದು ಇದರಲ್ಲಿ ಶಿವಮಾರನ ಮೊಮ್ಮಗ, 
ಎರೆಗಂಗನ ಮಗ ಶ್ರೀಪುರುಷನ ಉಳ್ಲೇಖವಿಡೆ ಈತ ಕ್ರಿ.ಶ. 725 ರಿಂದ 788ರ 
ವರಿಗೆ 63 ವರ್ಷಗಳ ಸುದೀರ್ಫ ರಾಜ್ಯ ಭಾರಮಾಡಿದ. ಈತನನ್ನು ೈಥ್ವೀ 
ಕೊಂಗಣಿ ಮುತ್ತರಸ ಶ್ರೀಪುರುಷ ' ಎಂದು ಕರೆದಿರುವುದು ಈ ದೃಷ್ಟಿಯಿಂದ ಸಾರ್ಥಕ 
ವಾಗಿಜಿ. " ಪೃಥ್ವೀ ಕೊಂಗಣಿ ವೃದ್ಧರಾಜ ಕ್ಯಾತೆ ಪೃಥ್ವೀ ಕೊಂಗಣಿ ಮಹಾರಾಜ, 
" ಭೀಮ ಕೋಪ, " ಲೋಕಥೂರ್ತ', " ರಾಜಕೇಸರಿ' ಇವೇ ಮೊದಲಾದ 
ಹಲವಾರು ಬಿರುದುಗಳಿಗೆ ಈಶ ಪಾತ್ರನಾಗಿದ್ದುದು ವಿವಿಧ ಶಾಸನಗಳಿಂದ ಧೃಢ 
ಪಡುತ್ತದೆ. ಈಶನ ಕಾಲದಲ್ಲಿ ಗಂಗರಾಜ್ಯ ಉಚ್ಛಾ )ಯಸ್ಥಿ ತಿಯಲ್ಲಿತ್ತು. ಇವನು 
ಪಲ್ಲವರನ್ನು ಪರಾಭವಗೊಳಿಸಿ ಪೆರ್ಮಾನಡಿ ಎಂಬ ಬಿರುದನ್ನು ಅವರಿಂದ ಕಿತ್ತು 
ಕೊಂಡನು, ಶ್ರೀಪುರುಷನ ಅನುಜ್ಞೆ ಯಿಂದ ಆರಕೇಸಿ ಎಂಬುವನು ಸಿಂದರಸ ಮತ್ತು 
ವ ನಸಿಜ ಎಂಬುವರ ಅರಿಕೆಯ ಮೇರೆಗೆ ತಲಕಾಡಿನ ಇಪ್ಪತ್ತ್ವೈ ದುಮಂದಿಗೆ ತೆರಿಗೆ 
ರದ್ದುಗೊಳಿಸಿದ್ದನ್ನು 207ನೆಯ ಶಾಸನ ತಿಳಿಸುತ್ತ ದೆ. ಅರಕೇಸಿಯು ಶ್ರೀಪುರುಹಷನ 
ಕಾರ್ಯಕರ್ತನಾಗಿರಬಹುದು. ಆಲ್ಲೋಡು 307ನೆಯ ಶಾಸನ ಕೂಡ ಶ್ರೀಪುರುಷ 
ನನ್ನು ಉಲ್ಲೇಖಿಸುತ್ತದೆ. ಈತನ ಬಳಿಕ ಇವನ ಮಗ ಸೈಗೊಟ್ಟ ಶಿವಮಾರ ಪಟ್ಟಕ್ಕೆ 
ಬಂದ. ಈತ ಪಲ್ಲವ, ಚಾಲುಕ್ಯ, ರಾಷ್ಟ್ರಕೂಟ ಇವರೆಲ್ಲರನ್ನು ಎದುರಿಸಬೇಕಾಯಿತು. 
ರಾಷ್ಟ್ರಕೂಟರು ಈತನನ್ನು ಸೆರೆಹಿಡಿದರು. ಮುಂದೆ ಇವನ ಮಗ ನೀತಿಮಾರ್ಗ 
ಕೋಲಾರದ ರಾಜಮುಡು ಸಮಿಾಫ ರಾಷ್ಟ್ರಕೂಟರನ್ನು ಹಿಮ್ಮೆಟ್ಟಿ ಸಿ ಮರಳಿ ಗಂಗ 
ರಾಜ್ಯದ ಪ್ರತಿಷ್ಠೆಯನ್ನು ಹೆಚ್ಚಿ ಸಿದನು. 

ನೀತಿಮಾರ್ಗ ಸೆರ್ಮಾನಡಿಯು ಕಾಲವಾದ: ಸಂದರ್ಭವನ್ನು ಓಟ. ನರಸೀಪುರ 
ತಾಲ್ಲೂಕಿನ ದೊಡ್ಡ ಹುಂಡಿ 257ನೆಯ ಶಾಸನ ದಾಖಲಿಸುತ್ತದೆ. ಇದರ ಕಾಲ 
ಖಚಿತವಿಲ್ಲದಿದ್ದರೂ ವಿವರಗಳು ಸ್ಪಷ್ಟವಾಗಿವೆ “ಸ್ವಸ್ತಿ ನೀತಿಮಾರ್ಗ ಕೊಂಗುಣಿ 
ವರ್ಮ ಧರ್ಮ ಮಹಾರಾಜಾಧಿರಾಜ ಕೋವಳಾಲಪುರವರೇಶ್ವರ ನನ್ಹಗಿರಿನಾಥ 
ಶ್ರೀಮತ್‌ ಪೆರ್ಮನಡಿಗಳ್‌ ಸ್ವರ್ಗಮೇಜ್‌ದಂ ಏಅ್‌ದೊಡೆ ಪೆರ್ಮಾನಡಿಗಳ” ಮನೆ 
ಮಗತ್ತಿನ” ಅಗರಯ್ಯಂ ನೀತಿಮಾರ್ಗ ಪೆರ್ಮನಡಿಗೆ ಕಿಟ್ಲುಣ್ಮೆಯಾದಂ ” ಎಂಬ 


ಶಾಸನಗಳಲ್ಲಿ ಟಿ. ನರಸೀಪುರ ತಾಲ್ಲೂಕಿನ ಇತಿಹಾಸ ೮೧ 


ಪರಿಯಲ್ಲಿ ಅಗರಯ್ಯ ಆತ್ಮಾರ್ಪಣೆಮಾಡಿದಾಗ ಆತನ ಸಾ ್ಮರಕವಾಗಿ ನೀತಿಮಾರ್ಗನ 
ಪುತ್ರ ಸತ್ಯವಾಕ್ಯ ಸೆರ್ಮಾನಡಿ ಕಲಾ .ಡನ್ನು ದತಿ ನೀಡಿದನು, 

WE ಮೊಮ್ಮಗ, ರಣವಿಕ್ರ ಮನ ಮಗ ಒಂದನೆಯ ರಾಚಮಲ್ಲ, 
ಈತನ ಬಿರುದು " ಸತ್ರವಾಕ್ಯ ಪೆ ಪೆರ್ಮನಡಿ 'ಯ ಉಲ್ಲೇಖ ಆಲ್ಲೋಡು 313 ನೆಯ 
ಶಾಸನದಲ್ಲಿ ಕಂಡುಬರುತ್ತದೆ. ಈತನನ್ನು ಹೆಸರಿಸುವ 320 ಬಸ ಸವನಹಳ್ಳಿ ಶಾಸನ 
ದಿಂದ ವಿರೆಯಮ್ಮನು 2 ಕಂಡುಗ ಗದ್ದೆ p ಕಂಡುಗ ಮಡುವಿನ ಮಣ್ಣ ನ್ನು ಕೊಂಡು 
ಎರಯಂಗೇಶ್ವರ ದೇವಾಲಯದ ಸಾ ನಿಕ ಶ್ರೀಕಂಠಪಂಡಿತಭಟಾರಸಿಗೆ "'ದಾನವಾಗಿತ್ತ 
ಸಂಗತಿ ತಿಳಿಯುತ್ತದೆ. 

ತಲಕಾಡಿನ 200ನೆಯ ಶಾಸನದಲ್ಲಿ" ನೀತಿಮಾರ್ಗ ಪೆರ್ಮಾನಾಡಿ' ಎಂದು 
ಬಿರುದಾಂಕಿತನಾದ ಮತ್ತೊಬ್ಬ ದೊರೆಯ ಸೂಚನೆಯಿದೆ. ಇದು ಕ್ರಿ.ಶ. 935ರ 
ಶಾಸನವಾಗಿರುವುದರಿಂದ ಇಲ್ಲಿ ಉಕ್ತನಾದ ದೊರೆ ಮುಮ್ಮಡಿ ರಾಚಮಲ್ಲ ಎಂದು 
ತಿಳಿಯಲಾಗಿದೆ. ಈತ ತಜಕಿಕಾಡನ್ನು (ಇ ತಲಕಾಡು) ಮಹಾನಗರ ಎಂಬ ಸಂಘದ 
ಆಡಳಿತಕ್ಕೆ ಒಳಪಡಿಸಿದ್ದ. ಈ ಸಂಘವು ಕೆರೆದುರಸಿ ಗೈದ ಇಪ್ಪತ್ತೈದು ಮಂದಿಗೆ 
ಹಣನೀಡಿದ ವಿಷಯವನ್ನು ಕುರಿತು ಮೇಲಿನ ಶಾಸನದಲ್ಲಿ ಪ ರ್ರಸ್ತಾಪಿಸಲಾಗಿದೆ. 

ಗಂಗದೊರೆಗಳ ಪತ್ನಿ ಯರೂ ಕೊಡುಗೈದಾನಿಗಳಾಗಿದ್ದ ರು. ಹೆಮ್ಮಿಗೆ 253ನೆಯ 
ಶಾಸನದಲ್ಲಿ ಕೊಂಗುಣಿ ಮಹಾರಾಜ ಪಸೆರ್ಮಾಡಿಯ ಹೆಂಡತಿ " ನತೊನ್ಸಿ ತಂಗ 'ಯನ್ನ್ನು 
ದತ್ತಿ ಬಿಟ್ಟ ಸಂಗತಿ ಹೇಳಿದೆ, ಇದು ಸುಮಾರು 8-9ನೆಯ ಶತಮಾನದ ಶಾಸನ 
ಕಿ ಹೆಮ್ಮಿ ಗೆಯ ಪಾ ತ್ರಾಚೀನತೆಯನ್ನು ಮನಗಾಣಬಹುದು, ಈ ಶಾಸನ 
ದಲ್ಲಿ " ಪೆನೊಗೆ' ಸ ಹೆಮ್ಮಿಗೆಯ ಪೂರ್ವದ ಹೆಸರಿನ ರೂಸ ಕಂಡುಬರುತ್ತದೆ, 

ಗಂಗಮಾರಸಿಂಹನು ನನ್ನಿನೊಳಂಬನನ್ನು ಧ್ವಂಸಮಾಡಿ "ನೊಳಂಬಕುಲಾಂತಕ' 

ಎಂಬ ಹೆಸರು ನ ಈತ ಮಹಾ ಪರಾಕ್ರಮಿ, ಶನ್ನ ಜೀವಿತದ ಅಂತ್ಯದಲ್ಲಿ 
ಸಲ್ಲೆ ೇಖನ ವ್ರ ತ ಸ್ವೀಕರಿಸಿ ಬಂಕಾಪುರದಲ್ಲಿ ಸತ್ತನು. ಓ, ನರಸೀಪುರದ ಸು 10ನೇ 
ಚತ 'ಅಲ್ಲೊ ಡು 312ನೆಯ ಶಾಸನದಲ್ಲಿ ನೊಳಂಬಕುಲಾಂತಕ ದೇವ ಮಹಾ 
ದೇವ ಎಂಬ al; ಕಂಡುಬರುತ್ತದೆ. ಈತನ ಕಾರ್ಯಕರ್ತಯಗಳಾದ ಮಾಬಳಯ್ಯ 
ಮತ್ತು ಈಶ ರಯ್ಯ ಎಂಬವರ ಶೌರ್ಯವನ್ನು ಕುರಿತು “ ವಿನುತ ಪರಾಕ್ರಮ ಕ್ರಮದಿ 
`ನೀ ನೆಲನಂ ನೆಜಕಿಯಾಳ್ವ ಬೀರಕೀತನೆ ಮೊದಲೆನ್ನು ಬಣ್ಣಿಸ ಜಯೋಜಯನಂ 
ಕಿಅೌಯಲ್ತೆ ಮಾಬಳಯ್ಯ ನೆ ಬಿಡದೊತ್ತೆ ಚಚ್ಚಂ ಸೇಕ "ಮಚ್ಚಿ ದನಪ್ಪುದಲ್‌ನ್ನೆ 

ಭೂಭುಜಂ ಮನಮೊಸದಯ್ಯ ನಯ, ,ನೆನೆಲಯ್ಯವೆಸರ್ಪರಿದು ುದು ಧಾತ್ರಿ ಡೋ 4 
ಎಂದು ಬಣ್ಣಿಸಲಾಗಿದೆ, ಒಟ ಗಂಗಸಂತತಿಯ ವಿವಿಧ ದೊರೆಗಳು ಓಟ, ನರಸಿಪುರ 
ತಾಲ್ಲೂಕಿನಲ್ಲಿ ರಾಜ್ಯಭಾರಮಾಡಿದರು, ಒಂದು ಕಾಲದಲ್ಲಿ ಅತ್ಯಂತ ವೈಭವದಿಂದ, 
ಪರಾಕ್ರವ:ದಿಂದ ಆಳಿದ ಗಂಗರು ಕ್ರ ಮೇಣ ದುರ್ಬಲರಾದರು. ರಾಚಮಲ್ಲನ ತಮ್ಮ 
ರಕ್ಕಸ ಗಂಗ ಆಳ್ವಿ ಕೆಯ ಅವಧಿಯಲ್ಲಿ ಗಂಗರಿಗೂ ಚೋಳರಿಗೂ ಯುದ್ಧ ಗಳು 

0 


೮೨ ಮಾನವಿಕ ಕರ್ಣಾಟಕ 


ನಡೆದವು. ರಾಜೇಂದ್ರಜೋಳನು ಗಂಗವಾಡಿಯನ್ನು ಪ್ರವೇಶಿಸಿ ಕ್ರಿ.ಶ. ಸು. 1004 
ರಲ್ಲಿ ಗಂಗರಾಜನನ್ನು ಪರಾಭವಗೊಳಿಸಿದನು. ಅನಂತರ ಅಳಿದುಳಿದ ಗಂಗದೊರೆಗಳು 
ಚಾಳುಕ್ಯ ಹಾಗೂ ಹೊಯ್ಸಳರ ಆಶ್ರಿತರಾದರು. 

ರಾಜರಾಜಜೋಳನ ಕಾಲದಿಂದಲೆ ಕರ್ಣಾಟಕವನ್ನು ಆಕ್ರಮಿಸತೊಡಗಿದ್ದ 
ಚೋಳರು ಗಂಗರ ಬಳಿಕ ಈ ನಾಡಿನ ಮೇಲೆ ತಮ್ಮ ಆಧಿಪತ್ಯವನ್ನು ಮೆರೆದರು. 
ಹನ್ನೊಂದು ಹನ್ನೆರಡನೆಯ ಶತಮಾನದ ಹೊತ್ತಿಗಂತು ದಕ್ಷಿಣ ಕರ್ಣಾಟಕದ ಹಲವು 
ಭಾಗಗಳ ಮೇಲೆ ಹತೋಟಿ ಪಡೆದಿದ್ದರು. ಆಡಳಿತದ ಅನುಕೂಲಕ್ಕಾಗಿ ತಮ್ಮ 
ರಾಜ್ಯವನ್ನು ವಡಗರೈನಾಡು, ಚೋಳ ವಲ್ನಾಡ್ಕು ಮುಡಿಗೊಂಡ ಜೋಳಮಂಡಲ್ಕ 
ಇಡೈನಾಡ”, ಪೆರಿಯನಾಡ್‌ ಎಂದು ಹಲವು ಭಾಗಗಳನ್ನಾಗಿ ಮಾಡಿದ್ದರು. 
ಮೈಸೂರು ಮಂಡ್ಯ ಜಿಲ್ಲೆಯ ಚೋಳರ ಶಾಸನಗಳಲ್ಲಿ ರಾಜಾಧಿರಾಜ, ಒಂದನೆಯ 
ರಾಜೇಂದ್ರ ಮತ್ತು ಕುಲೋತ್ತುಂಗ ಇವರ ಹೆಸರು ಹೆಚ್ಚಾಗಿ ಕಂಡುಬರುತ್ತದೆ. 
ಇತರ ಜೋಳದೊರೆಗಳು ಇಲ್ಲಿನ ಸಂಪತ್ತನ್ನು ಲೂಟಿಮಾಡಿದ ಬಳಿಕ ಈ ಪ್ರದೇಶದ 
ಮೇಲೆ ಅಷ್ಟೊಂದು ಗಮನ೫ರಿಸಿದಂತೆ ತೋರುವುದಿಲ್ಲ. 

ಹೊಸದಾಗಿ ಲಭ್ಯವಾದ ಗಂಗವಾಡಿಯನ್ನು " ರಾಜರಾಜಜೋಳ ಮಂಡಲ” 
ಎಂದು ಕರೆದವರು ಚೋಳರು, ಇವರು ತಲಕಾಡನ್ನು " ರಾಯರಾಯಪುರ? ಎಂದು 
ನಾಮಾಂತರಗೊಳಿಸಿದರು, ಮೈಸೂರುಜಿಲ್ಲೆಯ ಚೋಳರ ಶಾಸನಗಳೆಲ್ಲ ಓ. ನರಸೀಪುರ 
ಶಾಲ್ಲೂಕಿನಲ್ಲಿರುವುದೊಂದು ವಿಶೇಷ. ಬನ್ನೂರಿನಲ್ಲಿ ಇವರಿಗೆ ಸಂಬಂಧಿಸಿದ ಪ್ರಾ ಚೀನ 
ಶೂಕನವಿಸಿ. ಬನ್ನೂರು ಕಾಲಕಾಲಕ್ಕೆ ವಹ್ಲಿಪುರ, ಜನನಾಥಚತುರ್ವೇದಿ ಮಂಗಲ, 
ಶ್ರೀರಾಮಪುರ ಎಂದು ಬೇರೆ ಬೇರೆ ಹೆಸರು ಪಡೆದಿದ್ದುದು ಶಾಸನಗಳಿಂದ ವೇದ್ಯ. 
ಸುಮಾರು ಹತ್ತನೆಯ ಶತಮಾನಕ್ಕೆ ಸೇರಿದ ಬನ್ನೂರು 57ನೆಯ ಶಾಸನವು 
ಕ್ರಿ.ಶ, 985ರಲ್ಲಿ ನಟ್ಟಕ್ಕೆಬಂದ ಒಂದನೆಯ ರಾಜರಾಜಜೋಳನನ್ನು ಉಲ್ಲೇಖಿಸಿದೆ, 
ಪ್ರಸ್ತುತ ಶಾಸನ " ತಿರುಮಗಳ”ಪೋಲ' ಎಂಬ ಈತನ ಪ್ರಶಸ್ತಿಯಿಂದ ಆರಂಭ 
ವಾಗುತ್ತದೆ, ದೈವಭಕ್ತನಾದ ಈಶ ಇಲ್ಲಿನ ಹನುಮಂತೇಶ್ವರ ದೇವಾಲಯದ ಉಪ 
ಗುಡಿಗಳ ಪೂಜೆಗಾಗಿ ಭೂಮಿಯನ್ನು ದತ್ತಿ ಬಿಟ್ಟಿದ್ದನ್ನು ಹೇಳಿದೆ. ಅಕ್ಟೂರಿನಲ್ಲಿರುವ 
ಚೋಳಪಾಂಡೇಶ್ವರ ದೇವಾಲಯ ಮತ್ತು ತಲಕಾಡಿನ ವೈದ್ಯೇಶ ಎರ ದೇವಾಲಯಗಳು 
ಚಜೋಳನಿರ್ಮಿತ. 

ತಡಿಮಾಲಿಂಗಿಯ ಜನಾರ್ದನ ದೇವಾಲಯದ ತಳಪಾದಿ ಕಲ್ಲಿನ ಮೇಲಿರುವ 
230ನೆಯ ಶಾಸನ ಕೂಡ ಒಂದನೆಯ ರಾಜರಾಜಚೋಳನಿಗೆ ಸಂಬಂಧಿಸಿದೆ. ಇದರ 
ವಿಷಯ ಕ್ರಿ.ಶ. 1013-14ರ ಅವಧಿಯಲ್ಲಿ ನಡೆದ ಭೂವ್ಯವಹಾರವಾಗಿದ್ದು ಕೆಲವು 
ಗಾಮುಂಡರು ಮಾಯಿಲಂಗೆಯ ಭೂಮಿಯನ್ನು ಅದರ ಅಂದಿನ ಬೆಲೆಯಾದ 100 
ಕಳಂಜಿಗೆ ಮಾರಿದುದನ್ನು ಪ್ರಸ್ತಾಪಿಸುತ್ತದೆ. | 

ಕಲಿಯೂರು ಈ ತಾಲ್ಲೂಕಿನ ಪ್ರಾಚೀನ ಊರುಗಳಲ್ಲಿ ಒಂದು, 16-17ನೆಯ 


ಶಾಸನಗಳಲ್ಲಿ ಟಿ, ನರಸೀಪುರ ತಾಲ್ಲೂಕಿನ ಇತಿಹಾಸ ೮೩ 


ಶತಮಾನದಲ್ಲಿ ಇದು ಕೃಷ್ಣದೇವರಾಯಪುರ ಎಂಬ ಪ್ರತಿನಾಮಥೇಯವನ್ನು 
ಪಡೆದಿತ್ತು. ರಾಜರಾಜಚೋಳನ ಶಾಸನಗಳ ಪೈಕಿ ಕಲಿಯೂರಿನ 219ನೆಯ 
ಶಾಸನಕ್ಕೆ ಮಹತ್ವವಿದೆ. ಇದು ಕ್ರಿ.ಶ, 1006ರಲ್ಲಿ ನಡೆದ ಯುದ್ಧದ ಸ್ಮರಣಾರ್ಥ 
ವಾಗಿ ಅಸ್ರಮೇಯನು ನೆಟ್ಟ ಜಯಸ್ತಂಭ. ಈತ ರಾಜರಾಜಜೋಳನ ಮಂತ್ರಿಯೂ 
ಕ್ರೊತ್ತವ.ಂಡಲಕ್ಕೆ ಅಧಿಸತಿಯೂ ಆಗಿದ್ದ, ಚೋಳರನ್ನು ಎದುರಿಸಲು ಹೊಯ್ಸಳರ 
ನೇತೃತ್ವದಲ್ಲಿ ಗೋಯಿಗ, ಬೂತುಗ, ಸೇನವಾರ, ನೊಳಂಬರ ಚಂಡಿಗ, ಪೊನ್ನ, 
ನನ್ನಿಗ, ಬೀರುಗ ನಾಗವರ್ಮ, ನರಗ, ಸಿರಿಗ ಮೊದಲಾದ ಸಾಮಂತರೆಲ್ಲ ಒಂದು 
ಗೂಡಿದ್ದ ಸಂಗತಿ ಶಾಸನದಿಂದ ವೇದ್ಯ. ಇವರನ್ನೆಲ್ಲ ಅಪ್ರಮೇಯನು ಹಿಮ್ಮೆಟ್ಟಿಸಿ 
ತನ್ನ ಒಡೆಯನ ವಿಜಯಕ್ಕೆ ಕಾರಣನಾದನು. 

ಅಣಮುರದುರ್ಕಿ ಬಂದಣಿಯ ನಾಯಕರಟ್ಟಿ ರಂಜಿಸೆ ನೂಂಕಿನೊ 

ಕ್ಪಿಣಮಯಮಾಯ್ತು ರಕ್ತಮಯಮಾಯ್ತು ಶಿವಾವ.ಯಮಾಯ್ತು ಡಾ 


ಕಿಣಿಗಣಮಾಯ್ತು ಗೃಧ್ರಮಯಮಾಯ್ತು ಮರುಳ್ಮಯಮಾಯ್ತು ವಾಯಸ 
ಕ್ವಣಮಯಮಾಯ್ತು ತೊಟ್ಟನೆ ರಣೋನೇಮಿ ನೆಗಳ್ನಪ್ರಮೇಯನಾ 


ಎಂದು ಮನದುಂಬಿ ಪ್ರಶಂಸಿಸಲಾಗಿದೆ, ಅಪ್ರಮೇಯನ ಪರಾಕ್ರಮವನ್ನು ವಿವಿಧ 
ರೀತಿಯಲ್ಲಿ ಬಣ್ಣಿಸುವ ಪ್ರಸ್ತುತ ಶಾಸನ ಆತನ ಶೌರ್ಯಕ್ಕೆ ಸಂದ ಪ್ರಶಸ್ತಿಯಾಗಿದ್ದು 
ಕಾವ್ಕಮಯವಾಗಿದೆ. 
ಇಜರಾಜಜೋಳನ ಬಳಿಕ ರಾಜೇಂದ್ರಚೋಳನು ಕ್ರಿ.ಶ. 1014ರಲ್ಲಿ ಸಟ ಸಿಕ್ಕೆ 
ಬಂದ. ಮಹತ್ರಾಕಾಂಕ್ಷಿಯೂ ಶೂರನೂ ಸ ಈತ ಸಿಂಹಳ ಕಳಿಂಗ, ಗಂಗಾನದಿ 
ಕಣಿವೆ ಮೊದಲಾದ ಕಡೆಗಳಲ್ಲಿ ಆಕ್ರ ಸತ ತೆ ಗಂಗೈಕೊಂಡ ಎಂಬ ಬಿರುದು 
ಗಳಿಸಿದ್ದ. ಟಿ. ನರಸೀಪುರ rr ತಡಿಮಾಲಿಂಗಿಯಲ್ಲಿ ಈತನಿಗೆ ಸೇರಿದ ಕೆಲವು 
ಶಾಸನಗಳಿವೆ. ಈ ಊರಿಗೆ ಮಾಯಿಲಿಂಗೈ ಜನನಾಥಪುರ ಎಂಬ ಪಸರ್ಯಾಯನಾಮ 
ವಿದ್ದು ದನ್ನು ಶಾಸನಗಳು ದಾಖಲಿಸುತ್ತ ವೆ. ಇಲ್ಲಿನ 233ನೆಯ ಶಾಸನದಲ್ಲಿ ಒಂದನೆಯ 
ರಾಜೇಂದ್ರ ಸನ್ನು ಉಡೈ ಯಾರ್‌ ಶ್ರೀಚೋಳ ಎಂದು ಕರೆಯಲಾಗಿದೆ. ಈ ಶಾಸನದ 
ಕಾಲಕ್ರಿ.ಶ, 1015- ಗೆ ತಡಿಮಾಲಿಂಗಿಯ ಜನಾರ್ದನ ದೇವಾಲಯದ ನಂದಾದೀಪ 
ಮತ್ತು "ತಿರುವೋಲಕ್ಕು ಉತ್ಸವಗಳನ್ನು ನಡೆಸಲು ಎರಡು ಮಾಡೈ ಗಳನ್ನು ದಾನ 
ನೀಡಿದ್ದ ನೆಂದು ಪ್ರಸ್ತುತ ಶಾಸನ ತಿಳಿಸುತ್ತ ದೆ, 
ಕ್ರಿ.ಶ. 1017- 18ರ ಅವಧಿಯ ವಿಜಯಪುರದ 142ನೆಯ ಶಾಸನ ಒಂದನೆಯ 
ರಾಜೇಂದ್ರನ «ತಿರಮನ್ನಿವಳರ' ಎಂಬ ಪ್ರಶಸ್ತಿಯನ್ನು ಉಲ್ಲೇಖಿಸುತ್ತ ಜೆ, ಇದರಲ್ಲಿ 
ಈತನ ದಾನಗುಣವನ್ನು ಎತ್ತಿ ಹಿಡಿಯಲಾಗಿದೆ. ಕ ನಂಗಿಯ ಕ್ರ, ಶ. 1021-22ರ 
229ನೆಯ EHS ಮೇಲಿನ ಪ್ರಶಸ್ತಿಯನ್ನು ಪ್ರಸ್ತಾಪಿಸುತ್ತ ಜೆ. ಇಲ್ಲಿ ಬರುವ 
ಜಯಮೂರ್‌ ನಾಡಾಟ್ವಾನ" ಹತ್ತು ಕಳಂಜು ಚಿನ್ನ ಕೊಟ್ಟಿದ್ದಕ್ಕೆ ಪ್ರ 'ತಿಯಾಗಿ 
ನಗರತ್ತ ೦” ಒಂದು ಕುರುಣಿ ಬತ್ತವನ್ನು ಕಳಿಸುತ್ತಿ ರುಶ್ರಾ ೆ. ಈಶ ಒಂದನೆಯ 


೮೪ ಮಾನವಿಕ ಕರ್ಣಾಟಕ 


ರಾಜೇಂದ್ರನ ಸೇನಾಸತಿಯಾಗಿರಬೇಕು. ಕ್ರಿ, ಶ. 1035-36ರ ತಡಿಮಾಲಿಂಗಿ 
232ನೆಯ ಶಾಸನದಲ್ಲಿ ಒಂದನೆಯ ರಾಜೇಂದ್ರನ « ತಿರುಮಗಳ್ಳೋಲ > « ಉತ್ತಮ 
ತೋಟ’ ಎಂಬ ಬಿರುದುಗಳು ದೊರೆಯುತ್ತವೆ. ಈತನ ಆಳ್ವಿಕೆಯಲ್ಲಿ ನಗರತ್ತರ್‌ 
ಶುದ್ಧ ಮಲ್ಲೀಶ್ವರಂ ಎಂಬವನು ಕ್ರಿ.ಶ. 1043-44ರಲ್ಲಿ ಉದಯಮಹಾದೇವ ದೇವರಿಗೆ 
ದತ್ತಿ ಬಿಟ್ಟ ಸಂಗತಿ ತಡಿಮಾಲಿಂಗಿ 239ನೆಯ ಶಾಸನದಿಂದ ತಿಳಿದುಬರುತ್ತದೆ. 
ಸತ್ವ ತ್ತಾ ತರುವಾಯ ಕ್ರಿ.ಶ, 1044ರಲ್ಲಿ ಒಂದನೆಯ ರಾಜಾಧಿರಾಜ 

ಆಡಳಿತಕ್ಕೆ ಬಂದ. " ತಿಂಗಳೇರತರು? ಎಂಬ ಈತನ ಪ್ರಶಸ್ತಿಯಿಂದ ತಲಕಾ ಡು 
190 ನೆಯ ಶಾಸನ ಆರಂಭವಾಗುತ್ತದೆ. ಇಲ್ಲಿ ಬರುವ ಸ'ಕಮ್ಬಿಲಿನಗರ: ಳೃಳುಕ್ಕೈ 
ಯರ್ಮಾಳಿಗೈ ’ ಎಂಬ ಮಾತಿನಿಂದ ಈಶ ಕಾಂಪಿಲ್ಯದ ಚಳು ಕ್ಕಿಯಾರ್‌ ಅಮನ 
ಯನ್ನು ನಾಶಗೊಳಿಸಿದ್ದೆ ನೆಂದು ಅರಿಯಬಹುದು. ಈತ ಚಾಳುಕ್ಯರ ವಿರುದ್ಧ ನಿರಂತರ 
ವಾಗಿ ಹೋರಾಡಿದ. ಅಂತಿಮವಾಗಿ ಚಾಳುಕ್ಯ ಸೋಮೇಶ್ವರನಿಂದ ಹತನಾದ, 
ಆನಂತರದಲ್ಲಿ ಬಂದ ಪ್ರಮುಖ ಚೋಳದೊರೆಯೆಂದರೆ ಕುಲೋತ್ತುಂಗ, ಕ್ರಿ.ಶ. 
11೧5-6ರ ಅವಧಿಯ ನಿಲಸೋಗೆಯ 291ನೆಯ ಶಾಸನದಲ್ಲಿ ಈತನ ಬಿರುದುಗಳಾದ 
ಪುಗಳ್ಮಾದುವಿಳಂಗ, ಜಯಮಾದುವಿರುಂಬೃ ನಿಲಮೆಗಳ್‌ ನಿಲವ, ಮಲರ್ಮಗಳ್‌ 
ಪುಣರ ಮೊದಲಾದವು ಕಂಡುಬರುತ್ತವೆ. ತಲಕಾಡಿನ 173, ದೊಡ್ಡಬಾಗಿಲು 
124ನೆಯ ಶಾಸನಗಳಲ್ಲಿಯೂ ಈತನ ಕೆಲವು ಪ್ರಶಸ್ತಿಗಳನ್ನು ನೋಡಬಹುದು. 
ಈತನ ಕಾಲದಲ್ಲಿ ಓ. ನರಸೀಪುರ ತಾಲ್ಲೂಕಿನ ಕೆಲವು ಊರುಗಳು ಗಂಗೈಕೊಂಡ 
ಚೋಳವಲ್ನ್ನಾಡ್‌ ಮತ್ತು ಮುಡಿಗೊಂಡ ಜೋಳ ಮಂಡಲದ ಭಾಗಗಳಿಗೆ ಸೇರಿದ್ದ ವೆಂದು 

ಹಸಬಹುದು. ಕುಲೋತ್ತುಂಗನು ತಲಕಾಡಿನ ನೈದ್ಯೇಶ್ವರದೇವರ ನಂದಾದೀಪ 
ಮತ್ತು ಪೂಜಾದಿಗಳಿಗೆಂದು ಕ್ರಿ.ಶ. 1102ರಲ್ಲಿ ದತ್ತಿಬಿಟ್ಟ ಸಂಗತಿ ಇಲ್ಲಿನ 179ನೆಯ 
ಶಾಸನದಿಂದ ತಿಳಿದುಬರುತ್ತದೆ. ಈತ ರಾಜೇಂದ್ರಜೋಳವಿಣಗರ್‌ ದೇವತೆಯನ್ನು 
ತನ್ನೆ ಹೆಸರಿನಲ್ಲಿ ಪ್ರತಿಷ್ಠಾ ಪಿಸಿರಬಹುದು., ಈ ದೇವತೆಗೆ ಕಿಳಮೂರಿನ ಭೂಮಿಯನ್ನು 
ದತಿ ಬಿಟ್ಟಿದ್ದನು! ಟಿ, ನರಸೀಪುರ ತಾಲ್ಲೂಕಿನ ಆಲುಗೋಡು ಕುಲೋತ್ತುಂಗ 
ಚೋಳವೆರ" ಎಂಬ ಅಭಿಧಾನ ಪಡೆದಿತ್ತು. 

ಕೊಳತೂರು 104 ತಮಿಳುಶಾಸನ ರಾಜೇಂದ್ರಕರಿಕಾಲಜೋಳನ ಅವಧಿಯದು. 

ಚೋಳರಿಗೆ " ಹ | ` ಎಂಬ ಬಿರುದು ಎರಡನೆಯ ರಾಜೇಂದ್ರನ ಕಾಲ 
ಕ್ಸಾಗಲೆ ಲಭಿಸಿತ್ತು. ಶಾಸನವನ್ನು ಮೂರನೆಯ ರಾಜೇಂದ ಸ್ರ ಡೋಳನಿಗೂ 
ಅನ್ವಯಿಸಿ ಇದರ ಕಾಲ ಈ .ಶ. 1260- 615 ವರೆಗೂ ಹೋಗಿದೆ. ಮುಂಗವಂಶದ 
ಶೋಳಾಂಡನ್‌ ಸನ ಕೆಕೆ ಹಾಗೂ ದೇವಾಲಯವನ್ನು ಕಟ್ಟಿಸಿದ್ದನು. ಇಂಥ 


ಜನೋಸಯೋಗಿ ಕಾರ್ಯಕ್ಕಾಗಿ ಈತನಿಗೆ ಭೂಮಿಯ ತು 
“Sy ನಿಗ ಭೂಮಿಯನ್ನಿತ್ತು ನ್ನು ಶಾಸನದಲ್ಲಿ 


1 ತಲಕಾಡು 180ನೆಯ ಶಾಸನ 


ಶಾಸನಗಳಲ್ಲಿ ಟಿ, ನರಸೀಪುರ ತಾಲ್ಲೂಕಿನ ಇತಿಹಾಸ ೮೫ 


ಚಾಲುಕ್ಯರಿಗೆ ಸಂಬಂಧಿಸಿದಂತೆ ಓಟ. ನರಸೀಪುರದ ಶಾಸನಗಳಲ್ಲಿ ಗಮನಾರ್ಹ 
ಅಂಶಗಳೇನೂ ಕಂಡುಬರುವುದಿಲ್ಲ. ಸುಮಾರು 9ನೆಯ ಶತಮಾನಕ್ಕೆ ಸೇರಿದ 
ಸೋಸಲೆ 120ನೆಯ ಶಾಸನದಲ್ಲಿ ವಡಕರೆನಾಡನ್ನು ವಿಕ್ರಮಾದಿತ್ಯನು ಆಳುತ್ತಿದ್ದ 
ಸಂಗತಿ ತಿಳಿದುಬರುತ್ತದೆ. ದೊಡ್ಡ ಬಾಗಿಲು 123ನೆಯ ಶಾಸನೋಕ್ತರಾಗಿರುವ 
ಕೊಳಂಬಾಂತ ಪೆರ್ಮಾಡಿ, ವಿಕ್ರಮಾದಿತ್ಯ ಮತ್ತು ಉದಯಾದಿತ್ಯರಲ್ಲಿ ಕೂಡ 
ಚಾಲುಕ್ಯದೊರೆಯ ಹೆಸರನ್ನು ಕಾಣಬಹುದು. 

ಗಂಗರ ಬಳಿಕ ಓ. ನರಸೀಪುರ ತಾಲ್ಲೂಕು ಮತ್ತೊಮ್ಮೆ ನಾಡಿನ ಇತಿಹಾಸದಲ್ಲಿ 
ಪ್ರಾಶಸ್ತ್ಯ ಪಡೆದದ್ದು ಹೊಯ್ಸಳರ ಕಾಲದಲ್ಲಿ. ಚಾಲುಕ್ಯರ ಸಾಮಂತರಾಗಿದ್ದ 
ಹೊಯ್ಸಳರು ಗಂಗವಾಡಿ ಪ್ರದೇಶವನ್ನು ಚೋಳರಿಂದೆ ಆಕ್ರಮಿಸಿಕೊಳ್ಳುವ ಮೂಲಕ 
ಸಾಮ್ರಾ ಜ್ಯಾಧಿಪತಿಗಳೆನಿಸಿಕೊಂಡರು. ಹೊಯ್ಸಳ ಎರೆಯಂಗನ ಮಗ ಬಲ್ಲಾಳನು 
ಈ ಪ್ರದೇಶದ ಮೇಲೆ ಹತೋಟ ಪಡೆದಿದ್ದ. ತಲಕಾಡಿಗೆ ಮುತ್ತಿಗೆ ಹಾಕಿದ್ದ. 
ಇದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿ " ಶಲಕಾಡುಗೊಂಡ' ಎಂಬ ಬಿರುದನ್ನು 
ಹೊಯ್ಸಳರಿಗೆ ತಂದುಕೊಟ್ಟಿ ವನು ವಿಷ್ಣುವರ್ಧನ. ಈತ ತಲಕಾಡನ್ನು ನೆಲೆವೀಡಾಗಿ 
ಮಾಡಿಕೊಂಡಿದ್ದನು. ಈ ಕಾರಣದಿಂದ ಓ, ನರಸೀಪುರ ತಾಲ್ಲೂಕಿನ ಇತಿಹಾಸದಲ್ಲಿ 
- ಹೊಯ್ಸಳರ ನೇರವಾದ ಪ್ರ ಭಾವವನ್ನು ಗುರುತಿಸಬಹುದು. 

ಕ್ರಿ.ಶ.1101ರ ಅವಧಿಯ ತಿರಮಕೂಡಲು ನರಸೀಪುರ 13ರಲ್ಲಿ ನೀರಬಲ್ಲಾಳ 
ದೇವನ ಉಲ್ಲೇಖವಿದೆ. ಮಾಲಿಗೈಯ:ಡೈ ಯಾನ್‌ ನೇದಿಯಾಟ್ವಾನ್‌ ಎಂಬುವನು 
ನೀಡಿದ ದತ್ತಿಗೆ ಶಾಸನ ಸಂಬಂಧಿಸಿದೆ. : ಈತ ಮಹಾಸಭೆಯ ಸದಸ್ಯರಾದ 
ಇಳ್ಳೆಯಾಳ್ವಾರ” ಮತ್ತು ವಿಲ್‌ ಲಿಯಾಲಟ್ವ್ವಾರ್‌ ಎಂಬವರಿಂದ ಭೂಮಿಯನ್ನು ಖರೀದಿಸಿ 
ತಲಕಾಡುಗಂಡ ಅಭಯವಲ್ಲಭದೇವ ವಿಣ್ಣಗರ್‌ ದೇವಾಲಯದ ಸಪ್ತಮಿ ಮತ್ತು 
ಅಮಾವಾಸ್ಯೆಯ ಪೂಜೆಗಳಿಗೆಂದು ದಾನ ನೀಡಿದ್ದನು, ಆ ಕಾಲಕ್ಕೆ ತಿರಮಕೂಡಲು 
ನರಸೀಪುರದ ಅಡಳಿತ ಸೂತ್ರವು ಮಹಾಸಭೆಯ ಕೈಯಲ್ಲಿತ್ತು, ಬನ್ನೂರು 61ನೆಯ 
ಶಾಸನದಲ್ಲಿ ಹೊಯ್ಸಳರ ಬಿರುದಾವಳಿಗಳೆಲ್ಲ ದಾಖಲಾಗಿವೆ. 

ವೀರಬಲ್ಲಾಳನ ಬಳಿಕ ಆತನ ಸಹೋದರ ವಿಷ್ಣುವರ್ಧನ ಕ್ರಿ.ಶ. 1108ರಲ 
ಸಿಂಹಾಸನಾರೋಹಣ ಮಾಡಿದನು. ಹೊಯ್ಸಳ ರಾಜರಲ್ಲಿ ಅತ್ಯಂತ ಪ್ರಖ್ಯಾತ 
ನಾಗಿದ್ದ ಈತ ಮೂವತ್ತೈದು ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿದ. 
ಸಾಮಂತರಾಗಿದ್ದ ಹೊಯ್ಸಳರು ಸ್ವತಂತ್ರರಾಜರಾಗಲು ಕಾರಣನಾದ. ಈಶ ಪಟ್ಟಕ್ಕೆ 
ಬಂದ ಆರುವರ್ಷದ ಬಳಿಕ ಅಂದರೆ ಕ್ರಿ.ಶ. 1114ರಲ್ಲಿ ಶಲಕಾಡಿನ ಮೇಲೆ ಆಕ್ರಮಣ 
ಮಾಡಿದ. ಆ ಹೊತ್ತಿಗೆ ಚೋಳರ ಪ್ರತಿನಿಧಿಯಾದ ಅದಿಯಮನು ತಲಕಾಡಿನ 
ಆಡಳಿತಸೂತ್ರ ಒಡಿದಿದ್ದ. ಈ ಯುದ್ಧದಲ್ಲಿ ಜೋಳರಿಗೆ ಸೋಲುಂಟಾದುದಲ್ಲದೆ 
ಆದಿಯಮ ಮರಣವನ್ನಪ್ಪಿದ, ಈ ವಿಜಯದ ಕುರುಹಾಗಿ ವಿಷ್ಣುವರ್ಧನನು 
ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿ ಸಿದ, ಇದರ ಮೇಲೆ 


೮೬ ಮಾನವಿಕ ಕರ್ಣಾಟಕ 


ಬೆಳಕು ಚೆಲ್ಲುವ ಕ್ರಿ.ಶ. 1117ರ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯದಲ್ಲಿರ:ವ 
151ನೆಯ ಶಾಸನ ವಿಷ್ಣ ವರ್ಧನನಿಗೆ ಸಂಬಂಧಿಸಿದ ಶಾಸನಗಳಲ್ಲಿ ಮುಖ್ಯವಾದುದು. 
ಶಾಸನದ ಆರಂಭದಲ್ಲಿ ವಿನಯಾದಿತ್ಯನಿಂದ ಎರಡನೆಯ ಬಲ್ಲಾಳನವರೆಗೆ ವಂಶಾವಳಿ 
ಯನ್ನು ನಿರೂಪಿಸಿ ವಿಷ್ಣುವರ್ಧನನ ಆಳ್ವಿಕೆಯನ್ನು ಸೂಚಿಸುತ್ತದೆ. ಈತನನ್ನು 
ಮಣ್ಣಲಿಕನಾರಾಯಣ, ಮಣ್ಣಲಿಕ ವೇಟ್ವಕಾಲ, ಮಣ್ನಲಿಕ ಚೂಡಾಮಣಿ 
ಮುಂತಾಗಿ ಪ್ರಶಂಸಿಸಲಾಗಿದೆ ಈತ ಜೀವರ ಅಂಗಭೋಗ ಪೂಜಾದಿಗಳಿಗೆಂದು 
ಕಕ್ಕೂರು, ಸಿರುವಿಣ್ಣ ಗರ, ಒಡಪ್ಪಟ್ಟಿ, ವಾಗಿಯೂರು--ಈ ಹಳ್ಳಿಗಳ ಆದಾಯವನ್ನು 
ಮತ್ತು ಭೂಮಿಯನ್ನು ದತ್ತಿ ಬಿಟ್ಟ ವಿವರಗಳು ಇದರಲ್ಲಿ ದಾಖಲಾಗಿವೆ. 

ಜನನಾಥಚತುರ್ವೇದಿ ಮಂಗಲ ಪ್ರತಿನಾಮಥೇಯವಾದ ಬನ್ನೂರು ಚೋಳ 
ವಲ್ಲಾಡಿನೆ ಮುಡಿಗೊಂಡ ಚೋಳಮಂಡಲದ ವಡಗಕೆನಾಡಿಗೆ ಸೇರಿತ್ತು. ಇಲ್ಲಿನ 
69ನೆಯ ಶಾಸನದಲ್ಲಿ ವಿಷ್ಣುವರ್ಧನನು ರಾಜ್ಯಭಾರಮಾಡುತ್ತಿದ್ದಾಗ ಬೆಳ್ವಲದ 
ಬಾದಾಮಿಯ ಹುವಿಯರ ನಾರಸಿಂಹದೇವನು ಕ್ರಿ.ಶ. 1135ರಲ್ಲಿ 12 ಗದ್ಯಾಣ 
ವನ್ನು ಬನ್ನೂರಿನ ಜನಾರ್ದನದೇವಾಲಯದ ನಂದಾದೀಪಕ್ಕೆ, ಮಹಾಜನ ಸಂಜಮ ಓಕ 
ಅಗ್ಗಿಸ್ಟಿಗೆ ಸೌಪಣ್ಣದ ತಂಬುಲ ಮುಂತಾದುವಕ್ಕೆ ದಾನನೀಡಿದ್ದನು. 

ವಿಷ್ಣುವರ್ಧನನ ಬಳಿಕ ಪಟ್ಟ ಕೈಬಂದ ಒಂದನೆಯ ನರಸಿಂಹನು ಕ್ರಿ.ಶ 1143 
ರಿಂದ 1172ರ ವರಿಗೆ ರಾಜ್ಯಭಾರಮಾಡಿದ. ಸುಖಲೋಲುಪ್ತನಾಗಿದ್ದ ಈತನ 
ಶಾಸನಗಳು ಈ ಶಾಲ್ಲೂಕಿನಲ್ಲಿ ಅಷ್ಟಾಗಿ ಕಂಡುಬರುತ್ತಿಲ್ಲ. ಕ್ರಿ ಶ. 1160ರ ತಲಕಾಡು 
156ನೆಯ ಶಾಸನದಲ್ಲಿ ಈತನಿಗೆ ಕೆಳಲಾಲಿರಾಯ ಎಂಬ ಪರ್ಯಾಯನಾಮವಿದ್ಧ ಂತೆ 
ತೋರುತ್ತದೆ. ಆ ಬಳಿಕದಲ್ಲಿ ಸಿಂಹಾಸನಾರೋಹಣ ಮಾಡಿದ ಎರಡನೆಯ ಬಲ್ಲಾಳನು 
ಪಾಂಡ್ಯರಿಗೆ ಸೇರಿದ ಉಚ್ಚಂಗಿಯನ್ನು ಗೆದ್ದು ಜಯಗಳಿಸಿದ. ಈತ ಸಿಂಹಾಸನಾ 
ರೋಹಣಮಾಡಿದಂದು ಸದಿನಾಡಿಗೆ ಸೇರಿದ ಇಳಮರದೂರ್‌ (ಇಂದಿನ ಯಳಂದೂರು) 
ಊರನ್ನು ತಲಕಾಡಿನ ಕೀರ್ತಿನಾರಾಯಣ ದೇವರಿಗೆ ಕ್ರಿ.ಶ, 1173ರಲ್ಲಿ ದತ್ತಿಬಿಟ್ಟಿ. 
ಈತನ ಆಳ್ವಿಕೆಯಲ್ಲಿ ಬಾಚೆಯನಾಯಕ, ಹೆಗಡೆಮಾರಯ್ಯ, ರಾಮಯ್ಯ ಮೊದಲಾ 
ದವರು ಕ್ರಿ.ಶ.1179ರಲ್ಲಿ ಅಕ್ಕಿಊರ ಜೋಳಪಾಂಡೇಶ್ವರ ದೇವರಿಗೆ ಗಾಣದ 
ಸುಂಕವನ್ನು ದಾನವಾಗಿತ್ತ ಸಂಗತಿ ಅಕ್ಕೂರು 136ನೆಯ ಶಾಸನದಿಂದ ವಿದಿತ 
ವಾಗುತ್ತದೆ. ಇದೇ ಅವಧಿಯ ಬೆಟ್ಟ ಹಳ್ಳಿ 84ನೆಯ ಶಾಸನ ಎರಡನೆಯ ಬಲ್ಲಾಳ 
ನನ್ನು ಹೆಸರಿಸುತ್ತ ವೈಚಪ್ಪಹೆಗ್ಗಡೆ ಮತ್ತು ರಾಮಯ್ಯ ಎಂಬುವರು ಬೆಟ್ಟಿ ಹಳ್ಳಿಯ 
ಮಲ್ಲಿಕಾರ್ಜುನ ದೇವರಿಗೆ ದತ್ತಿಬಿಟ್ಟಿದ್ದನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿ ಬರುವ 
ಮಾಸಯ ನಾಯಕ್ಕರ್‌ ಎಂಬವನು ವೀರಬಲ್ಲಾಳನ ಕೈಕೆಳಗಿನ ಅಧಿಕಾರಿ. 
ಕ್ರಿ.ಶ, 1180ರ ತುಂಬಲ 40 ಶಾಸನದಲ್ಲಿ ಹೊಯ್ಸಳರ ವಂಶಾವಳಿಯನ್ನು 
ನಿರೂಪಿಸುವಾಗ ಎರಡನೆಯ ಬಲ್ಲಾಳನನ್ನು “ ಪ್ರಖ್ಯಾತನುದಾರಂ ಸಮಸ್ತ ಲೋಕಾ 
ಧಾರಂ ನೀತಿವಿದನೆಂದೊಡುಪಮಾತೀತಂ ಬಲ್ಲಾಳಭೂಪ ಸಮರಾಟೋಪಂ” ಎಂದು 


ಶಾಸನಗಳಲ್ಲಿ ಟಿ, ನರಸೀಪುರ ತಾಲ್ಲೂಕಿನ ಇತಿಹಾಸ ೮೭ 


ವರ್ಣಿಸಿದೆ. ದೈವಭಕ್ಕನೂ ಧರ್ಮಸಹಿಷ್ಣುವೂ ಆದ ಈತ ತಿರಮಕೂಡಲ ಅಗಸ್ತ್ಯೇಶ್ವರ 
ದೇವರಿಗೆ “ ದಿಬ್ಯಾಂಗಭೋಗ ನಿವೇದ್ಯಾರ್ಥವಾಗಿ ” ಎಡತೊರೆನಾಡಿಗೆ ಸೇರಿದ ತುಂಬಲ 
ಕಾಲುಹಳ್ಳಿ ಸುಬ್ರಮಾಣಿಯಹಳ್ಳಿ, ಸೆಟ್ಟಗೌಡನಹಳ್ಳಿ, ಬಾಚಗೌಡನಹಳ್ಳಿ ಇವುಗಳ 
ಚತುಸ್ಸೀಮೆಯ ಭೂವಿ:ಯನ್ನು ದೇವಸ್ಥಾನದ ಸ್ಥಾನಿಕ ಆಘುತ್ತಿ ಜೀಯನಿಗೆ 
ಧಾರಾಪೂರ್ವಕವಾಗಿ ನೀಡಿದನು. ತಲಕಾಡಿನ ಕೀರ್ತಿನಾರಾಯಣ ದೇವಾಲಯದ 
ಮೊದಲ ಪ್ರಸಾದವನ್ನು ಕೊಡುವ ಬಗ್ಗೆ ಇದ್ದ ನಿಯಮವನ್ನು ವೀರಬಲ್ಲಾಳನು 
ಕ್ರಿ.ಶ. 1180ರಲ್ಲಿ ಪುನರ್ರೂಪಿಸಿದನು. ಹಾಗೂ ಅದು ನಾಲ್ವರಿಗೆ ದಕ್ಕುವಂತೆ 
ಮಾಡಿದನು.* ಈತನ ಕಾಲದಲ್ಲಿ ತಲಕಾಡು ವ್ಯಾಪಾರ ಕೇಂದ್ರವಾಗಿತ್ತು. 

ತಡಿಮಾಲಿಂಗಿಯ ಕ್ರಿ.ಶ. 1195ರ 236ನೆಯ ಶಾಸನದ “ಸ್ವಸ್ತಿ ಸಮಧಿಗತ 
ಸಂಚ ರುಹಾಶಬ್ದ ವ:ಹಾಮಂಡಳೇಶ್ವರ ದ್ವಾರಾವತೀ ಪುರವರಾಧೀಶ್ವರಂ ವಾಸಂತಿಕಾ 
ದೇವಿಯ ಲಬ ವರಪ್ರಸಾದಂ ರಿಪುನೃಪಕಿರೀಟ ತಾಡಿತಪಾದಂ ಸಕಳಕಳಾ 
ಪಾರಾಯಣಂ ಯಾದವನಾರಾಯಣಂ ಚಾರುಚಾರಿತ್ರಂ ಪರಾಂಗಣಪುತ್ರ ಚೋಳ 
ಕಟಕ ಸೂಅಕಿಕಾರಂ ರಿಪುರಾಯ ಬೇಟಿಕಾಅಂ ಗಂಡಬೇರುಂಡಂ ಮಳಹಪರೊಳುಗಂಡಂ 
ಇತ್ಯಾದಿ ನಾಮಾವಳೀ ವಿರಾಜಿತರಪ್ಪ ಶ್ರೀಮನ್ಮಹಾಮಂಡಳೇಶ್ವರಂ ತಳಕಾಡು 
ಗಂಗವಾಡಿ ನೊಳಂಬವಾಡಿ ಬನವಾಸಿ ಪಾನುಂಗಲ್ಲು ಹಲಸಿಗೆ ಬೆಳುವಲ....ಬುಜಬಳ 
' ವೀರಗಂಗ ಶನಿವಾರಸಿದ್ಧಿ  ಗಿರಿದುರ್ಗಮಲ್ಲ ಚಲದಂಕರಾಮನಸಹಾಯಶೂರ 
ನಿಶ್ಯಂಕಸ್ರತಾಪ ಹೊಯ್ಸಳ ವೀರಬಲ್ಲಾಳ ದೇವರು ಎರಂಬರಗೆಯ ಕುಪ್ಪದಲು 
ಸುಕಸಂಕಥಾವಿನೋದದಿಂ ಸೃಥ್ವೀರಾಜ್ಯಂಗೆಯ್ಯುತ್ತಿರಲು” ಎಂಬ ವಿವರಣೆಯಿಂದ 
ವೀರಬಲ್ಲಾಳೆಡೀವನ ಪ್ರಶಸ್ತಿಗಳು ಹಾಗೂ ಈತ ಎರಂಬರಗೆಯಲ್ಲಿ ಕೆಲವು ಕಾಲ 
ಬೀಡುಬಿಟ್ಟ ಸಂಗತಿ ವಿಶದವಾಗುತ್ತವೆ. ಆಗ ಈತನ ಮಹಾಸ್ರಧಾನನಾಗಿದ್ದ 
ಸರ್ವಾಧಿಕಾರಿ ಅವ೯ಟನಲ ದಣ್ಣಾಯಕನು ಶಾಜನಾಡು, ಹದಿನಾಡು ಮತ್ತು 
ಕುನಾಡುಗಳನ್ನು ಸಾತನೂರು ಕೇಂದ್ರದಿಂದ ರಾಜ್ಯವಾಳುತ್ತಿದ್ದ. ಈ ದಣ್ಣಾ ಯಕನ 
ಸೇವಕ ಕೊಮಣಕೇಶಿಯಣ ಹೆಗ್ಗಡೆಯ ಮಗ ಚಿಬ್ಬಿ ಲಹೆಗ್ಗಡೆ ಮಾಲಂಗಿಯ 
ಜನಾರ್ದನದೇವರ ನಂದಾದೀಪಕ್ಕೆಂದು ದಾನ ಮಾಡಿದ್ದನು. 

ಎರಡನೆಯ ಬಲ್ಲಾಳನು ಕಡೆಯುಸಿರೆಳೆದದ್ದು ಬ. ನರಸೀಪುರ ತಾಲ್ಲೂಕಿನ 
ಕಲಿಯೂರಿನಲ್ಲಿ. ಇಲ್ಲಿನ ಮಾಲಂಗಿ ಮಾನಿನಹಳ್ಳಿ ಯುದ್ಧದಲ್ಲಿ ಕಾದುತ್ತ ಈತ 
ಮಡಿದುದರ ಸ್ಮಾರಕವಾಗಿ “ಕೀಲಕ ಸಂವತ್ಸರದ ಆಶ್ವಯಿಜ ಬ೨ಸು ಬಲ್ಲಾಳನು 
ಮಾಲಂಗಿ ಮಾವಿನಹಳ್ಳಿಯ ಹುಯಲಲಿ ಕಾದಿ ಬಿದ್ದ ದಿನ” ಎಂದು ವೀರಗಲ್ಲನ್ನು 
ನೆಡಿಸಿದೆ. ಇದರ ಕಾಲ ಕ್ರಿ.ಶ. 1181 ಎಂದಿದೆ. ಆದರೆ ಎರಡನೇ ಬಲ್ಲಾಳನು 
ಕ್ರಿ.ಶ. 1220ರ ವರೆಗೆ ಅಧಿಕಾರದಲ್ಲಿದ್ದುದು ಸೃಷ್ಟೆವಿರುವುದರಿಂದ ಮೇಲಿನ ಶಾಸನದ 
ಕಾಲ ಅನುಮಾನಾಸ್ಪದ. 


* ತಲಕಾಡು 164 


೮೮ ಮಾನವಿಕ ಕರ್ಣಾಟಕ 


ಸರಸ್ವತಿ ಕಂಠಾಭರಣ ಎಂದು ಬಿರುದಾಂಕಿತನಾದ ಕವಿಯೊಬ್ಬ ಹೊಯ್ಸಳ 
ಬಲ್ಲಾಳ ಮತ್ತು ಇಮ್ಮಡಿ ನರಸಿಂಹನನ್ನು ತಲಕಾಡು 162 ಶಾಸನದಲ್ಲಿ ಪ್ರಶಂಸಿಸಿ 
ದ್ದಾ 3, ಇಮ್ಮಡಿ ನರಸಿಂಹನ ಉತ್ತ ರಾಧಿಕಾರಿಯಾಗಿ ಬಂದವನು ವೀರ ಸೋಮೇಶ್ವರ. 
ತಲಕಾಡು 149 ರಲ್ಲಿ ಸೋಮೇಶ್ವರನನ್ನು ಉಲ್ಲೇಖಿಸುತ್ತ ಮಣಮಿಲ್‌ ಗೋವಿಂದ 
ನಾಯಕನು ಕೀರ್ತಿನಾರಾಯಣದೇವರ ನಂದಾದೀಪಕ್ಕೆಂದು ತ ಗದ್ಯಾಣಗಳನ್ನು 
ಕ್ರಿ.ಶ. 1239 ರಲ್ಲಿ ದಾನವಾಗಿತ್ತುದನ್ನು ಹೇಳಿದೆ. 

ಮೂರನೆಯ ವೀರನರಸಿಂಹಡೇವನು ಕ್ರಿ.ಶ. 1256 ರಲ್ಲಿ ಪಟ್ಟಕ್ಕೆ ಬಂದ. 
ಈತನ ವ ಹಾಸ್ರಧಾನಿಗಳಾದ ಸೋಮಯ ದಂಡನಾಯಕ ಮತ್ತು ಪೆರುಮಾಳ ದಂಡ 
ನಾಯಕ ಆಡಳಿತದಲ್ಲಿ ದಕ್ಷರು. ಸೋಮಯ ದಂಡನಾಯಕನು ಹೆಮ್ಮೆಯ ದಂಡ 
ನಾಯಕ ಮತ್ತು ರೇವಲೆಯ ಪುತ್ರನೆಂಬುದು ಸೋಮನಾಥಪುರ ೦96ನೆಯ ಶಾಸನ 
ದಿಂದ ಸ್ಪಷ್ಟವಾಗುತ್ತದೆ. ಈ ಶಾಸನದಲ್ಲಿ ಈತನನ್ನು “ಗಾಯಿಗೋವಾಳ ಗಣ್ಣ 
ಪೆಣ್ಹೂ PNR ಉದ್ದ ಣ್ನ್ದ ಮಂಡಳಿಕರಗಣ್ಣ ದಂಡನಾಥದೇವೇಂದ್ರ ಅಸಿವರ 
ಸ್ವಯಂಭು ಖಡ್ಗ ತ್ರಿ ನೇತ್ರ ಅತಿವಿಷಮಹಯಾರೂಢೆ ಪ್ರೌಢರೇಖಾರೇವಂತ ಪರಬಳ 
ಕೃ ಶಾಂತ ಸ್ವೀಕಾರ ಸ ಫು ಅನ್ನದಾನ ವಿನೋದ ಸುವರ್ಣದಾನೆಶೂರ” ಎಂದು 
ಸ ತಿಸಲಾಗಜಿ: 

ಸೋಮ ಯದಣ್ತಾ ತಯಕನು ಓಟ, ನರಸೀಪುರ ತಾಲ್ಲೂಕಿಗೆ ನೀಡಿದ ಮಹತ್ವದ 
ಕೊಡ:ಗೆಯೆಂದಕೆ ತನ್ನ ಹೆಸರಿನಲ್ಲಿ ನಿರ್ಮಿಸಿದೆ ಅಗ್ರಹಾರ ಸೋಮನಾಥಶ್ತರ: 
ಇಲ್ಲಿ ಕೇಶವಜೀವಾಲಯವನ್ನು ಕಟ್ಟಿಸಿ ಸೋಮನಾಥಪುರವನ್ನು ಒಂದು ಐತಿಹಾಸಿಕ 
ತಾಣವಾಗಿದೆ. ಸೋತುಕಾತಕ್ತಗ 88ನೆಯ ಶಾಸನ ಇದರ ನಿರ್ಮಾಣವನ್ನು 
ಕುರಿಶಂತೆ ಅಮೂಲ್ಯ ಮಾಹಿತಿ ಒದಗಿಸುತ್ತದೆ. ಶಾಸನದ ಆರಂಭದಲ್ಲಿ ಹೊಯ ಥ 
ದೊರೆಗಳ ವಂಶಾವಳಿಯನ್ನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವೇಧ 
ಹೇಳಿದೆ. ಅನಂತರ ಕೇಶವದೇವರ ಅಂಗಭೋಗೆ ರಂಗಭೋಗ ನಿತ್ಯೋತ್ಸವ 
ನೈಮಿತ್ತಿ ಕೋತ್ಸ ವಗಳಿಗೆಂದು ನಾರಸಿಂಹನು 3000 ಗದ್ಯಾಣವನ್ನೂ ಸ್ಪ ಸೈ ಲವನ್ನೂ 
ನೀಡಿದುದನ್ನು "ಣದ ಸೋಮಯದಣ್ಣಾ ಯಕನು ಧಾರಾಪೂರ್ವಕವಾಗಿ ಕೊಟ್ಟ 
ಸಂಗತಿ ವರ್ಣಿತವಳಗಿಕಿ. ನೋಮಯದಣ್ಣಾ ಯಕನ ಅಳಿಯಂದಿರಾದ ಮಲ್ಲಿಜೀವ 
ದಣ್ಣಾ ಯಕ ಮತ್ತು ಚಿಕ್ಕಕೇತಯದಣ್ಣಾ ಯಕರುಗಳು ಆ ಸ್ಥಲವನ್ನು ವೃತ್ತಿಗಳನ್ನಾಗಿ 
ಜಫಾಾಸಿದ ವಿವರಗಳು ಇಲ್ಲಿ ದೊರೆಯುತ್ತವೆ. 

ವೀರನರಸಿಂಹನ ಆಳ್ವಿಕೆಯಲ್ಲಿ ಈತನ ಮಂತ್ರಿ, ಮೂಗೂರು ಪ್ರಭುಗಳು ಮತ್ತು 
ಪ್ರಜೆಗಳೆಲ್ಲರು ಸೇರಿ ಮೂಗೂರಿನ ನೇಶನಾಥದೇವರಿಗೆ ಕ್ರಿ.ಶ. 1279 ರಲ್ಲಿ ದತ್ತಿ 
ಬಿಟ್ಟ ದ್ವರು1 ಮೂರನೆಯ ನರಸಿಂಹನು ಆಚಾರ್ಯರು ನಂಬಿಯರು ಹಾಗೂ 
ೈಷ್ಣ್ಯ ವರಿಗೆ ಕ್ರಿ.ಶ. 1281 ರಲ್ಲಿ ಶಾಸನಪತ್ರ ವನ್ನು ಬರೆದುಕೊಟ್ಟ ಸಂಗತಿ ಸೋಮ 

ಸ] ಮೂಗೂರು 267 


ಶಾಸನಗಳಲ್ಲಿ ಟಿ. ನರಸೀಪುರ ತಾಲ್ಲೂಕಿನ ಇತಿಹಾಸ ೮೯ 


ನಾಥಪುರ 91ನೆಯ ಶಾಸನದಿಂದ ತಿಳಿದುಬರುತ್ತದೆ. ಆ ಪ ಪ್ರಕಾರ ಆರು ತತ್ತಿನ ಒಳಗಣ 
ಬಂಡೂರತತ್ತಿನ 14 ವೃತ್ತಿ ತ್ರಿ ಹಳ್ಳಿ ಗಳ ಕೊಡಗಿಯ ತೋಟ, ಹಾದರವಾಗಿಲು ಗ್ರಾಮ 
ಹೊಳೆತಡಿಯ ಕಾಲುವೆಯಲ್ಲಿ ಸೇವರಗಲ್ಲಿ ಈಸ ಸ್ಥಳಗಳನ್ನು ಆಚಾರ್ಯರು ವೈ ಡೆ ತ 
ನಂಬಿಯರುಗಳು ತಾವೇ ಅನುಭವಿಸಿಕೊಂಡು ಸಿದ್ಧಾಯದ ಕಡೆಗೆ 1060 'ಗದ್ಯಾಣ 
ವನ್ನು ನೀಡಿ ದೇವರ ಅಮೃ್ಭ ತಪಡಿಗೆ ಬತ್ತ ವನ್ನು ಕೊಡಬೇಕೆಂದು ತೀರ್ಮಾನವಾಯಿ: ಸ 

ವಿಷ್ಣು ಡೇವ ಕ BES ಮಗನಾದ ಪೆರುಮಾಳುದೇವ 
ದಣ್ಣಾಯಕನು ಈಗಾಗಲೆ ನೋಡಿರುವಂತೆ ಮೂರನೆಯ ನರಸಿಂಹನ ಮಂತ್ರಿ. ಈಶ 
ಆಲುಗೋಡು ಗ್ರಾಮದಲ್ಲಿ ಕೇಶವಜೀವಾಲಯದ ರಂಗಮಂಟಿಸವನ್ನೂ ಸಭಾಮಂಟಪ 
ವನ್ನೂ ನಿರ್ಮಿಸಿದ ಸಂಗತಿ ಕ್ರಿ.ಶ. 1290 ರ ಬ. ನರಸೀಪುರ 7 ನೆಯ ಶಾಸನದಿಂದ 
ತಿಳಿದು ಬರುತ್ತದೆ. ಆಲುಗೋಡು ಕೇಶವದೇವಾಲಯದ ಕಾರಣದಿಂದ ಆ ಊರಿಗೆ 
ಸರ್ವಜ್ಞ ಪ್ರಸನ್ನ ಕೇಶವಪುರ ಎಂಬ ಪರ್ಯಾಯನಾಮವಿದ್ದಿತು. ಹೊಯ್ಸಳರ 
ಬಿರುದುಗಳಾದ ಮಲೆಪರೊಳುಗಂಡ್ಕ ಗಂಡಭೇರುಂಡ, ಕದನಪ್ರ ಚಂಡನಸಹಾಯ 
ಶೂರನೇಕಾಂಗವೀರ, ಶನಿವಾರಸಿದ್ದಿ, ಗಿರಿದುರ್ಗಮಲ್ಲ, ಪಾಂಡ್ಯರಾಜಸಮುದ್ಧರಣ 
ಮೊದಲಾದವು ಪ್ರಸ್ತುತ ಶಾಸನದಲ್ಲಿ ಧಾರಾಳವಾಗಿ ಬಳಕೆಯಾಗಿವೆ. 
ಹೊಯ್ಸಳರು ಈ ಪ್ರಾಂತದ ಜನತೆಯ ಶಿಕ್ಷಣಕ್ಕೆ ಆದೃತೆ ನೀಡಿದ್ದರು. ತಡಿ 

ಮಾಲಿಂಗಿ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು. ಮಹಾಪ್ರಧಾನಿ ಪೆರುಮಾಳು 

ದಣ್ಣ್ವಾಯಕನು ಮಾಲಿಂಗಿಯಲ್ಲಿ ಒಂದು ಶಾಲೆಯನ್ನು ಸ್ಥಾಪಿಸಿದ್ದ ವಿವರಗಳು 
ಕ್ರಿ.ಶ. 1290 ರ ತಡಿಮಾಲಿಂಗಿ 238 ನೆಯ ಶಾಸನದಲ್ಲಿ ಲಭ್ಯವಾಗಿವೆ. ಈತ 
ಪಾಠಶಾಲೆಗೆಂದು ಸೂಕ್ತ ನಿವೇಶನವನ್ನು ಊರಿನ ಮಹಾಜನತೆ ಹಾಗೂ ದೇವಪ್ಪ 
ಎಂಬಾತನಿಂದ ಖರೀದಿಸಿದ್ದ, ನಾಗರಿ, ಕನ್ನಡ, ತಮಿಳು, ಆರ್ಯಭಾಷೆಗಳನ್ನು ಕಲಿ 
ಸುವ ಉಪಾಧ್ಯಾಯರಿಗೆ ವಾರ್ಷಿಕ 6 ಗದ್ಯಾಣ, ಖುಗ್ಗೇದವನ್ನು ಓದಿಸುವ 
ಉಪಾಧ್ಯಾಯರಿಗೆ 6 ಗದ್ಯಾಣ ಮತ್ತು ವಾಸದ ಮನೆಯ ಸೌಲಭ್ಯವನ್ನು ಕಲ್ಪಿಸ 
ಲಾಗಿತ್ತು. ಈ ಮಾಲಿಂಗಿಯಾದರೊ ಆ ಕಾಲದಲ್ಲಿ ಶ್ರೀರಂಗಪುರ ಅಗ್ರಹಾರ ಎಂದು 
ಪ್ರಸಿದ್ಧಿ ಯಾಗಿತ್ತು. 

ಮೂರನೆಯ ನರಸಿಂಹನು ಕ್ರಿ.ಶ. 1291 ರ ವರೆಗೆ ರಾಜ್ಯವಾಳಿದೆ. ಈತನ 
ಉತ್ತರಾಧಿಕಾರಿಯಾಗಿ ಬಂದ ಕಿ ಬಲ್ಲಾಳನು ಕ್ರಿ.ಶ. 1292- 1342ರ 
ವರೆಗೆ ಅಧಿಕಾರದಲ್ಲಿದ್ದ, ಈತನ ಮಹಾಪ್ರಧಾನ ಲಕುಮಯ್ಯ ಎಂಬುವನು 
ಸರ್ವಾಧಿಕಾರಿ, ಸೇನಇಧಿಪತಿ ಹೀಗೆ ಹಲವು ಹುದ್ದೆಗಳನ್ನು ಹೊಂದಿದ್ದ, 
ಕ್ರಿ.ಶ. 1303 ರ ಕುರುಬೂರು 287ನೆಯ ಶಾಸನದಲ್ಲಿ ಲಕುಮಯ್ಯನ ನಿರೂಪದ 
ಮೇರೆಗೆ ಹೆಗ್ಗಡೆ ತೀಕಯ್ಯ ಕುರುಬೂರ ಹೆಗ್ಗೇಶ್ವರದೇವರ ನಂದಾದೀವಿಗೆ 
ಆಚಂದ್ರಾರ್ಕ ಶಾರಂಬರ ನಡವಂತೆ ಗಾಣದ ಸುಂಕವನ್ನು ಧಾರಾಪೂರ್ವಕವಾಗಿ' 
ಮಾಡಿಕೊಟ್ಟುದನ್ನು ತಿಳಿಸಲಾಗಿದೆ. 


೯0 ಮಾನವಿಕ ಕರ್ಣಾಟಕ 


ಮುಮ್ಮಡಿ ಬಲ್ಲಾಳನ ಬಳಿಕ ಹೊಯ್ಸಳ ಸಾಮ್ರಾಜ್ಯ ಪತನದ ಹಾದಿ ಹಿಡಿ 
ಯಿತು, ಮುಂಡೆ ನಿಜ ಯನಗಳ ಸಾಮ್ರಾಜ್ಯ ಸ್ಥಾ ಪನೆಯಾಗುವವರೆಗೆ ಟ್ರ, ನರಸೀಪುರ 
ತಾಲ್ಲೂಕ) ಸಳೀಯ ಪ್ರಭುಗಳ ಆಡಳಿತಕ್ಕೆ ಕೆಲವು ಕಾಲವಾದರೂ ಒಳಪಟ್ಟಿ ತ್ತೈಂದು 
ಊಜಸಬಹುದು. ಹದಿನಾಲ್ಕನೆಯ ಶತಮಾನದ ಪೂರ್ವಾರ್ಧದಲ್ಲಿ ವಿಜಯನಗರದ 
ಅರಸರು ಬಂದರು. ಇವರು ದಕ್ಷಿಣದ ಬದಲು ಉತ್ತರ ಭಾರತದ ಕಡೆಗೆ ಆಕ್ರಮಣ 
ಮಾಡಿದ್ದರೆ ಪ್ರಾಯಃ ಇತಿಹಾಸದ ಗತಿಯೆ ಬದಲಾಗುತ್ತಿತ್ತು. 

ವಿಜಯನಗರದ ಅರಸರಿಗೆ ಸಂಬಧಿಸಿದಂತೆ ಈ ತಾಲ್ಲೂಕೆನಲ್ಲಿ ದೊರೆಯುವ 
ಪ್ರಾಚೀನ ಶಾಸನವೆಂದಕೆ ಎರಡನೆಯ ಹರಿಕ್‌ರರಾಯನದು. ಕ್ರಿ.ಶ. 1392ರ 
ಬೈರಾಪುರ 30ನೆಯ ಶಾಸನದಲ್ಲಿ “ಶ್ರೀ ವೀರಹರಿಹರರಾಯರ ಧರ್ಮೊದ್ಧಾರಕ 
ತಿರಮಕೂಡಲನಾಥವೊಡೆಯ* ಎಂದು ವರ್ಣಿಸಿರುವುದರಿಂದ ತಿರಮಕೂಡಲು ನರಸಿಂಹ 
ಈತನಿಗೆ ಆರಾಧ್ಯದೈವವಾಗಿರಬಹುದು, ಓಟ, ನರಸೀಪುರ 17ನೆಯ ತಾಮ್ರ ಶಾಸನ 
ಕ್ರಿ.ಶ. 1397ರ ಕಾಲವ್ವಾಗಿದ್ದು ಕೊಳತೂಗು ಶಾಸನ ಎಂದೇ ಖ್ಯಾತವಾಗಿದೆ. 
ವಿಜಯನಗರದಲ್ಲಿ ಎರಡನೆಯ ಹರಿಹರರಾಯನು ಆಳುತ್ತಿದ್ದಾಗ ಆತನ ಸೋದರ ಬುಕ್ಕ 
ರಾಜನ ಮೊಮ್ಮಗ ಮಲ್ಲಿನಾಥನ ಮಗ ನಾರಾಯಣ ಒಡೆಯನು ಕೊಳತೂರು 
ಗ್ರಾಮವನ್ನು ತನ್ನ ರಾಜನ ಹೆಸರಿನಲ್ಲಿ "ಪ್ರತಾಪ ಹರಿಹರಪುರ' ಎಂದು ಅಗ್ರಹಾರ 
ವನ್ನಾಗಿ ಮಾಡಿದನು, “ನಮ್ಮ ತಂದೆ ಪ್ರತಾಪ ಹರಿಹರ ಮಹಾರಾಯರಿಗೆ 
ಆಯುರಾರೋಗೈೈಶ್ವರ್ಯಾಭಿವೃದ್ಧಿ ಯಹತಾಗಿ ಚನ್ನಪಟ್ಟದ ಬಳಿಲದೊಳಗಣ” 
ಕೊಳತೂರು ಅಗ್ರಹಾರವನ್ನು 36 ವೃತ್ತಿಗಳನ್ನಾಗಿ ವಿಂಗಡಿಸಿ 39 ಬ್ರಾಕ್ಮಣರಿಗೆ 
ಕಾವೇರಿ ಕಪಿಲಾ ಸಂಗಮದ ಅಗಸ್ಟ ಸನ್ನಿಧಿಯಲ್ಲಿ ದಾನವಾಗಿತ್ತನು. ಈ ನಾರಾಯಣ 
ಒಡೆಯನು ಓ. ನರಸೀಪುರ ಭಾಗದಲ್ಲಿ ಸ್ಥಳೀಯ ಪ್ರಭುವಿನ ರೀತಿ ಕಾರ್ಯನಿರ್ವಹಿಸಿರ 
ಬಹುದು. ಇದೇ ಹರಿಹರರಾಯನ ಆಳ್ವಿಕೆಯಲ್ಲಿ ಹೆಮ್ಮಿಗೆ ಕೂಡ ಹರಿಹರರಾಜೇಂದ್ರ 
ಪುರ ಎಂಬ ಹೆಸರು ತಳೆದಿತ್ತು. ಈತ ಹೆಮ್ಮಿಗೆಯನ್ನು ಹಿರಿಯಮಾಧವಪುರದ 
ವರದರಾಜಭಟ್ಟನಿಗೆ ಕ್ರಿ. ಶ. 1397ರಲ್ಲಿ ದತ್ತಿಬಿಟ್ಟಿ ದ್ದನು. ಅಂತೆಯೆ ಓ. ನರಸೀಪುರ 
ತಾಲ್ಲೂಕಿನ ಉತುವೆಹಳ್ಳಿ ಇದೇ ಅವಧಿಯಲ್ಲಿ ಪ್ರತಾಪ ಹರಿಹರಪುರ ಎನಿಸಿದ್ದುದರ 
ಸೂಚನೆ ಎಡಡೊರೆ 35ನೆಯ ಶಾಸನದಲ್ಲಿ ದೊರೆಯುತ್ತದೆ 

ವಿಜಯನಗರದ ಅರಸರಲ್ಲಿ ಪ್ರಖ್ಯಾತನಾದ ಕೃಷ್ಣ ದೇವರಾಯನ (ಕ್ರಿ. ಶ. 
1509-1529) ಮಂತ್ರಿ ಸಾಳುವ ಗೋವಿಂದರಾಜನಿಗೆ ಸಂಬಂಧಿಸಿದ ಕೆಲವು 
ಶಾಸನಗಳು ಓಟ. ನರಸೀಪುರ ತಾಲ್ಲೂಕಿನಲ್ಲಿ ಕಂಡುಬರುತ್ತವೆ. ಈತೆ ಕೌಂಡಿನ್ಯಗೋತ ಸ 
ಆನಸ್ತಂಭಸೂತ್ರ, ಯಜುಶ್ಶಾಖೆಯ ರಾಚಿರಾಜನ ಪುತ್ರ. ಗುಂಜಾ ನರಸಿಂಹ 
ದೇನರ ಭಕ್ತ. ಗೋವಿಂದರಾಜ ತನ್ನ ಒಡೆಯನಾದ ಕೃಷ್ಣ ದೇವರಾಯನಿಗೆ ಭಕ್ತಿ 
ಭಾವದಿಂದಿದ್ದು ನಿಷ್ಮೆಯನ್ನು ಹೊಂದಿದ್ದನು. ರಾಜರ ಕೃಪೆಯಿಂದ ತನಗೆ ನಾಯಕತನ 

1. ಹೆಮ್ಮಿಗೆ 256 


ಶಾಸನಗಳಲ್ಲಿ ಟಿ. ನರಸೀಪುರ ತಾಲ್ಲೂಕಿನ ಇತಿಹಾಸ ೯೧ 


ದೊರೆತುದಕ್ಕೆ ಮೂಗೂರು ಸ್ಥಳದ ಹೊಸಪುರವನ್ನು ತಿರಮಕೂಡಲಿನ ಆಗಸ್ತೆ ಸೀಶ್ವರ 
ದೇವರ ಅಮೃತಪಡಿಗೆಂದು ಕ್ರಿ.ಶ. 1519ರಲ್ಲಿ ದತ್ತಿ ಬಿಟ್ಟನು. ರಾಯನಿಗೆ ಪುಣ್ಯ 
ವಾಗಬೇಕೆಂಬ ಆಶಯದಿಂದ ಮರಡೀಪುರವನ್ನು ಅಗ್ರಹಾರವನ್ನಾಗಿ ಮಾಡಿ ಕೃಷ್ಣ 
ರಾಯ:ಪುರ ಎಂದು ಕ್ರಿ. ಶ. 1528ರಲ್ಲಿ ನಾಮಾಂತರಗೊಳಿಸಿದ.? ಕೃಷ್ಣ ದೇವರಾಯನ 
ಆಸ್ಥಾನದ ವರ್ತಕ ಶರಣಪ್ಪ ಸೆಟ್ಟಿ ತಿರುಮಕೂಡಲಿನ ಅಗಸ್ತ್ಯೇಶ್ವರ ದೇವಾಲಯದ 
ಆವರಣದಲ್ಲಿ ಪಾರ್ವತಿಗುಡಿಯನ್ನು ನಿರ್ಮಿಸಿದಾಗ ಈತನಿಗೆ ಸಾಳುವ ಗೋವಿಂದ 
ರಾಜನು ಕೊಳ್ಳೇಗಾಲ ಸೀಮೆಗೆ ಸೇರಿದ ಗದ್ದೆಯನ್ನು ಕೊಡುಗೆಯಾಗಿತ್ತನು.3 
ಉಳಿದಂತೆಯೂ ಗೋವಿಂದರಾಜನು ಗುಂಜಾ ನರಸಿಂಹೆದೇವರಿಗೆ ಹಲವು ದತ್ತಿ 
ಗಳನ್ನು ನೀಡಿದ್ದನು. 

ಕೃಷ್ಣ ರಾಯನ ನಾಮದ ಮುದ್ರೆ ಓ, ನರಸೀಪುರ ತಾಲ್ಲೂಕಿನ ಅನೇಕ ಸ್ಥಳ 
ನಾಮಗಳಲ್ಲಿ ಕಾಣಬಹುದು, ಕಲಿಯೂರು ಕಲವು ಕಾಲ ಕೃಷ್ಣಾಪುರ ಎಂಬ ಹೆಸರು 
ಪಡೆದಿತ್ತು. ಸಾಳುವ ಗೋವಿಂದರಾಜನು ತನ್ನ ರಾಜನಿಗೆ ಧರ್ಮವಾಗಬೇಕೆಂದು 
| ಕ್ರಿ.ಶ. 1521ರಲ್ಲಿ ಹೊಯ್ಸಳ ದೇಶದ ಕಲಿಯೂರನ್ನು 37 ವೃತ್ತಿಗಳನ್ನಾಗಿ 
ವಿಂಗಡಿಸಿ ನಾನಾಗೋತ್ರದ ಬ್ರಾಹ್ಮಣರಿಗೆ ಧಾರೆಯೆರೆದನು.* ಈ ಬಗ್ಗೆ ಹೊಯ್ಸಳ 
- ಬಲ್ಲಾಳರಾಯನು ಮೊದಲೇ ಮಾಡಿದ ಶಾಸನ ಖಿಲವಾಗಿತ್ತೆಂದು ತಿಳಿದುಬರುತ್ತದೆ. 
ತಾಯೂರುಸ್ಥಲ ಉಮ್ಮತ್ತೂರು ಚಾವಡಿಗೆ ಸೇರಿದ ಹೆಮ್ಮಿಗೆಯನ್ನು ಕೃಷ್ಣದೇವ 
ರಾಯನು ಕ್ರಿ. ಶ, 1526ರಲ್ಲಿ ಹಿರಿಯ ಮಾಧವಪುರದ ಲಕ್ಷ್ಮೀನಾಥಭಟ್ಟ ನಿಗೆ ದತ್ತಿ 
ನೀಡಿದ್ದನು. ಈತ ಹೆಮ್ಮಿಗೆ 256ಗಲ್ಲಿ ಉಕ್ಕನಾದ ವರದರಾಜಭಟ್ಟಿನ ಅನ್ವಯವೆ 
ಇರಬೇಕು. 

ಕೃಷ್ಣದೇವರಾಯನನ್ನು ಅಳಿದುಳಿದೆ ಹೊಯ್ಸಳ ರಾಜರು ತಮ್ಮ ಚಕ್ರವರ್ತಿ 
ಯೆಂದು ಒಪ್ಪಿ ಕೊಂಡಿದ್ದರು. ವಿಜಯನಗರದ ಅರಸರ ಕಾಲದಲ್ಲಿ ತಲಕಾಡಿನ ಸುತ್ತ 
ಮುತ್ತಲ ಪ್ರದೇಶ "ಹೊಯ್ಸಳ ನಾಡು' ಎಂದು ತನ್ನ ಪೂರ್ವದ ಹೆಸರನ್ನೆ ಉಳಿಸಿ 
ಕೊಂಡು ಬಂದಿತ್ತು. ರಾಜಾವಳಿ ಕಥಾಸಾರದಲ್ಲಿ ಬರುವ “ಬಲ್ಲಾಳ ಸಂತತಿಯರ 
ಸುಗಳ್‌ ಕೆಲಂಬರುತ್ತರಕ್ಕೆ ಪೋಗಿ ವಿಜಯನ ಗರಡೊಳಿರ್ದರ್‌ ಕೆಲರ್‌ ಕಾರಗಹಳ್ಳಿ ಅರಿ 
ಕುಠಾರ ತಳಕಾಡು ಮೂಗೂರು ಮೊದಲಾದ ಗ್ರಾಮಂಗಳೊಳಿರ್ದರ್‌” ಎಂಬ ಮಾತು 
` ಕೂಡ ಮೇಲಿನ ಹೇಳಿಕೆಗೆ ಆಧಾರ. ಜೊತೆಗೆ ಹೊಯ್ಸಳ ಸಂಶತಿಯವರು ಮತ್ತು 
ಅವರ ದಂಡನಾಯಕರು ಕೆಲವೆಡೆ ಸ್ಥಳೀಯ ಪ್ರಭುಗಳಾಗಿದ್ದರೆಂದು ತೋರುತ್ತದೆ. 

ಬೈರಾಪುರ 32 ಮತ್ತು ಬನ್ನೂರಿನ 55ನೆಯ ಶಾಸನಗಳಲ್ಲಿ ವಿಜಯನಗರದ 
ಅಚ್ಯುತರಾಯನ ಉಲ್ಲೇಖ ದೊರೆಯುತ್ತದೆ. ಈಶನ ಆಳ್ವಿಕೆಯ ಅವಧಿಯಲ್ಲಿ 
ಲಿಂಗಣ್ಣ ಎಂಬ ವೀರನು ಮಡಿದಾಗ ಕ್ರಿ.ಶ. 1534ರಲ್ಲಿ ಬೈರಾಪುರದಲ್ಲಿ ವೀರಗಲ್ಲನ್ನು 


1. ಹೊಸಪುರ 289 2. ಮರಡೀಪುರ 132, 133 1. ತಿ. ನರಸೀಪುರ 26 
4, ತಿ ನರಸೀಪುರ 2 5, ಕಲಿಯೂರು 225 


೯೨ ಮಾನವಿಕ ಕರ್ಣಾಟಕ 


ನೆಡೆಸಲಾಯಿತು.3 ಆಚ್ಯುತರಾಯನ ಮಂತ್ರಿ ವರದಪ್ಪಣ್ಣ ನು ಬ. ನರಸೀಪುರ 
ಭಾಗದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದನು. ಈಶನ ಕಾರ್ಯಕರ್ತ ಕನ್ನಪ್ಪ 
ನಾಯಕನು ಬನ್ನೂರಿನ ಮುಖ್ಯನಾಗಿದ್ದೆನೆಂಸು ತೋರುತ್ತದೆ ಕನ್ನಪ್ಪ ನಾಯಕನ 
ಮಗ ತಮ್ಮನಾಯಕನು “ವಹ್ನಿ ಪುರಾಧೀಶ್ವರ ಶಿ ಶ್ರೀ ಹನುಮಂತೇಶ್ವರ ದೇವರಿಗೆ 
ಹೊಸ್ತಾಗಿ ದಿವ್ಯರಥವನು ಕಟ್ಟಿಸಿ ಉಮಾಸ ಂಥೇಶ್ವ ರ 'ಏಿಫ್ನೆ "ಶ್ವರ ಗಸ ಮುಂತಾದ 
ಸೌಮ್ಯ ವಿಗ್ರ ಹಗಳನ್ನು We ಗಿ cub ಪ್ರ ತಿಷ್ಮಾಪಿಸಿದ್ದ ನು. ಈ ದೇವರ 
ರಥೋತ್ಸವ ಆಚಂದ್ರಾರ್ಕವಾಗಿ ನಡೆಯುವಂತೆ ಕಾವೇರಿ ಕಾಲುವೆ ಕೆಳಗಿನ ಗದ್ದೆ. 
ತೋಟ ಅಡಿಕೆ ಮರಗಳನ್ನು ಕೊಡುಗೆಯಾಗಿತ್ತನು. ತಮ್ಮನಾಯಕನ "ಮದವಳಿಗೆ' 
ಅಂದರೆ ಪತಿ ತಿಪ್ಪಮ್ಮ ಬೈರಾಪುರದ ಹನುಮಂತೇಶ್ವರ ದೇವರಿಗೆ ನಿತ ವೂ 
ಮೊಸರನ್ನದ ನೈವೇದ್ಯ ನಡೆಯುವಂತೆ 7 ಕಂಡುಗ ಗದ್ದೆ, 900 ಅಡಕೆ ಮರಗಳನ್ನು 
ಕೊಟ್ಟಿದ್ದಳು. 

ಶ 1543ರಲ್ಲಿ ವಿಜಯನಗರ ಸಿಂಹಾಸನಕ್ಕೆ ಪದಾರ್ಹಣೆ ಮಾಡಿದ 
ಸದಾಶಿವರಾಯನು 1597ರ ವರಿಗೆ ರಾಜ್ಯವಾಳಿದ. ಇವನು ಓಟ. ನರಸೀಪುರ ಭಾಗದ 
ಮೇಲ್ವಿ ಚಾರಣೆಗೆಂದು ಆರವಟಯ ಆಸಸ್ತ್ರಂಭಸೂತ್ರದ ಆತ್ರೇಯಗೋತ್ರದ ಬುಕ್ಕು 
ರಾಜನ ಸಂತತಿ ಅಹೋಬಳರಾಜ ಅರಸನನ್ನು ನಿಯಮಿಸಿದ್ದನು. ಈತ ಸೋಮನಾಥ 
ಪುರದ “ದೇವರು ಬ್ರಾಹ್ಮರು ಅರಮನೆಗೆ ತೆತ್ತುಬಹ್‌ ಸಂಬಳ ಸರತ್ತಿ ಮೂವತ್ತು 
ವರಹಂನು” ರದ್ದು ಶಾಹಿ ಪ್ರಸಂಗ ಕ್ರಿ. ಶ. 1550ರ ಸೋಮನಾಥಪುರ 94ನೆಯ 
ಶಾಸನದಿಂದ ವ್ಯಕ್ತವಾಗುತ್ತ ಜಿ ಒಟ್ಟಾರೆ ಟಿ. ನರಸೀಪುರ ತಾಲ್ಲೂಕಿನಲ್ಲಿ ವಿಜಯ 


ನಗರದ ರಾಜರ ಪೈಕಿ ಕೃ ಕಪ್ಪ ದೇವರಾಯನ ಶಾಸನವೆ ಹೆಚ್ಚಾ ಗಿ ಕಾಣಿಸಿಕೊಂಡಿರುವುದು 
ಗಮನಾರ್ಹ. 


ವಿಜಯನಗರದ ಆಧಿಪತ್ಯವನ್ನು ಒಪ್ಪಿ ಕೊಂಡಂಥ ಮೈ ಸೂರು ಅರಸರು ಆವರ 
ಮಾಂಡಲಿಕರಾಗಿಯೂ ಸ್ವತಂತ್ರರಾಜರ ಸ್ಥಾನಮಾನ ಪಡೆದಿದ್ದರು, ವಿಜಯನಗರದಲ್ಲಿ 
ವೆಂಕಟಪತಿ ಮಹಾರಾಯನು ಆಳುತ್ತಿದ್ದಾಗ ಮೈಸೂರಿನಲ್ಲಿ ರಾಜಒಡೆಯನು 
ಸಿಂಹಾಸನವನ್ನವಲಂಕರಿಸಿದ್ದನು. ರಾಜಒಡೆಯ 1610ರಲ್ಲಿ ಪಟ್ಟಕ್ಕೆ ಬಂದನು. 
ಮೂಗೂರು, ಕಳಲೆ ಮೊದಲಾದ ಪಾಳೆಯಗಾರರೊಂದಿಗೆ ವೈವಾಹಿಕ ಸಂಬಂಧ 
ಬೆಳೆಸಿದ್ದನು, ವಿಜಯನಗರದ ವೆಂಕಟಪತಿರಾಯನು ಓ. ನರಸೀಪುರ ತಾಲ್ಲೂಕಿನ 
ಬನ್ನೂರು ಸ್ಥಳವನ್ನು ರಾಜಟಡೆಯನಿಗೆ ಉಂಬಳಿಯಾಗಿ ನೀಡಿದ್ದನು, ಆದುದರಿಂದ 
ಈ ಭಾಗವೆಲ್ಲ ಈತನ ವಶದಲ್ಲಿತ್ತು. ಕ್ರಿ.ಶ. 1615ರಲ್ಲಿ ರಾಜಒಡೆಯನು 
ಬನ್ನೂ ರಿನ ರಾಮಚಂದ್ರ ಕೇ ವಾಲಯನ ಅರ್ಚನಾವೃತ್ತಿ ಅಂಗರಂಗಭೋಗ 


ಪಡಿತರಕ್ಕೆಂದು ಬೇವಿನ ತಳ ಯನ್ನು ದತ್ತಿ ನೀಡಿದ ಬ ಬನ್ನೂ ರು 50 ಶಾಸನ 
ದಿಂದ ತಿಳಿದು ಬರುತ್ತದೆ, 


I; ಬೈ ರಾಪುರ kf. 


ಶಾಸನಗಳಲ್ಲಿ ಟಿ, ನರಸೀಪುರ ತಾಲ್ಲೂಕಿನ ಇತಿಹಾಸ ೯೩ 


ಅರವೀಡ: ಕುಟುಂಬದ ರಾಮದೇವ ಮಹಾರಾಯನು ಘನಗಿರಿ ಸೆನುಗೊಂಜೆ 
ಯಿಂದ ಅಳುತಿದ್ದಾಗ ರಾಜಒಡೆಯನ ಮೊಮ್ಮಗ ನರಸರಾಜ ಒಡೆಯನ ಮಗ 
ಚಾಮರಾಜ ಒಡೆಯನು ಮೈ ಸೂರು ಸಿಂಹಾಸನಾಧೀಶ್ವರನಾಗಿದ್ದನು ಈತನಿಗೆ 
ಮೂಗೂರು ಸ್ಥಳಕ್ಕೆ ಸೇರಿದ ನವಿಲೂರು ಆಲದೂರು ಮುಂತಾದುವುಗಳು ವೆಂಕಟಪತಿ 
ರಾಯನಿಂದ ಕಾಣಾಂಚೆಯಾಗಿ ಲಭಿಸಿತ್ತು. ಈತ ಕ್ರಿ.ಶ. 1622ರಲ್ಲಿ ಈ ಎರಡು 
ಗ್ರಾಮಗಳನ್ನು ಒಂದುಗೂಡಿಸಿ ಚಾಮರಾಜ ಸಮುದ್ರ ಎಂಬ ಅಗ್ರ ಹಾರವನ್ನು 
ನಿರ್ಮಿಸಿ 41 ವೃತ್ತಿಯಾಗಿ ವಿಂಗಡಿಸಿದನು. ಅವುಗಳಲ್ಲಿ ಒಂದು ವೃತ್ತಿಯನ್ನು 
ಗುಂಜಾ ನರಸಿಂಹಸ್ವಾಮಿಗೆ ಅರ್ಪಿಸಿ ಉಳಿದ 40 ವೃತ್ತಿಗಳನ್ನು 33 ಬ್ರಾಹ್ಮಣರಿಗೆ 
ಹೆಂಚಿದನು.1 ಈತನ ಕಾರ್ಯಕರ್ತನಾಗಿದ್ದ ಕೆಂಪಒಡೆಯನ ಮಗ ಬಸವಲಿಂಗಣ್ಣನು 
ತಲಕಾಡಿನ ವೈದ್ಯೇಶ್ವರ ದೇವಾಲಯದ ಪಶ್ಚಿಮಕ್ಕೆ ಪಂಚಲಿಂಗಗಳನ್ನು ಷೀ ಶ್ರ. 
1633ರಲ್ಲಿ ಪ್ರತಿಷ್ಠಾಪಿಸಿ ತಲಕಾಡಿನಲ್ಲಿ 5 ಕಂಡುಗ ಗದ್ದೆ ಪೂರಿಗಾಲಿಯಲ್ಲಿ 10, 
ವರಹ ಭೂಮಿಯನ್ನು ದತ್ತಿ ನೀಡಿದನು. 

ಚಾಮರಾಜ ಒಡೆಯನ ಮೊಮ್ಮಗ, ದೇವರಾಜನ ಮಗ ದೇನರಾಜನು 
ತಲಕಾಡುಸ್ಥಳಕ್ಕೆ ಸೇರಿದ ಬೆಟ್ಟಹಳ್ಳಿಯನ್ನು ಕ್ರಿ.ಶ... 1673ರಲ್ಲಿ ಗೆದ್ದುಕೊಂಡ. 
ಹೀಗೆ ವಿಕ್ರಮಾರ್ಜಿತವಾಗಿ ಬಂದ ಈ ಊರನ್ನು ದೇವರಾಜಪುರ ಎಂದು 
ಪುನರ್ನಾಮಕರಣ ಮಾಡಿದ್ದ ಸಂಗತಿ ಬೆಟ್ಟದಹಳ್ಳಿ 139ನೆಯ ಶಾಸನದಿಂದ ವಿಶದ 
ವಾಗುತ್ತದೆ. ದೇನರಾಜನು ಮಲ್ಲಿಕಾರ್ಜುನದೇವರ ಅಮೃತಪಡಿ ದೀಪಾರಾಧನೆ 
ಸೇವೆಗೆಂದು ಈ ಬೆಟ್ಟಿ ಹಳ್ಳಿಯನ್ನು ದತ್ತಿ ಬಿಟ್ಟಿ ದ್ವನು- 

ಮೈ ಸೂರು ದೊರೆಗಳಲ್ಲಿ ಪ್ರಸಿದ್ಧನಾದ ಕಂಠೀರವ ನರಸರಾಜ ಒಡೆಯನು 
ಸೋಮನಾಥಪುರದಲ್ಲಿ ಸಟ್ಟಾ ಭಿರಾಮದೇವರ ಪ್ರತಿಷ್ಠೆ ನಡೆದಾಗ ಉಕ್ಕಲ್ಲೆರೆ ಗ್ರಾಮ 
ವನ್ನು ಕ್ರಿ.ಶ, 1676ರಲ್ಲಿ ದಾನಮಾಡಿದ್ದನು.3 

ಚಿಕ್ಕದೇವರಾಜನ ಕೈಕೆಳಗಿನ ಕಾರ್ಯಕರ್ತ ಕೊಟ್ಟೂರಯ್ಯ ಎಂಬವನು 
ತಲಕಾಡಿನಲ್ಲಿ ಮಲ್ಲೇಶ್ವರ ದೇವಾಲಯವನ್ನು ಕ್ರಿ.ಶ, 1679ರಲ್ಲಿ ನಿರ್ಮಿಸಿದನು. ಆ 
ಕಾಲಕ್ಕೆ ತಲಕಾಡಿಗೆ ಕರಿವನ ಎಂಬ ಪರ್ಯಾಯನಾಮವಿದ್ದು ದು ತಲಕಾಡು 
199ನೆಯ ಶಾಸನದಲ್ಲಿ ವ್ಯಕ್ತವಾಗಿದೆ. 

ಬ. ನರಸೀಪುರ 16ನೆಯ ಶಾಸನ ಅತಿದೀರ್ಫವಾಗಿದ್ದು ಹದಿನಾರು ತಾಮ್ರದ 
ಹಲಗೆಯ ಮೇಲಿದೆ. ಕ್ರಿ ಶ. 1749ರ ಅವಧಿಯ ಈ ತಾಮ್ರ ಶಾಸನದಲ್ಲಿ ಮೈಸೂರು 
ಮತ್ತು ಕಳಲೆ ಅರಸರ ' ವಂಶಾವಳಿಯನ್ನು ದೀರ್ಫ್ಥಿವಾಗಿ ನಿರೂಪಿಸಿದೆ. ಕಳಲೆ 
ವಂಶದವರು ಮೈಸೂರು ಅರಸರೊಡನೆ ವೈವಾಹಿಕ ಸಂಬಂಧ ಬೆಳೆಸಿದ್ದರು. ದಳವಾಯಿ 
ಗಳಾಗಿದ್ದಾಗ್ಯೂ ಅತ್ಯಂತ ಪ್ರಬಲರಾಗಿದ್ದರು. ಕೃಷ್ಣ ರಾಜನು ಮೈ ಸೂರು ಸಿಂಹಾಸನ 
ದಲ್ಲಿದ್ದಾಗ ಅವನ ದಳಪತಿ ಕಳಲೆ ದೇವರಾಜನು ಹದಿನಾಲ್ಕು ಹಳ್ಳಿ ಗಳನ್ನು ಒಂದು 


1. ತಿ. ನರಸೀಪುರ 15 2. ತಲಕಾಡು 187... 3. ಉಕ್ಕಲ್ಗೆರೆ 97 


ನಿ 


೯೪ ಮಾನವಿಕ ಕರ್ಣಾಟಕ 


ಗೂಡಿಸಿ ರಾಮಚಂದ್ರಪುರ ಎಂಬ ಅಗ್ರಹಾರವನ್ನು ಮಾಡಿ ಅದನ್ನು 120 ವೃ 
ಗಳನ್ನಾಗಿ ವಿಂಗಡಿಸಿ ನಾನಾ ಬ್ಲಾ ತ್ರಾ ಹ್ಮಣರಿಗೆ ದಾನನೀಡಿದ್ದ ನು. ಜೊತೆಗೆ ದ 
ಮನೆಯನ್ನು ಕೊಟ್ಟ ವಿವರಗಳು ಶಾಸನದಲ್ಲಿ ದೊರೆಯುತ್ತ ಭೆ; ಕೃ ಷ್ಣ ರಾಜನು 
ಹಲವು ಅಗ್ರ ಹಾರಗಳನ್ನು ನಿರ್ಮಿಸಿದ್ದ ಸಂಗತಿ ಬ. ನರಸೀಪುರ (ado ಶಾಸನದಲ್ಲಿ 
ಪ್ರಸ್ತಾ hee ಅಂತೆಯೆ ಮೈಸೂರು ಆರಸರ ವಂಶಾವಳಿಯನ್ನೂ ಹೇಳಲಾಗಿದೆ. 

"ಮೈಸೂರು ಅರಸರು ಮೂಗೂರು ಶಿಬ್ಬಾದೇವಿಯ ಭಕ್ತರಾಗಿದ್ದರು. ಈ 
ಡೇವತೆಗೆ ನಾನಾ ಬಗೆಯ ದಾನಗಳನ್ನು ಕೊಟ್ಟ! ದ್ವರು. ಮೂರನೆಯ ಕ ೈಷ್ಣ ರಾಜ 
ಒಡೆಯರ ಮಗಳು ದೇವಾಜಮ್ಮಣ್ಣಿ ತಿಬ್ಬಾದೇವಿ. ದೇವಾಲಯದ ne 
ಮಾಡಿಸಿದ್ದ ಳು. 

ಉಮ್ಮತ್ತೂರರಸರು ಕೂಡ ಟ್ರ, ನರಸೀಪುರ ತಾಲ್ಲೂಕಿನ ಕೆಲವು ಭಾಗಗಳ 
ಮೇಲೆ ತಮ್ಮ ಅಧಿಕಾರದ ಪ ರ ಭಾವವನ್ನು ಬೀರಿದ $ ರೆಂಬುದಕ್ಕೆ ಇಲ್ಲಿನ ಕೆಲವು ಶಾಸನ 
ಗಳು ನಿಲ್ಲುತ್ತವೆ. ಮೈ Kd ಅರಸರಂತೆ ಇವರೂ ವಿಜಯನಗರದ ಅರಸರ ಆಶ್ರಿತ 
ರಾಗಿದ್ದರು. ಕೃ ಷ್ಣ may ಪ್ರಧಾನಿ ಸಾಳುವ ಗೋವಿಂದರಾಜನು ಉಮ ಚು ರು 
ಸೀಮೆಯ ಮೂಗೂರು ಸ್ಸ ಳದ  ಮಾದಾಪುರವನ್ನು ಉಮ್ಮ ತ್ತೂರಿನ ದೇವರಾಯ 
ಅರಸನ ಮಗ ನಂಜಯ್ಯ "ಅರಸನಿಗೆ ಕ್ರಿ.ಶ 1519ರಲ್ಲಿ ಹಸು 'ಹಾರವಾಗಿ ಮಾಡಿ 
ಕೊಟ್ಟಿ ದ್ವನು.1 ಆ ಕಾಲಕ್ಕೆ ಮೂಗೂರು ಉಮ್ಮತ್ತೂ ರು ರಾಜ್ಯಕ್ಕೆ ಸೇರಿತು. 

ಉಮ್ಮ ತ್ತೂರಿನ ರಾಜ ವೀರಶೂರ ನಂಜಪ್ಪೊ ಡೆಯನ ಆಜ್ಞೆ ಯ ಮೇರೆಗೆ 
ನರಸಪ್ಪ ಯ್ಯ 4 ಗ್‌ ಶ್ರ ಷ್ಣ ರಾಯರಿಗೆ ಧರ್ಮವಾಗಬೇಕಂದು ಹಾಗೂ 
ಅವರ ಇತ ನರಸಣನಾಯಕರಿಗೆ ಪುಣ್ಯ ವಾಗಬೇಕೆಂದು ಉಮ್ಮತ್ತೂರಿನ ಹೊನ್ನ 
ಕಳಸದ ದೇವರಿಗೆ ತೊಟ್ಟ ವಾಡಿಗಾ ತ್ರಾಮವನ್ನು ಕ್ರಿ,ಶ, 1527ರಲ್ಲಿ ದತ್ತಿ ಬಿಟ್ಟು ತನ್ನ 
ನಿಷ್ಕೆಯನ್ನು ಪ್ರಕಟಿಸಿದ್ದನು,೨ ಇದೇ ಗ್ರಾಮವನ್ನು ಮುಂದಿ ಕ್ರಿ.ಶ. 162169 
ಮೈಸೂರು ಅರಸ ಚಾಮರಾಜ ಒಡೆಯನು ವಿರಕ್ತಮಠಕ್ಕೆ ನೀಡಿದುದು ತೊಟ್ಟ 
ವಾಡಿ 258ನೆಯ ಶಾಸನದಿಂದ ತಿಳಿಯುತ್ತದೆ. 

ಉಮ್ಮತ್ಮೂರಿನ ಮತ್ತೊಬ್ಬ ರಾಜ ವೀರದೇವಣ್ಣ ಒಡೆಯನ ಅಶ್ರಯದಲ್ಲಿ 
ಅಧಿಕಾರಿಯಾಗಿದ್ದ ದೀವರಸನು ಹೆಮ್ಮಿಗೆ ಹೊಸಹಳ್ಳಿ ಯ ಅಲ್ಲಾಳನಾಥ ದೇವರ 
ನಂದಾದೀಪಕ್ಕೆಂದು ಕ್ರಿ.ಶ. 1530ರಲ್ಲಿ ಕೆಲವು ಕೊಡುಗೆಯನ್ನಿತ್ತನು.3 

ಟ. ನರಸೀಪುರ ಶಾಲ್ಲೂಕಿನ ರಾಜಕೀಯ ಇತಿಹಾಸದಲ್ಲಿ ದೊಡ್ಡದೊಡ್ಡ ರಾಜರ, 
ಚಕ್ರವರ್ತಿಗಳ ಸಾಧನೆಯ ನಡುವೆ ಸ್ಥಳೀಯ ಪ್ರಭುಗಳ ಪಾತ್ರವಿರುವುದನ್ನು 
ಮತೆಯುವಂತಿಲ್ಲ. ಇವರೆಲ್ಲ ಪ ಶ್ರಖ್ಯಾತ ರಾಜ ಮನೆತನಗಳ ಸಾಮಂತರಾದರೂ ತಮ್ಮ 
ಅಧಿಕಾರದ ಪ್ರಾಂತಗಳಲ್ಲಿ ' ಗೌರವಾಧಿಕ್ಯ ವನ್ನು ಪಡೆದಿದ್ದ ರು. 

ಒಂಬತ್ತನೆಯ ಶತಮಾನದಲ್ಲಿ | ನರಸೀಪುರ ತಾಲ್ಲೂಕಿನಲ್ಲಿ ಸ್ಥಳೀಯ ಪ್ರಭು 


1, ಮಾದಾಪುರ 128 2, ತೊಟ್ಟವಾಡಿ 258 3. ಹೆಮ್ಮಿಗೆ 249 


ಶಾಸನಗಳಲ್ಲಿ ಟಿ, ನರಸೀಪುರ ತಾಲ್ಲೂಕಿನ ಇತಿಹಾಸ ೯೫ 


ಗಳಿದ್ದುದಕ್ಕೆ ಆಧಾರಗಳಿವೆ, ಗಂಗರಾಜ ಶ್ರೀಪುರುಷನ ಮಗ ಶಿವಮಾ೭ನು ಪೃಥ್ವೀ 
ಪಾಲನೆ ಮಾಡುತ್ತಿದ್ದಾಗ ಮಣಲೆ ಅರಸ ಎಂಬವನು ಕೂಂಬಡಿ ಕಿಲಲೆನಾಡನ್ನು 
ಆಳುತ್ತಿದ್ದ ಉಲ್ಲೇಖ ದೊರೆಯುತ್ತದೆ. ಪ್ರಾಯಃ ಈತ ಗಂಗರ ಆಶ್ರಯದಲ್ಲಿದ್ದ 
ಒಬ್ಬ ಸ್ಥಳೀಯಪ್ರ ಭುವಾಗಿರಬಹುದು, ಈ ಕೂಂಬಡಿಕೆಲಲೆನಾಡೆಂಬುದು 
ಟಿ, ನರಸೀಪುರ ತಾಲ್ಲೂಕಿನ ವಿಜಯಪುರ ಭಾಗವಾಗಿರುವ ಸಾಧ್ಯತೆಯಿದೆ. ಎರೆಯಪ್ಪನ 
ಶಾಸನದಲ್ಲಿಯೂ ಉಕ್ಕನಾಗಿರುವುದರಿಂದ ಮಣಲೆ ಅರಸನು ಆತನ ಕಾಲದಲ್ಲಿಯೂ 
ಇದ್ದ ನೆಂದು ಊಹಿಸಬಹುದು.2 

ಹೊಯ್ಸಳ ದೊರೆ ವೀರಬಲ್ಲಾ ಳನಿಗೆ ಸೇರಿದ ಚಿದರವಳ್ಳಿ 98ನೆಯ ಶಾಸನದಲ್ಲಿ 
"ಮಂಡಲಸ್ವಾಮಿ ಮಾದಿಗೌಡ' ಎಂಬ ಉಲ್ಲೇಖ ದೊರೆಯುತ್ತದೆ. ಈತ ಚಿದರವಳ್ಳಿ 
ಭಾಗದ ಸ್ಥಳೀಯ ಪ್ರಭುವಾಗಿದ್ದನು. ಈತನ ಮಗ ಕೆಲವು ದತ್ತಿಗಳನ್ನು ನೀಡಿದ್ದನು. 
ಅಮ್ಮಗೌಡ ಎಂಬವನು ಎರ್ಬಾಗಿಲ ಸ್ಥಾನಿಕನಾಗಿದ್ದುದರ ಸೂಚನೆ ಓಟ, ನರಸೀಪುರ 
8ನೆಯ ಶಾಸನದಲ್ಲಿ ಸಿಕ್ಕುತ್ತದೆ. ಈತ ಹೊಯ್ಸಳರ ಅಶ್ರಿತನಾಗಿದ್ದಿರಬಹುದು. 

ಹೊಯ್ಸಳ ವೀರನರಸಿಂಹನ ಕೃಪೆಯಲ್ಲಿ ಕ್ರಿ,ಶ, 1277ರ ಅವಧಿಯಲ್ಲಿ 
ಸಂಕಣ್ಣ ವಿಜಯಣ್ಣ ಎಂಬವರು ಮೂಗೂರು ಭಾಗದ ಸ್ಥಳೀಯ ಪ್ರ ಪ್ರಭುಗಳಾಗಿದ್ದರೆಂದು 
ತೋರುತ್ತ ಡೆ. ಮ ಸಹನ 261ನೆಯ ಶಾಸನದಲ್ಲಿ" 'ಶ್ರೀಮನ್ಮಹಾಸಸಾಯತರುಮಪ್ಪ 
ಬಾಚನ್ನ ಮಲ್ಲಣ್ಣನವರೂ ಕೊಟ್ಟಿ ಶ್ರೀದೇಸಿನಾಥರು ಕುಮಾರನಾಡಾದ ತೊರೆನಾಡ 
ನಾಳೆ.ವಲ್ಲಿ ಆ ಹಿರಿಯನಾಡ ಮೋಗೂರ ಸಂಕಣ್ಣ ವಿಜೆಯಣ್ನನವರ ಅಧಿಕಾರದಲು” 
ಎಂಬುದರಿಂದ ಮೂಗೂರು ತೊರೆನಾಡಿಗೆ ಸೇರಿತ್ತೆಂಬುದು ಸ್ಪಷ್ಟ. ಅಂತೆಯೆ ದೇಸಿನಾಥ 
ಎಂಬವನು ಸ್ಥಾನಿಕ ಪ್ರ ಭುವಾಗಿದ್ದ ಸೂಚನೆಯಿದೆ. ಇಲ್ಲಿನ ಪ್ರಭುಗಳು 
ಮೂಗೂರನ್ನು ಸಂತೆ ನಡೆಯುವ ಪಟ ಣವಾಗಿ ಪರಿವರ್ತಿತಗೊಳಿಸಿದುದನ್ನು ಪ್ರಸ್ತುತ 
ಶಾಸನ ದಾಖಲಿಸುತ್ತದೆ. ಆ ಸಂದರ್ಭದಲ್ಲಿ ಕೆಲವೊಂದು ರಿಯಾಯಿತಿಯನ್ನು 
ತೊ:ರಿಸಲಾಯಿತು. ಹೊಸತಾಗಿ “ಸಟ್ಟಿ ಣದಲಿ ಮನೆಯ ಮಾಡುವವರಿಗೆ ಮೊದಲ 
ಒಂದು ವರ್ಷ ಮಾನ್ಯ ಆ ಪಟ್ಟಣಕೆ ಬಹೆ ಒಕ್ಕಲಿಗೆ ಎರಡು ವರ್ಷ ಮನೆದೆಬ್‌ 
ಮಾನ್ಯ” ಎಂಬ ಉಲ್ಲೇಖಗಳು ಆ ಕಾಲದ ರಾಜಕೀಯ ಆರ್ಥಿಕ ಹಾಗೂ 
ಆಡಳಿತಾತ್ಮಕ ವಿಷಯಗಳ ಮೇಲೆ ಕ್ಷಕಿರಣ ಬೀರುತ್ತವೆ, 

ಹೊಯ್ದ ಳ ವೀರನರಸಿಂಹನ ಆಶ್ರಯದಲ್ಲಿ ಕೆಲವು ಸ ಳೀಯ ಪ್ರಭುಗಳು ಕಂಡು 
ಬರುತ್ತಾ ರೆ. '7ಂಗಮ್ಮಂಡಲ ಪಿಳ್ಳ ಆಲಿಯಾಸ್‌" ವೀರನರಸಿಂಹಹಿಕ್ಳೆ ಡಣ್ಣಾ ಯಕರ್‌ 
ಎಂಬ ಸ್ಥಳೀಯ ಪ್ರಭು ವೀರನರಸಿಎಹನ ಅವಧಿಯಲ್ಲಿ ಅಗಸ್ಕ್ಯೇಶ್ವ 4: ದೇನಾಲಯದ 
ತಿರುವಗಟ್ಟ (ಶ್ವರ pe ಗುಡಿಯ ಬಲಿಪೀಠ ಹಾಗೂ ವ | ಷಭದೇವ ಮಂಟಪದಲ್ಲಿ 
ವ ಸಷ ಭದೇವನ ಪ್ರತಿಮೆಯನ್ನು ನಿಲ್ಲಿಸಿದ.4 ಇದೇ ಕಾಲದಲ್ಲಿ ಮೂಗೂರಿನಲ್ಲಿ ಮಾದಣ್ಣ 


1. ವಿಜಯಪುರ 145 2. ವಿಜಯಪುರ 146 3. ಚಿದರವಳ್ಳಿ ke 
4, ಶಿ, ನರಸೀಪುರ 19, 20 


೯೬ ಮಾನವಿಕ ಕರ್ಣಾಟಕ 


ಎಂಬ ಸ್ಥಳೀಯ ಪ 5 ಭುವಿದ್ಧ ಸಂಗತಿ ತಿಳಿದುಬರುತ್ತ ಡೆ. ಇದೇ ಹೆಸರಿನ ಇವನ 
ಮಗ ಮಾದಣ್ಣನು ತಲೆಮಲೆಗೆ ಹೋಗುತ್ತಿದ್ದಾ ಗ40 ಜನ ಕಳ್ಳ ರು ಮುತ್ತುವರು. 
ಆಗ ಮಾದಣ್ಣ ನ ಸೇವಕ ಸಾಹಸವನ್ನು ಮೆಕೆದು ಕಳ್ಳ ಕೊಡನೆ ಕಾದುತ್ತ ತನ್ನ 
ಪ್ರಾಣತೆತ್ತು ಒಡೆಯನ ಶಲೆಕಾಯ್ದ. ಈತನ ಸ್ಮಾರಕವಾಗಿ ವೀರಗಲ್ಲನ್ನು ನೆಡ 
ಲಾಯಿತು,3 

ಕ್ರಿ.ಶ. 1246ರಲ್ಲಿ ಹೊಯ್ಸಳ ಸೋಮೇಶ್ವರನ ಆಶ್ರಯದಲ್ಲಿ ವಲ್ಲಾಳಭಟ್ಟರ್‌ 
ಎಂಬ ಸ್ಟಾ ನಿಕ ಪ್ರ ಭುವಿದ್ದು ದಕ್ಕೆ ಇನ್ನೂ ರಿನ ತನಯ ಶಾಸ ಕುರುಹುಗಳು 
ಕೊರೆಯುತ್ತ ವೈ, ಹೊಯ್ಸಳ ಮೂರನೆಯ ವೀರಬಲ್ಲಾ ಳನನ್ನು ಉಲ್ಲೇಖಿಸುವ 
ಕ್ರಿ.ಶ. 1309ರ ಹಿರಿಯೂರು 126ನೆಯ ಶಾಸನದಲ್ಲಿ ” ಶ್ರೀಮನುಮಹಾಪಸ ಇಯಿತರು 
ಮಸ್ತ ರಾಯಪ ರೈನವರು ತೊಲಅಕಿನಾಡ ಅಧಿಕಾರವಂ ಆಜ ಎಂಬ ಉಲ್ಲೇಖ 
minis ಇದರಿಂದ ತೊರೆನಾಡಿನ ಎಲ್ಲೆ ಕಟ್ಟಿ ಗೆ ಹಿರಿಯೂರು ಸೇರಿತ್ತೆಂದೂ 
ರಾಯಪ್ಪ ಇಲ್ಲಿನ ಸ್ಥಳೀಯ ಪ್ರ ಭುವಾಗಿದ್ದ ನೆಂದು ಊಹಿಸಬಹುದು. 


ವಿಜಯನಗರದ ಬುಕ್ಕಣ್ಣ ಒಡೆಯನ ಮಹಾನ್ರಧಾನ ಬಸವದಣ್ಣಾಯಕನು 
ಜಿ ಶ, 1367ರಲ್ಲಿ ಮೂಗೂರು ಭಾಗದ ಆಡಳಿತವನ್ನು ನಿರ್ವಹಿಸುತ್ತ ಸ್ಥಳೀಯ 
ಪ್ರಭುಗಳ ಸ್ಥಾ ಶನಮಾನವನ್ನೇ ಹೊಂದಿದ್ದನು, ಎರಡನೆಯ ದೇವರಾಯನ 
ಆಶ್ರಯದಲ್ಲಿ ಬ ನರಸೀಪುರ ಭಾಗದ ಹೊಯ್ಸ ಳ ನಾಡಿನಲ್ಲಿ ಪಿರಿಯರಸನೆಂಬ ಸ್ಥ ಳೀಯ 
ಪ್ರಭುವಿದ್ದ. ಈಶನ ಆಜ್ಞಾ ಪಾಲಕನಾದ ಸೋವರಸನು ಕ್ರಿ. ಶ, 1426ರಲ್ಲಿ 
ಕಿರಗನೂರಿನ ಅರ್ಕನಾಥದೇವರ ನಂದಾದೀಪಕ್ಕೆ ಮಗ್ಗದ ಹೊನ್ನನ್ನು ಕೊಟ್ಟ ಸಂಗತಿ 
ವಿಜಯಪುರ 143ನೆಯ ಶಾಸನದಿಂದ ಸ್ಪಷ್ಟವಾಗುತ್ತದೆ. ಏಿರೂಪಾಕ್ಷರಾಯನು 
ವಿಜಯನಗರದಲ್ಲಿ ಆಳುತ್ತಿದ್ದಾಗ ಆತನ ಕೃಪಾಶ್ರಯದಿಂದ ವೀರಸೋಮಣ್ಣ ನಾಯಕ 
ನೆಂಬವನು ತಲಕಾಡು ಭಾಗದ ಸ್ಥಾನಿಕ ಪ್ರಭುವಾಗಿದ್ದುದಕ್ಕೆ ಆಧಾರಗಳಿವೆ. ಈ 
ನಾಯಕನ ಶಾಯಿ ಸಾಯಮ್ಮ ಈಕೆಯ ವೈ ಯಕ್ತಿಕ ಖರ್ಚುವೆಚ್ಚಗಳಿಗೆಂದು ತಡಿಮಾ 
ಲಿಂಗಿಯನ್ನು ಬಿಟ್ಟಿದ್ದರು. ಇದು “ಶ್ರೀಮನ್‌ ಮಹಾಮಂಡಳೇಶ್ವರ ಶ್ರೀ ವೀರ 
ಸೋಮಣ್ಣ ನಾಯಕರು ಆಳುತ್ತಿಹ ಹೊಯಿಸಳ ದೇಶದಲ್ಲೂ ಆ ಸೋಮಣ್ಣ 
ವೊಡೆಯರ ಅಂಮ್ಮ ಸಾಯಮ್ಮನವರ ಮೈ ಭೋಗಕ್ಕೆ ಕೊಟ್ಟಿ ಹ ದಕ್ಷಿಣಾ ವಾರಣಾಸಿ 
ಯಾದ ಕಾಮೇ: ದಕ್ಷಿಣಭಾಗದ ಹದಿನಾಡ ವೇಂಕೆಯದ ಶಿ ಶ್ರೀರಂಗ ಪುರವಾದ 
ಮಾಯಿಲಂಗಿಯ” ಎಂಬ ವಿವರಣೆಯಿಂದ ಸ ಕೃಷ್ಟ,3  ಸಾಯಮ್ಮ `ಕ್ಷೈವಭಕ್ತೆ ಯೂ 
ಉದಾರಿಯೂ ಆಗಿದ್ದಳ್ಳು ರಾಜಭಂಡಾರಕ್ಕೆ” ಸಂದಾಯವಾಗಬೇಕಾಗಿದ್ದ 15 ವರಹ 
ಗಳನ್ನು ಈಕೆ ಜನಾರ್ದನ ದೇವರ ಅಂಗರಂಗಭೋಗ ಅಮೃತಪಡಿಗೆಂದು ಕ್ರ. ಶ. 
1482ರಲ್ಲಿ ದತ್ತಿ ಬಿಟ್ಟಿದ್ದಳು. 


1, ಮೂಗೂರು 286 2. ಮೂಗೂರು 285 3. ತಡಿಮಾಲಿಂಗಿ 237 


ಶಾಸನಗಳಲ್ಲಿ ಟಿ, ನರಸೀಪುರ ತಾಲ್ಲೂಕಿನ ಇತಿಹಾಸ ೯೭ 


ಸಾಳ್ವದ ದೊರೆ ಈಶ ರನ ಮಗ ನರಸಿಂಹನ ಆಜ್ಞಾ ನುಸಾರ ನಂಜರಾಜ 
ಒಡೆಯನು ಕ್ರ. ಶ. 149769 ಸೋಮನಾಥಪುರ ಅಗ್ರಹಾ। ರದ ಜೀರ್ಣೋದ್ಧಾರ 
ಕಾರ್ಯ ಕೈಗೊಂಡಿದ್ದನು.1 ಶಾಸನದಲ್ಲಿ ಈತನನ್ನು. "ಮಹೀಭುಜ' ಮಾಣೆ 
- ಅನನ ಈತ ಇಲ್ಲಿನ ಪ್ರಭುವಾಗಿದ್ದ ನೆಂದು ಊಹಿಸಬಹುದು. 


ಶ. 1550ರ ಮೂಗೂರು 269ನೆಯ ಶಾಸನೋಕ್ತನಾದ ತಿರುಮಲರಾಜ 
5 ಹೆದೆನಾಡನ್ನು ಆಳುತಿದ್ದನೆಂದು ತಿಳಿದುಬರುತ್ತದೆ. ಈತ 
ಕೂಡ ಒಬ್ಬ ಸ್ಥಳೀಯ ಪ್ರ ಭುವಾಗಿದ್ದ ನೆಂದು ಪರಿಗಣಿಸಬಹುದು. 

ಕಪಿನಿ ಎಂಬ ಸ್ಥಳೀಯ ಪ್ರಭುವಿನ ಬಗೆಗೆ ಬನ್ನೂರು 45ನೆಯ ಶಾಸನ ಮಾಹಿತಿ 
ಒದಗಿಸುತ್ತದೆ. “ಭಾರದ್ವಾಜ ಗೋತ್ರದ ರುಕ್ಕು ಶಾಖಾಧ್ಯಾಯಿಗಳಾದ ಚಿಕ್ಕಲಿಂಗ 
ರಸ ಮಕ್ಕಳು ಕಪಿನಿಯೂ ತಮ್ಮ ಕುಲಕೋಟಿ ಎಲ್ಲ ಪಾವನವಾಗಿ ಸದೆ ತಿಯನೆಯ್ದ 
ಬೇಕೆಂದು” ಗುಂಡಸಮುದ್ರದ ಕೆರೆಯನ್ನು ಕೈಲಾಸದೇವರಿಗೆ ಕ್ರಿ.ಶ, 1553ರಲ್ಲಿ 
ಧಾರೆಯಾಗಿತ್ತನು 

ಕೊಮಾರ ಕೊಂಡರಾಜೆದೇವ ಎಂಒವನ ಉಲ್ಲೇಖ ಟ. ನರಸೀಪುರ 22, 
ತುಂಬಲ 42ನೆಯ ಶಾಸನಗಳಲ್ಲಿ ದೊರೆಯುತ್ತದೆ, "ಸೋಮವಂಶಾಧೀಶ್ವರ ಮಹಾ 
: ಮಂಡಲೇಶ್ವರ” ಎಂದು ಪ್ರಶಂಸಿಸಲ್ಪಟ್ಟಿ ಈತ ಸದಾಶಿವರಾಯನ ಆಸರೆಯಲ್ಲಿ ಸ್ಥಳೀಯ 
ಪ್ರಭುವಾಗಿ ಈ ಭಾಗದ ಸ ನಡೆಸಿದನು ಈತನ ಕಾರ್ಯಕರ್ತ 
ರಾಯಸದ ವೆಂಕಟಾದ್ರಿ ಎಂಬಾತ ಕ್ರಿ. ಶ. 1556ರಲ್ಲಿ ಕಿರಮಕೂಡಲಿನ ಅಗಸ್ತ್ಯೇಶ್ವರ 
ಮತ್ತು ಆದಿಗುಂಜ Sait ಪೂಜಾದಿಗಳಿಗೆ ದತ್ತಿಬಿಟ್ಟಿದ್ದನು. 


ವಿಜಯನಗರದ ವೆಂಕಟಿಸತಿರಾಯನು ಆಳುತ್ತಿದ್ದಾಗ “ಮಹಾರಾಜಾಧಿರಾಜ 
ಮಹಾರಾಜರಾಜಶ್ರೀ” ಎಂದು ವರ್ಣಿಸಲ್ಪಟ್ಟ ಜಗದೇವರಾಯ ಒಡೆಯರ ಪುತ್ರ 
ದೇವರಾಯ ಒಡೆಯನ: ಚಿದರವಳ್ಳಿಯ ಚಿಕ್ಕಗೌಡನ ಮಗ ಶಿವಯೋಗಿ ಒಡೆಯರಿಗೆ 
ಚಿದರವಳ್ಳಿ ಸ್ಥಳಕ್ಕೆ ಸೇರುವ ಮುಡಕನಪುರವನ್ನು ಪಲ್ಲಕ್ಕಿ ಉಂಬಳಿಯಾಗಿ ಕ್ರಿ.ಶ್ನ 
1598ರಲ್ಲಿ ಕೊಟ್ಟ ಸಂಗತಿ ಮುಡಕನಪುರ 103ನೆಯ ಶಾನನನಿಂದ ತಿಳಿದುಬರುತ್ತದೆ 
ಚಿಕ್ಕಣ್ಣಗೌಡನ ಮಗನು ಶಿವಯೋಗಿ ಒಡೆಯ ಎಂದಾಗಬೇಕಾದರೆ ಈತನಿಗೆ ಮುಡಕನ 
ಪುರದ ಒಡೆತನ ಲಭ್ಯವಾಗಿತ್ತೆಂದು ಅಲ್ಲಿಯ ಸ್ಥಳೀಯ ಪ್ರಭುವಾಗಿ ಫಿಯಮಿಸಿರ 
ಬೇಕೆಂದು ಊಹಿಸಬಹುದು, 

ಒಂದನೆಯ ಕೃಷ್ಣರಾಜ ಒಡೆಯನು ಮೈಸೂರಿನಿಂದ ಆಳುತಿದ್ದಾಗ ಈತನ 
ಬೆಂಬಲದಿಂದ ಕೃಷ್ಣೇ ಅರಸು ಎಂಬವನು ಕ್ರಿ. ಶ. 1725ರ ಅವಧಿಯಲ್ಲಿ ಮೂಗೂರಿನ 
ಸ್ಥ ಳೀಯ ಪ್ರ ಭುವಾಗಿದ್ದ ಸಂಗತಿ ಓಟ ನರಸೀಪುರ 1ನೆಯ ಶಾಸನದಿಂದ ವಿದಿತ. 
ಈತನ ವಂಶಾವಳಿ ಹೀಗಿದೆ 


A . ಸೋಮನಾಥಪುರ 95 
7 


೯೮ ಮಾನವಿಕ ಕರ್ಣಾಟಕ 
ಸೋಮರಾಜ ಒಡೆಯ 
| 
ವೀರರಾಜ ಒಡೆಯ 


| 
ಕೃಷ್ಣೇ ಅರಸ 


ಕೃಷ್ಣೇ ಆರಸನ ಹೆಂಡತಿ ಚಾಮಮ್ಮಣ್ಣಿ ತಿರಮಕೂಡಲಿನ ಗೋ 


Fy ಮುಂದೆ ಮಂಟಪವನ್ನು ಕಟ್ಟಿ ಸಿದ್ದ ಳು. ಆನಂತರ ಕ್ರಿ ಶ. 1855ರಲ್ಲಿ ' 
ಮೈಸೂರು ಅರಸರ "ಪಾದಸೇವಕ' ಜಗ್ಗು: ಲಾಲಾ ಎಂಬ ರಾಜಸ್ಥಾನಿ ಇದೇ 


ದೇವಾಲಯದಲ್ಲಿ ಪ್ರಹ್ಲಾದ ಮಂಟಿಸವನ್ನು ನಿರ್ಮಿಸಿದ್ದನು. 


ಕ್ರಿ.ಶ 1726ರ ಟಿ, ನರಸೀಪುರ 18ನೆಯ ಶಾಸನದಲ್ಲಿ ದೇವರಾಯ ಒಡೆಯ ' 
ಮತ್ತು ಆತನ ಕುಮಾರ ಚಂದ್ರಮೌಳಿ ಒಡೆಯ ಎಂಬವರನ್ನು ಹೆಸರಿಸಿದೆ, ಇದರಲ್ಲಿ ' 
ಹೆಮ್ಮಿಗೆಗೆ ಸೇರಿದ ಚಂದ್ರಹಳ್ಳಿಯ ಭೂಮಿಯನ್ನು ತಿರಮಕೂಡಲಿನ ಅಗಸ್ತ್ಯ ತನಾಥನಿಗೆ 3 
ಹಾಗೂ ಹನುಮಂತ ದೇವರಿಗೆ ದತ್ತಿ ಬಿಟ್ಟಿರುವುದನ್ನು ಗಮನಿಸಿದಾಗ ಇವರುಗಳು 


ಸಾ ಸಿಕ ಪ್ರ ಶ್ರ ಭುಗಳಾಗಿರಬೇಕೆಂಬ ಅನುಮಾನ ಹುಟ್ಟುತ್ತದೆ. 
ತಲಕಾಡಿನ ಸಮಿತಾಪವಿರುವ ವಿಜಯಪುರದಲ್ಲಿ ವಿಜಯನೆಂಬ ಅರಸು ಬಸ 


ಯನ್ನು ನಿರ್ಮಿಸಿ ಪಟ್ಟ ಣವನ್ನು ಕಟ್ಟ ಹೊಯ್ಸಳ ಬಲ್ಲಾಳನಿಗೆ es ; 
ಸಂಗತಿ ರಾಜಾವಳಿ ಕಥಾಸಾರದಿಂದ ತಿಳಿದು Mey ಆದರೆ ವಿಜಯಪುರ ಗಂಗರ ' 


ಕಾಲದಲ್ಲಿದ್ದ ಪ್ರಾಚೀನ ಊರೆಂಬುದಕ್ಕೆ ಶಾಸನಾಧಾರವಿರುವುದರಿಂದ ಈತ ಹೇಳುವ 
ಸಂಗತಿ ಅನುಮಾನಾಸ್ಪದ. 

ಮೇಲೆ ತಿಳಿಸಿದ ಸ್ಕಳಗಳಲ್ಲದೆ ವಾಟಾಳು, ಮಾಳಂಗಿ ನಾಡು ಹೊಂಗಲವಾಡಿ 
ನಾಡು ಮೊದಲಾದ ತಾಣಗಳು ಸ್ಮಳೀಯ ಪ್ರಭುಗಳ ನೆಲೆಗಳಾಗಿದ್ದ ಸಾಧ್ಯತೆಯಿದೆ. 
ವಿಜಯನಗರದ ಅಂತ್ಯದ ಬಳಿಕ ಮೈಸೂರು ಒಡೆಯರ ಆಳ್ವಿಕೆಗೆ ಒಳಪಡುವ ವರೆಗೆ 
ಟಿ, ನರಸೀಪುರ ತಾಲ್ಲೂಕಿನ ಬಹುಭಾಗ ಪುಟ್ಟಿ ಪುಟ್ಟ ಪಾಳೆಯಪಟ್ಟಾಗಿ ಆಡಳಿತ 
ನಿರ್ವಹಿಸಿದವು. 


ಈವರೆಗಿನ ಸಮಾಕ್ಷೆಯಿಂಡ ಟಿ. ನರಸೀಪುರ ತಾಲ್ಲೂಕು ರಾಜಕೀಯವಾಗಿ 


ಅನೇಕ ಏಳುಬೀಳುಗಳನ್ನು ಕಂಡಿರುವುದು ಸ್ಪಷ್ಟವಾಗುತ್ತದೆ. ಗಂಗರ ಮತ್ತು 
ಹೊಯ್ಸಳರ ಕಾಲದಲ್ಲಿ ಈ ಭಾಗ ವೈಭವದಿಂದ ಮೆರೆಯಿತು. ಆ ದಿನಗಳಲ್ಲಿ ತಲಕಾಡು 
ಐದು ಮಠೆ, ವಿಜಯಾಪುರ್ಕ ಮುಡುಕುತೊರೆ, ಮಾಲಂಗಿ ಮೊದಲಾದ ಏಳುಊರು 
ಗಳನ್ನು ಒಳಗೊಂಡಿತ್ತು. ಈ ತಾಲ್ಲೂಕಿನಲ್ಲಿ ಹಲವು ದೇವಾಲಯಗಳು ನಿರ್ಮಾಣ 


ಈವ ತಲಕಾಡಿನ "ಮರಳೇಶ್ವರ, ಅರ್ಕೇಶ್ವರ, ಪಾತಾಳೇಶ್ವರ ದೇವಾಲಯಗಳು 1 


ಗಂಗರ ಕೊಡುಗೆಗಳು. ಹೊಯ್ಸಳ ವಿಷು ಸ ವರ್ಧನನು ಇಲ್ಲಿ ಕೀರ್ತಿನಾರಾಯಣ 


1 ತ್ರಿ ನರಸೀಪುರ 4 2. ರಾಜಾವಳಿ ಕಥಾಸಾರ ಪು. 209 


ಚ್‌ ಲ K 


ಶಾಸನಗಳಲ್ಲಿ ಟಿ, ನರಸೀಪುರ ತಾಲ್ಲೂಕಿನ ಇತಿಹಾಸ ೯೯ 


ದೇವಾಲಯವನ್ನು ಕಟ್ಟಿ ಸಿದ್ದನು. ಪ್ರಧಾನಿ ಸೋಮಣ್ಣ ದಂಡನಾಯಕನು 
ಸೋಮನಾಥಪುರದಲ್ಲಿ ಕೇಶವದೇವಾಲಯವನ್ನು ಫಿರ್ಮಿಸಿದನು. ಗಂಗರ ಸೈಗೊಟ್ಟ 
ಶಿವಮಾರ, ದುರ್ವಿನೀತ ಮೊದಲಾದವರು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದುದಲ್ಲದೆ 
ಸ್ವತಃ ಕೃತಿರಚನೆ ಗೈದರು. ದುರ್ವಿನೀತನು ಭಾರವಿಯ ಕಿರಾಶಾರ್ಜುನೀಯಕ್ಕೆ ಟೀಕೆ 
ಯನ್ನು ಹಾಗೂ ವಡ್ಡಕಥೆಯನ್ನು ಬರೆದನು. ಸೈಗೊಟ್ಟ ಶಿವಮಾರ "ಗಜಾಷ್ಟಕ' ಎಂಬ 
ಶಾಸ್ತ್ರಗ್ರಂಥಕ್ಕೆ ಕಾರಣನಾದನು. ಇದು “ಓವನಿಗೆಯುಂ ಒನಕೆವಾಡುಂ” ಆಯಿತು. 
ಜ್ಯ ಕೃತಿಗಳು ಕನ್ನಡ ಸಾಹಿತ್ಯದ ಆರಂಭಿಕಗ್ರಂಥಗಳಾಗಿ , ಐತಿಹಾಸಿಕ ಮಹತ್ವ 
ಪಡೆದಿವೆ, ಓಟ. ನರಸೀಪುರ ತಾಲ್ಲೂಕಿನ ತಡಿಮಾಲಿಂಗಿ ಉನ್ನತ ವಿದ್ಯಾಭ್ಯಾಸದ 
ಕೇಂದ್ರವಾಗಿತ್ತು. ಈ ತಾಲ್ಲೂಕಿನ ಇತಿಹಾಸವನ್ನು ಸಂಗೀತ, ಕಲೆ, ಸಾಹಿತ್ಯ, 
ಸಂಸ್ಕೃತಿ, ವಾಸ್ತು ಹೀಗೆ ನಾನಾ ದೃಷ್ಟಿಗಳಲ್ಲಿ ಅಧ್ಯಯನ ಮಾಡುವ ಅವಕಾಶವಿದೆ. 
ಇಲ್ಲಿನ ಸಮಿಸಾಕ್ಷೆಯಲ್ಲಿ ಶಾಸನೆಸ್ಕ ರಾಜಕೀಯ ಇತಿಹಾಸಕ್ಕೆ ಒತ್ತು ಕೊಟ್ಟಿದೆ. 


ಗ್ರಂಥ ಯಣ : 
]. ಎಪಿಗ್ರಾಫಿಯ ಕರ್ನಾಟಕ; ಸಂಪುಟ ಐದು; ಕನ್ನಡ ಅಧ್ಯಯನ ಸಂಸ್ಥೆ , ಮಾನಸ 
ಗಂಗೋತ್ರಿ, ಮೈಸೂರು 570006, 1976 


2. ದೇವಚೆಂದ್ರ ವಿರಚಿತ ರಾಜಾವಳಿ ಕಥಾಸಾರ : ಸಂ. ಬಿ. ಎಸ್‌. ಸಣ್ಣಯ್ಯ, ಕನ್ನಡ 
ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು-570006, 1988. 


ಗಾಂಧೀ ವಾಣಿ 


ಅಂತರಾತ್ಮವನ್ನು ಅರಿತುಸೊಳ್ಳಲು ಸಹೆ ಅಭ್ಯಾಸದ ಅಗತ್ಯವಿದೆ. 


ತನ್ನಲ್ಲಿದ್ದ ಕೊರತೆಯನ್ನು ತಿಳಿಯ ಬೇಕಾದಂತೆ ತನ್ನಿಂದಾಗುವ ದೋಷವನ್ನು 
ತಿಳಿಯಬೇಕಾಗುತ್ತದೆ. ಇದೇ ತನ್ನನ್ನು ತಾನು ಅರಿಯುವುದು. 


ಒಳ್ಳೆಯ.ದಂಸ್ಲ ವಿಶ್ವಾಸವಿಂ.ವ ಆತ್ಮವೇ ಪ್ರ ಬಲವಾದ ಆತ್ಮ. 


ಬಾಳು ಸೇವೆಯೊಂದಕ್ಕೆ ಮುಡಿಪಾಗಬೇಕು ನಿಷ್ಕಾಮ ಸೇವೆಗಾಗಿ ಮಾಡಿದ 
ತ್ಯಾಗ ಒಂದು ಅವರ್ಣನಿ'ಯ ಆನಂದ ಅದನ್ನು ನಮ್ಮಿಂದ ಯಾರೂ ತೆಗೆದ: ಕೊಳ್ಳೆ | 
ಲಾರರು ಈ ಅಮೃತ ಅಂತರಂಗದಿಂದ ಉಕ್ಕಿ ಬಾಳನ್ನು ಪರಿಪೋಷಿಸುತ್ತದೆ. ಇಂಥ 
ಆನಂದವಿರದೆ ದೀರ್ಫಾಯುಷ್ಯ ಅಸಾಧ್ಯ, 


ಸತ್ಯವು ಅಸತ್ಯವನ್ನು ಅಳಿಸುತ್ತದೆ. ಪ್ರೇಮವು ಕ್ರೋಧವನ್ನು ನಂದಿಸುತ್ತದೆ. 
ಅತ್ಮಕ್ಲೇಶವು ಹಿಂಸೆಯನ್ನು ಹಿಂಗಿಸುತ್ತದೆ. ಈ ಶಾಶ್ವತ ನಿಯಮವು ಕೇವಲ 
ಸಾಧುಗಳಿಗೆ ಅಲ್ಲ ಎಲ್ಲರಿಗಾಗಿಯೂ ಇರುತ್ತದೆ. | | 


ದೇವಕಿ ಹೆಚ್‌. ಪಿ. 
ಯಗ್ವೇದದಲ್ಲಿ ವಿಮಾನದ ಕಲ್ಪನೆ (?) 


'903 ರೆ್ಲಿ ಅತೆ ರಿಕೆಸ ಕೈಟ್‌ ಸೋದ ರು. (Orville Wright ಮತ್ತು 
Wilbur Wright) ವಿಮಾನವನ್ನು ಕಂಡು ಹಿಡಿದರು. ಹಕ್ಕಿಯಂತೆ ಮುಗಿಲಿನತ್ತ 
ಹಾರುವ ಮಾನವನ ಬಯ:ಕೆಗೆ ಒಂದು ನಿಶ್ಚಿತ ಗರಿ ಲಭಿಸಿತು. ಇದಕ್ಕೂ ಮೊದಲು 
ಸುಮಾರು 1852ರಲ್ಲಿ ಫ್ರಾನ್ಸಿನ ಹೆಶ್ರಿಗಿಫಂ", (ಗಂ 18೩೯6) ಎಂಬುವನು 
ಹಜೆಯಿಂದ ತಿರ:ಗಬಲ್ಲ ತಿರುಗುಬೀಸಣಿಗೆಯನ್ನು (Propeller) ಜೋಡಿಸಿ ನಿರ್ಮಿ 
- ಸಿದ್ದ ವಾಯು-ನಾವೆಯಲ್ಲಿ (ಸAir-Ship) ಹಾರಾಟ ಮಾಡಿ ತೋರಿಸಿದ್ದನು. 
ವಿಮಾನಗಳನ್ನು ಕಂಡು ಹಿಡಿಯ.ವುದಕ್ಕೂ ಮೊದಲು ದೊಡ್ಡಗಾತ್ರದ ಬೆಲೂನಿನಲ್ಲಿ 
ಜಲಜನಕವನ್ನು (Hydrogen) ತುಂಬಿಸಿ ಹಾರಿಸುತ್ತಿದ್ದರು. ಇಂತಹ ಪ್ರಯೋಗ 
ವೊಂದು 1783 ರಲ್ಲಿ ಮೊಟ್ಟ ಮೊದಲು ನಡೆದಿತ್ತು. 

ಅಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಸಿಲ್ಫ ಬಟ್ಟೆಯ ಸಟ್ಟಿಗಳೆನ್ನು ಹೊಲೆದು 
ಜೆಲೂನನ್ನು ಸಿದ್ದ ಪಡಿಸುತ್ತಿದ್ದರು. ಹೊಲಿಗೆಯಿಂದಾದ ಸೂಕ್ಷ್ಮರಂಧ)ಗಳನ್ನು 
ಅಂಓಲೇಸನದಿಂದ ಮುಚ್ಚಲಾಗುತ್ತಿತ್ತು. ಬೆಲೂನಿನ ಸುತ್ತಲೂ ಹೊದಿಸಲಾಗು 
ತ್ತಿದ್ದ ಬಲೆಗೆ, ಅದರ ಕೆಳಅಂಚಿಗೆ ಹೊಂದಿಕೊಂಡಂತೆ ಹಗ್ಗಗಳಿಂದ ಅತಿಹಗುರವಾದ 
ಬೆತ್ತದ ತೊಟ್ಟಿಲನ್ನು ಕಟ್ಟಿ ಲಾಗುತ್ತಿತ್ತು. ದೋಣಿಯಾಕಾರದ ಈ ತೊಟ್ಟಿಲಿನಲ್ಲಿ 
ಹಾರಾಟಗಾರನನ್ನು ನಿಲ್ಲಿಸಿ ವಾಯುಭಾರಮಾಪಕವನ್ನು (Barometer) ಅವನಿಗೆ 
ಕೊಡಲಾಗುತ್ತಿತ್ತು, ಇದರೊಡನೆ ಮರಳಿನ ಚೀಲಗಳನ್ನು ತೊಟ್ಟಿಲಿನಲ್ಲಿ ಇರಿಸು 
ತ್ತಿದ್ದರು. ಮರಳನ್ನು ಸ್ವಲ್ಪವಾಗಿ ಚೆಲ್ಲುತ್ತಾ ಬಂದಾಗ ಬೆಲೂನ” ನಿಧಾನವಾಗಿ 
ಮೇಲೇರುತ್ತಿತ್ತು. ಮೇಲೆ ಮೇಲೆ ಹೋದಂತೆಲ್ಲಾ ವಾಯುವಿನ ಒತ್ತಡ ಕಡಮೆ 
ಯಾಗುತ್ತಾ, ಬರುವುದಸ್ಟೆ. ಬೆಲೂನನ್ನು ಮತ್ತೂ ಮೇಲೇರದಂತೆ ನಿಯಂತ್ರಿಸಲು, 
ಅದರ ಬಾಯಿಗೆ ಜೋಡಿಸಿರುತ್ತಿದ್ದ ಕವಾಟದ ಕೀಲಿಗೆ ಹಗ್ಗವನ್ನು ಬಿಗಿಯಲಾಗಿದ್ದು 
ಹಾರಾಟಿಗಾರೆನು ಅದನ್ನು ಜಗ್ಗುತ್ತಾ ಬೆಲೂನಿನ ಗಾಳಿಯನ್ನು ಸ್ವಲ್ಪಸ್ವಲ್ಪವಾಗಿ 
ಹೊರಹಾಕಿದಾಗ ಬೆಲೂನನ್ನು ನಿಧಾನವಾಗಿ ಕೆಳಗಿಳಿಸಲು ಅನುಕೂಲವಾಗುತ್ತಿಶು, 
ಗಾಳಿ ರಭಸದಿಂದ ಬೀಸುವದಿಕ್ಕಿಗೆ ಅನುಗುಣವಾಗಿ ಬೆಲೂನು ಚಲಿಸಬಹುದಿತ್ತೇ 


೧೦೨ ಮಾನವಿಕ ಕರ್ಣಾಟಕ 


ಹೊರತು ಹಾರಾಟಿಗಾರನ ಇಳಿ ಹ ಗನುಗುಣವಾಗಲ್ಲ. ಇದು ಹೆದಿನೆಂಟಿನೆಯ ಶತಮಾನ 
ದಲ್ಲಿ ಅನ್ನೆ ೇಸಣೆ ಮಾಡಿಕೊಂಡಿದ್ದ ಬೆಲೂನ್‌ ಹಾರಾಟ ವಿಧಾನ, 

ಜಾ ದೃಷ್ಟಿ ಗೆ ನಿಲುಕದ ಅತಿಪ್ರಾಚೀನ ಯುಗದಲ್ಲಿ, ಮಾನವನ 
ವೈಜ್ಞಾ ನಿಕಸ್ರಜ್ಞೆ ಗೆ i ಶ್ರ ಭಾತವೋ ಎಂಬಂತೆ ರೂಪುಗೊಂಡ ವೇದಗಳಲ್ಲಿ, ಮೇಲೆ 
ಹೇಳಿರುವ ಹಬೆಯ ಂದ ಚಲಿಸುವ ವಿಮಾನದ ಅಥವಾ ಬೆಲೂನಿನ RE: 
ಸ್ಫೂಕ್ಷ್ಮ್ಮಸೆ ಸುಳಿವನು ಸ ಗುರುತಿಸಬಹುದು. ಪುರಾಣ-ರಾಮಾಯಣಾದಿಗಳಲ್ಲಿ ವಿಮಾನ 
ಗಳ ಬಗ್ಗೆ ಉಲ್ಲೆ ಕೆ ಸಾವಿರಾರು ಹಂಸಗಳಿಂದ ಹೊರಡಲ್ಪಡುತ್ತಿ ದ್ದ ವಿಮಾನ 
ಗಳ ವರ್ಣನೆಯನ್ನು ಕಥೆ-ಕಾವ್ಯಗಳಲ್ಲಿ ಕಾಣುತ್ತೇವೆ. ಕುದುರೆಗಳನ್ನು. ಹೊಡಿದ್ದ 
ಇಂದ್ರನ ರಥ ಭೂಮಿ-ಅಕಾಶಗಳೆರಡರಲ್ಲೂ ಸಂಚರಿಸುತ್ತಿದ್ದ. ವರ್ಣನೆಗಳನ್ನು, 
*ಇಡಾಗ, ಇನೆಲ್ಲಾ ಉತ್ತ್ರೇಕ್ಷೆಗಳೆನಿಸುತ್ತವೆ. ನೀಲಿಯ ಬಾನಿನಲ್ಲಿ ಹಕ್ಕಿಯಂತೆ 
ಹಾಸುವ ಉತ್ಕಟವಾದ ಅಭಿ ಲಾಷೆ ಮಾನವನಿಗೆ ಹಿಂದಿನಿಂದಲೂ ಇದ್ದು ದಂತೂ ಸತ್ಯ, 
ಖಯಗ್ರೇದದ ಒಂದನೆಯ ಮಂಡಲದ ಅರವತ ತ್ರನಾಲ್ಕನೆಯ ಸೂಕ್ತದಲ್ಲಿ ಬರುವ 


Roden ಮಂತ್ರಗಳು "ಕೃತಕ ಹಾರಾಟ ಸಾಧನದ” ಬಗ್ಗೆ ಅಸ್ಪಷ್ಟವಾದ ಮಾಹಿತಿ | 


ಯನ್ನು ಒದಗಿಸುತ್ತ ವೆ. pA ಮಂತ್ರಗಳನ್ನು ಅನಲೋಕಿಸಿದಲ್ಲ ere ಪ್ರಧಾನ 
ವಿಚಾರ "ಮಳೆಯ ಮೋಡಕ್ಸೆ' ಹಾಗೂ "ಹನ್ನೆ ರಡು ಕಿಂಗಳುಳ್ಳ ಸಂವತ್ಯ ರಕ್ಕೆ? 
ಚಿನ್ನಯಿ ಸುವಂತಿದ್ದರೂ ಅಲ್ಪ ವಾಗಿಯಾದರೂ ಹಬೆಯವಿಮಾನ ಸಥ ಜಲಜನಕದ 
ಬೆಲೂನಿನ ಚಲನೆಗೆ Sets ವಿಚಾರ ಈ ಮಂತ್ರ ಗಳಲ್ಲಿ ಕಂಡುಬರುತ್ತ ಡೆ. 


| | 
ಕೃಷ್ಣಂ ನಿಯಾನಂ ಹೆರಯಃ ಸುಪರ್ಣಾ ಅಪೋ ವಸಾನಾ ದಿವಮುತ್ನತಂತಿ | 


| | 
ತ ಆ ವವೃತ್ರನ್‌ಸದನಾದೃತಸ್ಕಾದಿದ ಫೃತೇನ ಪೃಥಿವೀ ವ್ಯದ್ಯತೇ ॥ 


“ಮಂ 1. 164.47 


ಈ ಮಂತ್ರದ ಭಾವಾರ್ಥ ಹೀಗಿಜಿ-*ಅತಿಶ್ರೇಷ್ಕವೆನಿಸುವ ಸೂರ್ಯರಶ್ಮಿ ಗಳು 
ಕಪ್ಪಾದ ಮೇಘಗಳನ್ನು ನೀರಿನಿಂದ ಮುಚ್ಚಿ ಸೂರ್ಯಮಂಡಲದತ್ತ ಮೇಲ್ಮುಖವಾಗಿ 
'ಹರಡುತ್ತವೆ. ಪುನಃ ಮೋಡಗಳು ಭೂಲೋಕದತ್ತ ಹಂದಿರುಗುತ್ತವೆ. ಒಡನೆಯೇ 
ಭೂನಿ:ಯು ನೀರಿನಿಂದ ತೊಯ್ಮುತ್ತಜಿ ಅರ್ಥಾತ್‌" ಮಳೆ ಸುರಿಯುತ್ತದೆ.” ಜಗತ್ತಿನ 
ಸಮಸ ವ್ಯಾಪಾರಕ್ಕೆ ಸೂರ್ಯನ ಬಿಸಿಲು ಪ್ರಮುಖ ಕಾರಣವೆಂಬುದು ಅಂದಿನ 
ವೈದಿಕ ಚುಹಿ-ವಿಜ್ಞಾ ನಿಗೆ ತಿಳಿದಿತ್ತು. ಬಿಸಿಲಿನ ಶಾಖದಿಂದ ಸಾಗರದ ನೀರು ಅವಿ 
ಯಾಗಿ, ವಾತಾವರಣದ ಶೇವಾಂಶವೆಲ್ಲವೂ ಒಟ್ಟು ಗೂಡಿ ಮೋಡಗಳಾಗಿ, ಸೂರ್ಯ 
ಮಂಡಲದಕ್ಕ ಮೇಲೇರಿ ತೇವಾಂಶ ಹೆಚ್ಚಿದಂತೆಲ್ಲಾ ಸಾಂದ್ರತೆಯೂ ಹೆಚ್ಚಾಗಿ ಪುನಃ 
ಭೂಮಿಯತ್ತ ಬಾಗಿ ಮಳೆಗರೆಯುವ ಪ್ರಕೃತಿಯಾಟವನ್ನು ವೈದಿಕ ಖುಷಿ ಮೇಲಿನ 


ದಾನ 


ಖಯಗ್ವೇದದಲ್ಲಿ ವಿಮಾನದ ಕಲ್ಪನೆ (?) ೧೦೩ 


ಮಂತ್ರ ದಲ್ಲಿ ವರ್ಣಿಸಿರುವನು. ಸಾಯಣುಚಾರ್ಯ ಮ ತ್ತು ಮ್ಯಾಕ್ಸ್‌ ಮುಲ್ಲರ್‌ 
ರಂತಹ ನಿದ್ವಾ ಸರು ನೀಡಿರುವ ಮೇಲಿನ ಅಭಿಪ್ರಾ ಯವನ್ನು ಆಧುನಿಕ ವಿದ್ವಾಂಸ 
ಕೆಲ್ಲಾ RNS. ಇಷ್ಟೇ ಅಲ್ಲದೆ ಈ ಮಂತ್ರದಲ್ಲಿ ಹಬೆಯಿಂದ ಮೇಲೇರ 

ಬಲ್ಲ "ಕೃತಕ ಹಾರಾಟದ ಸಾರ ಬಗ್ಗೆಯೂ ಮಾಹಿತಿಯನ್ನು ಹುಡುಕಲು ಅವರು 
ಪ್ರಯತ್ನಿಸಿರುವರು, 1883ರ ಜುಲೈ ತಿಂಗಳಿನ "Regeneration of Arya- 
varta’ ಎಂಬ ನಿಯತಕಾಲಿಕೆಯಲ್ಲಿ, ಮೇಲಿನ ಮಂತ ತ್ರಕ್ಸೈ ವಾಯುನಾವೆಯ (Aerial 
Ship) ಹಾರಾಟಿನಿಧಾನಕ್ಕೆ ಹು ಅರ್ಥೈಸಲಾಗಿದೆ. ಆದರೆ ಈ ವಾಯು 
ನಾವೆಯನ್ನು ಮೇಲಕ್ಕೆ ಹೊತ್ತೊ ಯ್ಯುವ 'ಬೆಲೂಥಿನಂತಹ ಸಾಧನವನ್ನು ಅಂದಿನ 
ದಿನಗಳಲ್ಲಿ ಹೇಗೆ ನಿರ್ಮಿಸಿಕೊಳ್ಳು ತ್ತಿದ್ದ ಕ ? ಅಥವಾ ಇದೇನಾದರೂ ಬೃಹದಾಕಾರದ 
ಛತ್ರಿಯನ್ನು ಹೋಲುನಂತಹ “ಸಾಧನವೇ ? ಮೊದಲಾದ ಸಂಶಯಗಳು ಜಿಜ್ನಾಸು 
ಗಳ ಮನಸ್ಸಿನಲ್ಲಿ ನುಸುಳಿದಾಗ ಇದು ಕೇವಲ ಕಲ್ಪ ನೆಮಾತ್ರವಿರಬಹುಜಿಂಬುದನ್ನು 
ಮರೆಯಬುರದು. ನಿಯತಕಾಲಿಕೆಯಲ್ಲಿ ಶಾಂತಿಪ್ರಿಯ ಎಂಬುವರ ಮೇಲಿನಮಂತ್ರ ಕ್ಸ 
ನೀಡಿರುವ ಆಂಗ್ಲಾನುವಾದೆ; “The balloons are supplied with fire and 
water. The supply of water should be copious on all sides. The 
water is converted into steam in the machine, the balloon flies 
in the sky, giving much happiness to the aeronauts.’ ನೀರನ್ನು 
ಕುದಿಸಿ ಹೆಬೆಯನ್ನಾ ಗಿಸಿ ಹಬೆಯ ಒತ್ತಡದಿಂದ ತಿರುಗುವ ಪ್ರೊಪೆಲ್ಲರನ್ನು ಹೊಂದಿ 
ರುವ ಹಬೆಯ ಸಾಯ ಅಥವಾ ವಿಮಾನದ ಕಾರ್ಯವಿಧಾನಕ್ಕೆ ಮೇಲೆ ಹೇಳಿ 
ರುವ ವೇದಮಂತ್ರದ ಕೆಲವು ವಿಚಾರಗಳಾದರೂ ಖಂಡಿತ ಹೋಲುತ್ತ ಟೆ ಮುಂದಿನ 
ಮಂತ್ರದಲ್ಲಿ ಸಂವತ್ಸರ ಅಥವಾ ಕಾಲಚಕ್ರದ ವಿಚಾರ ಪ್ರಸ್ತಾಪಿತವಾಗಿದೆ. ಇಲ್ಲಿಯೂ 
ಸಹ ಹಾರುವ ಯಂತ್ರದ ಇತರ ಭಾಗಗಳ ಮಾಹಿತಿಯನ್ನು ಗುರುತಿಸಲು ಆಧುನಿಕ 
ವಿದ್ವಾಂಸರು ಶ್ರಮಿಸಿದ್ದಾರೆ, 


| | | | 
ದ್ವಾದಶ ಪ್ರಧಯಶ್ಚ ಕ್ರಮೇಕಂ ತ್ರೀಣಿ ನಭ್ಯಾನಿ ಕ ವು ತಚ್ಚಿಕೇತ । 


| | | 
ತೆಸ್ಮಿನ್‌ತ್ಸಾಕಂ ತ್ರಿಶತಾ ನಶಂಕರ್ವೋರ್ಪಿತಾಃ ಷಷ್ಟಿರ್ನ ಚಲಾಚಲಾಸಃ ॥ 


--ಮಂ 1, 164.48 


“ಸಂವತ್ಸರರೂಸವಾದ ಚಕ್ರಕ್ಕೆ ಪರಿಧಿಗಳು ಹನ್ನೆರಡು, ಮಧ್ಯಭಾಗದ ಅಚ್ಚುಗಳು 
ಮೂರು, ಈ ಚಕ್ರದಲ್ಲಿ ತಿರುಗಬಲ್ಲ ಮುನ್ನೂರ ಅರವತ್ತು ಶಂಕುಗಳು ಒಟ್ಟಿಗೆ 
ಅರ್ಥಿತವಾಗಿವೆ. ಈ ರಹಸ್ಯವನ್ನು ತಿಳಿದ ಮಹಾತ್ಮನು ಯಾರಿದ್ದಾನು? ”. ಈ 
ಮಂತ್ರದಲ್ಲಿ ಚಕ್ರನೆಂದರೆ ಸಂವತ್ಸರವೆಂದ್ಕೂ ಹನ್ನೆರಡು ಪರಿಧಿಗಳೆಂದರೆ ದ್ವಾದಶರಾಶಿ 


೧೦೪ ಮಾನವಿಕ ಕರ್ಣಾಟಕ 


ಗಳೆಂದೂ, ನಾಭಿತ್ರಯ (ಅಚ್ಚು) ವೆಂದರೆ ಭೂತ, ಭವಿಷ್ಯತ್‌, ವರ್ತಮಾನಗಳೆಂದೂ, 
ಮ:ನ್ನೂರ ಅರವತ್ತು ಶಂಕುಗಳೆಂದಕೆ ಅಷ್ಟೆ ೯ ಸಂಖ್ಯೆ ಯ ದಿವಸಗಳೆಂದೂ ಕಾಲದ 
ವಿಭಜನೆಸುನ್ನು ಸಾಂಕೇತಿಕವಾಗಿ 5 ಬ್‌ ವಿದ್ವಾಂಸರು ಕೃತಕ 
ಹಾರಾಟ ಸಾಧನಕ್ಕೆ ಅನ್ವಯಿ:ಸುವಂತೆಯೇ ಈ ಮಂತ್ಸ ಶ್ರಕ್ಕೆ ಅರ್ಥವನ್ನು ಸಥ್ಯ 
ಪ್ರಯತ್ನಿಸಿ "ಚಕ್ರ ಮೇಕಂ' ಎಂಬುದಕ್ಕೆ ಹಬೆಯಿಂದ ತಿರುಗಬಲ್ಲ ಚಕ್ರವೆಂದೂ, ಈ 
ಚಕ ಕ್ಸ ಹನ್ನೆ ಹ ಕವೆಗಳೆಂದೂ, ಮೂರು ಮಧ್ಯಭಾಗದ ಅಚ್ಚು ಗಳೆಂದ್ಕೂ 
ಮುನ್ನೂರ ಅರವತ್ತು ಚಲಿಸುವ ಕೀಲಿಗಳಿದ್ದು ಇವೇ ಚಲನೆಗೆ, ನಿಲ್ಲುವಿಕೆಗೆ ಕಾರಣ 
ವೆಂದೂ, ಒಟ್ಟಿನಲ್ಲಿ ಹೆಬೆಯ ವಿಮಾನಕ್ಕೆ ಹತ್ತಿರವಾಗುವಂತೆಯೇ ಮಂತ್ರ ದಲ್ಲಿರುವ 
ವಿಚಾರವನ್ನು ವರ್ಣಿಸಿರುವರು, 
ಕ್ರೀಡಾಸಾಧನಗಳಲ್ಲಿ ಸಾಕಷ್ಟು ವೈವಿಧೃತೆಗಳಿರುವ ಇಂದಿನ ದಿನಗಳಲ್ಲಿ 
ಬೆಲೂನಿನ ಹ:ಂ೬ಟ, ಕೃತಕ ಕಿಕ್ಕೆಗಳನ್ನು ಕಟ್ಟ ಕೊಂಡು ಧುಮಕುವಿಕೆ ಇವೆಲ್ಲವೂ 
ಸಾಹಸಕ್ರೀಡೆಗಳಾಗಿ ಎಲ್ಲೆಡೆಯಲ್ಲಿಯೂ ಕಾಣಸಿಗುತ್ತವೆ. ಆಧ.ನಿಕ ಸೌಲಭ್ಯ 
ಗಳೆಲ್ಲವೂ ಇದ್ದು ಸುವ್ಯವಸ್ಥಿತವಾದ ವಿಮಾನಗಳು ವೈಜ್ಞಾನಿಕವಾಗಿ ಸಾಕಷ್ಟು 
ವ.ಂದಿರುವ ಇಂದಿನ ಜನತೆಗೆ ಸೋಜಿಗ. ನಿಸದಿರಬಹುದು. ಅದರೆ ಇಂತಹ 
ಆವಿಷ್ಕಾರಗಳ ಹಿನೆ ಲೆಯಲ್ಲಿ ಅಡಗಿರುವ ಬೌದ್ಮಿಕಶ್ರಮ್ಮ ಅವಿರತ ಸಾಧನೆ ಇವೆಲ್ಲವು 
ಗಳ ಪರಿಶೀಲನೆ ನಡೆಸ ಇಲ್ಲಿ, ವಿನೂತನವಾದ ಈ ಅನಿಷ್ಟ" `ಳೇವೂ ಧಿಡೀಂ" ಸಾಧನ 
ಗಳೇನಲ್ಲ. ಬೆಂಕಿಯನ್ನು ಪ್ರಥವ ವಾಗಿ ಕಂಡು ಹಿಡಿದ ಅದಿಮಾನವನೀ ಜಗತ್ತಿನ 
ಮೊದಲ ವಿಜ್ಞಾನಿ. ಗ್ರಹ ನಕ್ಷತ್ರಗಳ ಪರಿಶೀಲನೆಯನ್ನು ಅವುಗಳ ವಿಂಗಡಣೆ 
ಯನ್ನು ಅಷ್ಟೇಕೆ ಡಾರ್ವಿನ್ನನ ವಿಕಾಸವಾದವನ್ನೆ ಹೋಲುವ ಸೃಷ್ಟಿವಾದವನ್ನು 
ನಾಸದೀಯ ಸೂಕ್ತದಲ್ಲಿ ಪ್ರತಿಪಾದಿಸಿರುವ ವೈ ದಿಕ ಬಹಿ ವಿಜಾ ನನಿಗೆ ವಿಮಾನ 
ನಿರ್ಮಾಣದ ಮೂಲತತ್ತ್ವ ” ಹೊಳೆದಿರಬಾರಕೇಕೆ ? = ಲೇಖನದಲ್ಲಿ ಉಲ್ಲೇಖಿಸ 
ಲಾಗಿರ:ವ ಖುಗ್ಗೇದದ ಮಂತ್ರಗಳಲ್ಲಿ ದೊರೆಯುವ ಅಲ್ಪ-ಸ್ವಲ್ಪ ಸೂಚನೆಗಳು 
ಎಷ್ಟರ ಮಟ್ಟಿಗೆ ವಿಜ್ಞಾನಕ್ಕೆ ಹತ್ತಿರವಾದ ವಿಷಯಗಳನೊ ಳಗೊಂಡಿನೆ ಎಂಬ ವಿಚಾರ 
ವಿಮರ್ಶೆ ಸಹೃದಯರಿಗೆ ಬಿಟ್ಟದ್ದು, 


ಕೆ.ಸಂ. ೩೧೩೧೨._ಮೈವಿವಿಮು..-೪೨೫ ಪ್ರತಿಗಳು-೮.೬.೯೦ 


ಸ್ನ 


y 8..?% 
ಹ್‌ | 4 
ke AA 


ಷಾ (`` FE 


ಹೈಸೂರು ನಿಕ್ಕವಿರ್ಯಾನಿಂಯರ ಕ್ರಪಾ ಕಗಳು 5. 


ತ ಪ್ರಬುದ್ಧ ಜಾನ 


ls 


ಸ 0 ಕರ್ಣಾಟಕ ' 
% ವಿಜ್ಞಾನ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪೂ ಅಂಚೆ ವೆಚ್ಚ ಸ 


ವಿದ್ಯಾರ್ಥಿಗಳಿಗೆ ಎ ಐದು ರೂಪಾ 
ಇತರರಿಗೆ ೬... ಹತ್ತು ಕೂ 
ಸಂಸ್ಥೆ ಗಳಿಗೆ “es ಹದಿನೈದು ರೂಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
ಪ್ರತಿಯೊಂದಕ್ಕೂ) 


ನಿರ್ದೇಶಕರು 
ನಿಸಾರಾ ೦ಗ೫ 3% | 
ಮಾನಸ ಫಹ 


